ಮೂರು ಹಂಜಾಬಿ ನಾಟಕಗಳು 


ಅಂತರ ಭಾರತೀಯ ಪುಸ್ತಕ ಮಾಲೆ 


ಮೂರು 
ಹಂಜಾಬಿ ನಾಟಕಗಳು 


ಕಮ್ಮಾರ, ಹಳೆಯ ಬಾಟಲಿಗಳು, ದಮಯಂತಿ 


ಅನುವಾದ: 


ಪಂಚಾಕ್ಷರಿ ಹಿರೇಮಠ 


ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 


ISBN 81-237-3646-0 


ಮೊದಲ ಮುದ್ರಣ : 2001 (ಶಕ 1923 

೦ ಲೇಖಕರು 

ಕನ್ನಡ ಅನುವಾದ: ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 
Original Title: Teen Punjabi Natak (Punjabi) 
Kannada Translation: Mooru Panjabi Natakagalu 
ರೂ. 65.00 ಸ್ಹ 444 

ನಿರ್ದೇಶಕರು, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 
ಎ-5, ಗ್ರೀನ್‌ ಪಾರ್ಕ್‌, ಹೊಸದೆಹಲಿ- 110016- ಇವರಿಂದ ಪ್ರಕಟಿತ. 


ಅನುಕ್ರಮಣಿಕೆ 


ಪ್ರಸ್ತಾವನೆ 

ಕಮಾರ ಬಲವಂತ ಗಾರ್ಗಿ 
ಹಳೆಯ ಬಾಟಲಿಗಳು ಕರ್ತಾರ್‌ಸಿಂಗ್‌ ದುಗ್ಗಲ್‌ 
ದಮಯಂತಿ ಸಂತ್‌ಸಿಂಗ್‌ ಸೇಖೋ 


10] 


ಪ್ರಸ್ತಾವನೆ 


ಪಂಜಾಬಿ ನಾಟಕದ ಇತಿಹಾಸ ಅಂಥ ದೀರ್ಧ್ವವಾದುದಲ್ಲವಾದರೂ ತುಂಬ 
ರೋಮಾಂಚನಕಾರಿಯಾಗಿದೆಂಬುದು ಸತ್ಯ. ಪಂಜಾಬಿ ಭಾಷೆಯಲ್ಲಿ ಮೊಟ್ಟ 
ಮೊದಲು ನಾಟಕವನ್ನು ರಚಿಸಿದವರು ಭಾಯೀ ವೀರಸಿಂಗ್‌...ನಾಟಕದ ಹೆಸರು 
"ರಾಜಾ ಲಖ ದಾತಾಸಿಂಗ್‌'. ಆಗ ವೀರಸಿಂಗರಿಗೆ ನಾಟಕದಲ್ಲಿ ಅಭಿರುಚಿ ಇರಲಿಲ್ಲ. 
ಅದರೊಂದಿಗೆ ಆ ಕಾಲದ ಸಾಮಾಜಿಕ ವಾತಾವರಣವೂ ಇಂಥ ಅಭಿರುಚಿಗೆ 
ಅನುಕೂಲಕರವಾಗಿರಲಿಲ್ಲ. ಈ ಕಾರಣದಿಂದಾಗಿಯೇ ಈ ನಾಟಕದಲ್ಲಿ ಶುದ 
ನಾಟಕೀಯತೆ ಇಲ್ಲದೆ ಯೋಯಿತಲ್ಲದೆ ಅಭಿನಯಕ್ಕೆ ಅಯೋಗ್ಯವೂ ಆಯಿತು. 
ಭಾಯೀ ವೀರಸಿಂಗ್‌, ಕೇವಲ ನಾಟಕೀಯ ಯುಕ್ತಿಗಳ ಸಂಯೋಜನೆಯಿರುವಂಥ, 
ಒಂದು ಸಾಹಿತ್ಯಿಕ ಕೃತಿಯೊಂದರ ಮೊದಲ ನಮೂನೆಯನ್ನು ಮಾತ್ರ ನೀಡಿದರೆಂದು 
ಹೇಳಬಹುದಾಗಿದೆ. ಸಾಹಿತ್ಯಕ್ಕೆ ದೂರಾದ ಅಭಿನಯ ಪರಂಪರೆಯೊಂದು 
ಪಂಜಾಬಿನಲ್ಲಿ ಆ ಕಾಲದಲ್ಲೂ ಇತ್ತು. ರಾಸ ಮತ್ತು ಲೀಲೆಗಳನ್ನು ಪಂಜಾಬಿನ 
ಜನತೆ ಅರಿತಿದ್ದರು. ಭಾಂಡ ಮತ್ತು ನಕಲ್ಲಿಗಳು ತಮ್ಮ ಸಣ್ಣ ಪುಟ್ಟ 
ಆಟ-ನಟನೆಗಳಿಂದ ಜನತೆಯನ್ನು ರಂಜಿಸುತ್ತಿದ್ದರು. ಆ ನಂತರ ಪಾರಸೀ ಕಂಪನಿಗಳ 
ನಾಟಕಗಳನ್ನು ನೋಡುತ್ತ ನೋಡುತ್ತ ಪಂಜಾಬಿಗಳ ಪ್ರತಿಭೆ ನಾಟಕ ರಚನೆಯತ್ತ 
ಉನ್ಮುಖವಾಯಿತು. ಈ ಕ್ಷೇತ್ರದಲ್ಲಿ ಲಾಹೋರ ನಿವಾಸಿ ಆಗಾಹಶ್ರ ಕಶ್ಮೀರಿ ಅವರು 
ತುಂಬ ಪ್ರಸಿದ್ಧಿ ಪಡೆದವರು, ಆದರೆ ಅವರು ನಾಟಕ ರಚನೆಗೆ ಉರ್ದು ಭಾಷೆಯನ್ನು 
ತಮ್ಮ ಮಾಧ್ಯಮ ಮಾಡಿಕೊಂಡರು. ಪಂಜಾಬಿಯಲ್ಲಿ ಇದೇ ಪರಂಪರೆಯ 
ಆಧಾರವಿಡಿದು ಕೆಲ ನಾಟಕಗಳು ರಚನೆಗೊಂಡವು. ಅವುಗಳಲ್ಲಿ ಕಿರ್ಪಾಸಾಗರ (ಸಂ: 
1879) ಅವರು ಬರೆದ "ರಾಜಾ ರಣಜೀತಸಿಂಹ-ಎರಡು ಭಾಗ' (1923, 1928) 
ಮತ್ತು ವೃಜಲಾಲಶಾಸ್ತ್ರಿ (ಸಂ: 1894) ಅವರು ಬರೆದ "ಪೂರಣ ನಾಟಕ' ಬಹು 
ಪ್ರಮುಖವಾಗಿವೆ. 

ಪಂಜಾಬಿಯಲ್ಲಿ ನಾಟಕ ಹಾಗೂ ರಂಗಮಂಚದ ಬುನಾದಿ ಹಾಕಿದವರು 
ಆಯ್‌. ಸಿ. ನಂದಾ ಅವರು. ಅವರಿಗೆ ಪಂಜಾಬಿಯಲ್ಲಿ ನಾಟಕ ರಚಿಸಲು ಓರ್ವ 
ಆಂಗ್ಲ ಮಹಿಳೆ ನೋರಾ ರಿಚರ್ಡ್ಗ ಅವರಿಂದ ಸಾಕಷ್ಟು ಪ್ರೇರಣೆ ದೊರೆಯಿತು. 
ಕಾಲೇಜುಗಳಲ್ಲನ ವಿದ್ಯಾರ್ಥಿಗಳು ನಾಟಕಗಳ ಬಗ್ಗೆ ತಮಗಿರುವ ಅವಿರುಚಿ, 
ಆಸೆಯನ್ನು ಇಂಗ್ಲೀಷ್‌ ನಾಟಕಗಳನ್ನು ಆಡಿ ವ್ಯಕ್ತಗೊಳಿಸುತ್ತಿದ್ದರು. ಇಂಗ್ಲಿಷ್‌ 
ನಾಟಕಗಳ ಶಿಥಿಲ ಪ್ರಸ್ತುತೀಕರಣ ಹಾಗೂ ಕೊರತೆಗಳನ್ನು, ತಪ್ಪುಗಳನ್ನು ನೋರಾ 
ರಿಚರ್ಡ್ಗ ಅರಿತಿದ್ದರು. ಇದರಿಂದ ಮೂಲ ರಚನೆಗೆ ನ್ಮಾಯ ದೊರಕುವುದಿಲ್ಲ 


cp 


ಹಾಗೂ ನಾಟಕ ನೋಡುವವರ ಪ್ರತಿಭೆ ವಿಕಾಸಗೊಳ್ಳುವುದಿಲ್ಲವೆಂದೂ ಅವರು 


111] ಮೂರು ಪಂಜಾಬಿ ನಾಟಕಗಳು 


ತಿಳಿದಿದರು. ಅಂತಯೇ ಅವರು ನಾಟಕವಾಡುವವರಿಗೆ "ನಿಮದೇ ಭಾಷೆಯಲ್ಲಿ 
ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳನ್ನತ್ತಿಕೊಂಡು ನಾಟಕ ರಚಿಸಿ ಆಡಬೇಕು' 
ಎಂದು ಸಲಹೆ ಮಾಡಿದರು. ಆಗ ಆಯ್‌. ಸಿ. ನಂದಾ ಈ ಪ್ರೇರಣೆ ಪಡೆದೇ 
"ಸುಭದ್ರಾ' ಮತ್ತು "“ವರಘರ' ಎಂಬ ಎರಡು ಉತ್ತಮ ನಾಟಕಗಳನ್ನು 
ರಚಿಸಿದರಲ್ಲದೆ ಅವುಗಳನ್ನು ಆಡಿಸಿದರೂ ಕೂಡ. ಆಯ್‌. ಸಿ. ನಂದಾ ಇಂಗ್ಲಿಷ್‌ 
ನಾಟಕಗಳ ವಿದ್ಯಾರ್ಥಿಯಾಗಿದರು. ಪಂಜಾಬಿ ಭಾಷಯ ಮೇಲೆ ಒಳ್ಳೇ 
ಖಾರ್‌ ಅಭಿನಯದಲ್ಲೂ ಪ್ರತಿಭಾನ್ವಿತರಾಗಿದ್ದರು. ಸಣ್ಣ-ಪುಟ್ಟ ಸ್ಪೇಜ 
ಸಜ್ಜುಗೊಳಿಸಿಕೊಂಡು ತಮ್ಮ ಸಮವಯಸ್ಕ ಮಿತ್ರರನ್ನು ಕೂಡಿಸಿಕೊಂಡು ಅದೆಷ್ಟೊ 
ಊರುಗಳ ಲ ತಮ್ಮ ನಾಟಕಗಳನ್ನು ಆಡಿದರು. ಇದರಿಂದಾಗಿ ಪಂಜಾಜಿ ನಾಟಕ 
ಮತ್ತು ರಂಗಮಂಚ ತನ್ನದೇ ಆದ ನೆಲದಲ್ಲಿ ಕಾಲೂರಿ ನಿಲ್ಲುವಂತಾಯಿತು. ಈ 
ನಾಟಕ ರಾಸ ಲೀಲೆಗಿಂತ ಬೇರೆ ಪ್ರಕಾರದ್ದಾಗಿತ್ತು. ಇದರ ಸಮಸ್ಯಗಳು ಸಮಕಾಲಿಕ 
ಹಾಗೂ ಧರ್ಮ ನಿರಪೇಕ್ಷವಾಗಿದ್ದವು. ಇದರ ರಚನಾ-ಸಂಯೋಜನೆಯಲ್ಲಿ ಕವಿತೆಯ 
ಸಮಿಶ್ರಣವಿರಲಿಲ್ಲ. ಇದರ ಪ್ರಸ್ತುತೀಕರಣದಲ್ಲಿ ರಾಸ-ಲೀಲಾ ಮತ್ತು ಪಾರಸೀ 
ನಾಟಕಗಳಲ್ಲಿಯ ಕೃತ್ರಿಮತೆ ಇರಲಿಲ್ಲ ಹಾಗಿದರೂ ಇದು ನಮ್ಮ ನಾಟಕದ 
ಆದಿ-ಬಿಂದು ಮಾತ್ರವಾಗಿತ್ತು ರೇಖೆಯಾಗಲು ಇನ್ನೂ ದೀರ್ಥಯಾತ್ರೆ ಬಾಕಿ 
ಉಳಿದಿತ್ತು. 

ಇದರ ನಂತರ ಪಂಜಾಬಿ ನಾಟಕ ರಚನೆ ವಿಸ್ತಾರಗೊಳ್ಳಲು ಅದಕ್ಕೆ ಎರಡು 
ಕಡೆಯಿಂದ ಪ್ರೋತ್ಸಾಹನ ದೊರೆಯಿತು. hee ed ನಾಟಕಗಳನ್ನು 
ಪಠ್ಯಪುಸ್ತಕಗಳನ್ನಾಗಿ ಮಾಡಲು ಆರಂಭ ಮಾಡಿತು, ಹಾಗೂ ರೇಡಿಯೋ, 
ನಾಟಕಗಳನ್ನು ಪ್ರಸಾರ ಮಾಡತೊಡಗಿತು. ಹರಚರಣಸಿಂಗ್‌ ಮತ್ತು ಸಂತಸಿಂಗ್‌ 
ಸೇಖಮಯೋ ಅವರ ನಾಟಕಗಳು ನಿರಂತರವಾಗಿ ಅದೆಷ್ಟೋ ವರ್ಷಗಳ ಕಾಲ 
ಪಠ್ಯಪುಸ್ತಕಗಳೆಂದು ಸ್ಕೀಕೃತವಾಗುತ್ತಲಿದವು. ಈ ಪ್ರೇರಣೆಯೇ ಪಂಜಾಬಿ ನಾಟಕ 
ಪರಂಪರೆಯ ಅನವರತ ವಿಕಾಸಕ್ಕೆ ವರದಾನವಾಗಿ ಪರಿಣಮಿಸಿತು. ಶಾಲೆ 
ಕಾಲೇಜುಗಳಲ್ಲಿಯ ಹವಾಸಿ ನಟರಿಂದ ನಾಟಕ ಪರಂಪರೆ ಸಶಕ್ತವಾಗಿ 
ಬೆಳೆಯತೊಡಗಿತು ಮತ್ತು “ಇಪ್ಪಾ'ದ ಪ್ರಯತ್ನಗಳಿಂದಾಗಿ ನಾಟಕ ಸಾರ್ವಜನಿಕರಲ್ಲಿ 
ಉತ್ಸಾಹ, ಉತ್ಸುಕತೆ ಬೆಳೆಸಲು ತಕ್ಕುದಾಯಿತು. ಗಾರ್ಗಿ, ದುಗ್ಗಲ್‌, ಸೇಖೋ ಅವರ 
ನಾಟಕಗಳಿಗೆ ಈ MAN ವಿಕಾಸಗೊಳ್ಳಲು ಅವಕಾಶ ಸಿಕ್ಕಿತು. 

ಈಗಂತೂ ಪಂಜಾಬಿ ನಾಟಕ ತನ್ನ 1 ಓದುಗರೊಂದಿಗೆ ಮತ್ತು ಪ್ರೇಕ್ಷಕರೊಂದಿಗೆ 
ಜೀವಂತ ಸಂಬಂಧವನ್ನು ಸ್ಟಾಪಿ ಚ ನಾಟಕ ಹಾಗೂ ಪ್ರೇಕ್ಷಕರ ಮಧ್ಯ ಜೀವಂತ 
ಸಂಬಂಧ ಬೆಸೆಯುವಲ್ಲಿ ಮಹತ್ತ್ವಪೂರ್ಣ ಪಾತ್ರವಹಿಸಿದವರು ಗುರ ಚರಣಸಿಂಗ್‌ 
(ಅಮೃತಸರ) ಮತ್ತು ಪ್ರೇಮ ಜಲಂಧರೀ (ದಿಲ್ಲಿ. ಪಂಜಾಬಿನ ಎರಡು 
ವಿಶ್ವವಿದ್ಯಾಲಯಗಳಲ್ಲಿ ನಾಟಕದ ಬಗ್ಗೆ ವ್ಯವಸ್ಥಿತ ರೂಪದಲ್ಲಿ ಶಿಕ್ಷಣ 
ನೀಡಲಾಗುತ್ತಲಿದ. ಈ ಶಿಕ್ಷಣದ ಪ್ರತಿಯೊಂದು ಆಯಾಮದ ಜ್ಞಾನವನ್ನು 
ವಿದ್ಕ್ಯಾರ್ಥಿಗಳವರೆಗೂ ತಲುಪಿಸ ಲಾಗುತ್ತದೆ. ವಿದ್ಯೆ ಹಾಗೂ ಮನೋರಂಜನ ಈ 


ವ 


ಎರಡೂ ದೃಷ್ಟಿಗಳಿಂದ ಪಂಜಾಬಿ ನಾಟಕ ವಿಕಾಸದ ಪಥದಲ್ಲಿ ಮುಂದೆ 


ಪ್ರಸಾವನೆ IX 


ಸಾಗಿದೆಯೆಂದು ಅನ್ನಿಸುತ್ತದೆ. ಈ ಕಾಲದ 
ಕಪೂರಸಿಂಹ, ಘುಮ್ಮಣ, ಗುರಚರಣಸಿಂಗ್‌, 
ನಾಟಕಗಳ ರಚನೆ ಮಾಡಿದಾರೆ. 

ಈ ಸಂಗ್ರಹದಲ್ಲಿ ಮೂವರು ಪ್ರಮುಖ ನಾಟಕಕಾರರ ನಾಟಕಗಳನ್ನು 
ಸಂಗ್ರಹಿಸಲಾಗಿದೆ. ಈ ನಾಟಕಗಳ ಓದಿನಿಂದ ಪಂಜಾಬಿ-ನಾಟಕಗಳ ಗತಿ ಮತ್ತು 
ಗುಣದ ಬಗ್ಗೆ ಕೆಲಮಟ್ಟಿಗಾದರೂ ತಿಳಿವಳಿಕೆ ಮೂಡೀತೆಂದು ಆಶಿಸಲಾಗಿದೆ. 


ಕಮ್ಮಾರ (ಲೋಹಕುಟ್‌, 1944): ಇದು ಪಂಜಾಬಿ ಭಾಷೆಯ ಮೊದಲ ಪ್ರೌಢ 
ನಾಟಕವಾಗಿದೆ. ಪ್ರೌಢತೆಯ ಮೂಲ ಪರಿಚಯವೇನೆಂದರೆ ಅದು ಜೀವನದ 
ವಿರೋಧ ಪಕ್ಷದ ನಾಯವನ್ನು ಅರಿಯಲು ಪ್ರಯತ್ನಿಸುವುದು ಹಾಗೂ 
ಯಥಾರ್ಥದಿಂದಾಚೆಯ Ao ಪ್ರವೇಶ ಮಾಡಲ 
ಯೋಗ್ಕವಾಗುವುದು. ಪರಿವಾರ ಕ ಸ್ತ 
ನಾಟಕದ ಕೇಂದ್ರಬಿಂದುವಾಗಿದೆ. ಈ ನಾಟಕ 1 ಕೆ 
ಕಾಲದ ಕಮ್ಮಾರರು ಈ ನಾಟಕದ ವಿರುದ ರೋಷ ವ್ಯಕ್ತಮಾ ನಾಡಿದರು. ಕ ಮಾರರ 
ಜೀವನವನ್ನು ಇದರಲ್ಲಿ ಅಪಹಾಸ್ಕಕ್ಕೆ ಈಡುಮಾಡಲಾಗಿದ ಎಂದು ಅವರು 
ಭಾವಿಸಿದರು. ಆದರೆ ಈ ನಾಟಕದ ನಾಟಕಕಾರ ಬಲವಂತ ಗಾರ್ಗಿ ಕಮ್ಮಾರನ 
ಮುಖಾಂತರ ಪರಿವಾರ ಮತ್ತು ಧಂದೆಯ ನಿರ್ದಯಿ ದೈನಂದಿನ (ರ. ೧ಟೀನು 
ಬದುಕಿನ ಸತ್ಯದ ಅನಾವರಣಗೊಳಿಸುವ ಪ್ರಯತ್ನ ನಡೆಸಿದರು. ಇಡೀ ನಾಟಕದಲ್ಲಿ 
ಕಮ್ಮಾರನ ಕುಲುಮೆ ಚೂ ಕಾರುತ್ತಲೇ ಇರು ಪಥ ಹಡ; ಪ್ರೇಮಿ, ಈ 


3 
3) 
(tA 
tL 

€ 
0 
&| 
a 
a 
> 
O 
Gl 
ಜ 
(1 0 


\O 
x 
pa 
CL 
(5 
UC 
CL 
ತ 
ಫೆ 
NE 
[Cl 
C 
(? 


ಸು 
oR ಗಂಡ ಈ ಕುಲುಮಯ ಸುತ್ತ ತನ್ನ ಧಂಧೆಯಲ್ಲಿ 
ಂಗ್ಗನಾಗಿರುತಾನೆ. ಈ ಕುಲುಮೆ ಪ್ರೇಮದ ಬೆಂಕಿಯನ್ನು ಆರದಂತೆ ಇರಿಸುವುದರ 
ಪ್ರತೀಕವೂ ಆಗಿದೆ ಮತ್ತು ಪರಿವಾರದ ಒಂದು ವೃವಸ್ಥೆಯ ಪಸಕ ಆಗಿದೆ. 
ಮೇಲ್ನೋಟಕ್ಕೆ ಈ ನಾಟಕ ಕಮ್ಮಾರನ ಯಥಾರ್ಥ ಜಿ ೇವನವನ್ನು ಪ್ರ ಸುಗೊಳಿಸುತದೆ 


ಎನ್ನಿಸಿದರೂ, ಕೂಂಚ ಚಿಂತನಶೀಲರಾಗಿ ನೋಡಿದರೆ ಇದು ಔಟುಂಬ ಜೀವನದ 
ಪ್ರತೀಕಾತ್ಮಕ ಚಿತ್ರವಾಗಿ ನಮ್ಮ ಕಣ್ಣ ಮುಂದೆ ನಿಲ್ಲುತ್ತದೆ. ಯಥಾರ್ಥದಿಂದ 
ಪ್ರತೀ ದೆಡೆಗೆ ಅಚೇತ ಅಥವಾ ಸಚೇತ ಯಾತ್ರೆಯೇ ಬಲವಂತ ಗಾರ್ಗಿಯ 
ಪ್ರಮುಖ ಕೊಡುಗೆಯಾಗಿದೆ. 


"ಕಮ್ಮಾರ' ನಾಟಕದ ಮೊದಲ ಅಂಕದ ಮೊದಲ ವಾಕ್ಯ: 
""ಹಿಂಡೋತಂಬಗಿಯೊಂದಿಗೆ ಎಲ್ಲಿಗೆ ಹೊರಟರುವಿ?”. ನಾಟಕ "ಎಲ್ಲಿಗೆ 
ಹೊರಟಿರುವಿ ?' ಎಂಬುದಕ್ಕೆ ಉತ್ತರವಾಗಿದೆ. ಮೊದಲ ದೃಶ್ಯದಿಂದಲೇ ಇದೊಂದು 

ಚೆನ್ನಾಗಿ ಬದುಕಲು ಹವಣಿಸುವ ಸಂಸಾರವೆಂಬುದು ಗೊತ್ತಾಗಿ ಬಿಡುತ್ತದೆ. ಇಬ್ಬರು 
ಮಕ್ಕ ಳಿದ್ದಾರ, ತಾಯಿಯಿದಾಳೆ, ಒಳ್ಳೆಯ ಕಲಸ, ಒಳ್ಳೆಯ ಕಮ್ಮಾರನಿದ್ದಾನೆ. 
ಕಮ್ಮಾರನ" ಹೆಂಡತಿ ತನ್ನ ಏರುಜವ್ತನದ ಕಾಲದಲ್ಲಿ ಓರ್ವ ಪ್ರೇಮಿಯೊಂದಿಗೆ 
ಪ್ರೇಮಿಸಿದು೦ಟು. ಆದರೆ ಈಗ ತನ್ನ ಗಂಡ, ಮಕ್ಕಳೊಂದಿಗೆ ಹಿಂದಿನ ಎಲ್ಲದನ್ನೂ 


ಹಾ 


Xx ಮೂರು ಪಂಜಾಬಿ ನಾಟಕಗಳು 


ಮರೆತು ಜೀವಿಸುವ ಯತ್ನ ಮಾಡುತ್ತಿದ್ದಾಳೆ, ಕಲಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ದಾಳೆ. 
ಅವಳ ಪ್ರೇಮಿ (ಗಜ್ಜಣ): “ನನಗಂತೂ ಒಂದೇ ಕಿಡಿ ಬೇಕು'' ಎಂದು ಕೇಳುತ್ತಾನೆ. 
ಆದರೆ ಅವಳ (ಸಂತಿ) ಉತ್ತರ ಬಹು ಚುಟುಕು: “ಹೊತ್ತಿರುವ ಬೆಂಕಿಯನ್ನು 
ತಡವದಿರು”. ಸಂತೀಯ ಮಗಳು ಬೈಣೋ ಕೂಡ ಬೆಂಕಿ, ಆದರೆ ಒಂದೆಡೆ ಇನ್ನೂ 
ಸ್ಥಿತಗೊಂಡ ಬೆಂಕಿ ಅಲ್ಲ. ಮನೆಯವರು ಅವಳ ನಿಶ್ಚಯ ಕಾರಣ ಮಾಡಿದ್ದಾರೆ. ಈ 
"ಉರಿಯುತ್ತಿರುವ ಬೆಂಕಿ''ಯನ್ನು ಒಂದೆಡೆ ಸಿತಗೊಂಡ ಬೆಂಕಿಯನ್ನಾಗಿ ಮಾಡುವ 
ವ್ಯವಸ್ಥೆ ಮಾಡಲಾಗುತ್ತಿದೆ. ಬೈಣೋ, ಸುಬೇದಾರನ ಮಗ ಸರಬನ್‌ನೊಂದಿಗೆ 
ಪ್ರೇಮವಿರಿಸಿಕೊಂಡಿದ್ದಾಳೆ, ಇಡೀ ನಾಟಕದಲ್ಲಿ ಬೈಣೋ ಮತ್ತು ಸರಬನ್‌ ಅಥವಾ 
ಸಂತೀ ಮತ್ತು ಗಜ್ಜಣ ಇವರ ಪ್ರೇಮದ ಸಮ್ಮುಖದಲ್ಲಿ ಜಾತಿ-ಸಂಬಂಧ ಅಥವಾ 
ಉಚ್ಚ-ನೀಚಗಳ ಉಲ್ಲೇಖವಿಲ್ಲ. ಮೂಲ ಸಮಸ್ಯೆಯೇನೆಂದರೆ ನಾರಿಯ 
ಮೂಲಭೂತ ವಿಧೇಯತೆ, ಪ್ರಾಮಾಣಿಕತನ, ಪರಿವಾರದೊಂದಿಗಿದೆಯೋ ಅಥವಾ 
ಪ್ರೇಮದೊಂದಿಗಿದೆಯೋ ಎಂಬುದು. ನಾಟಕದ ಆರಂಭದಲ್ಲಿಯೇ ಪರಿವಾರ ಮತ್ತು 
ಪ್ರೇಮದಲ್ಲಿ ಭಿನ್ನತೆ ಇದೆಯೆಂಬುದು ಗೊತ್ತಾಗುತ್ತದೆ. “ಕತ್ಸಾದ ಮ್ಯಾಲ 
ಹೋಗಬೇಕಂದ್ರ ನೀನು ಕೆಟ್ಟ ವೇಳ್ಯಾದಾಗ ಯಾಕ ಒಡಾಡ್ತಿ ಅಂತಾ ಸಿಟ್ಟಿಗಿ ಬರ್ತಿ. 
ಜನ ಏನಾರ ಆಡಿಕೊಳ್ತಾರ ಅಂತೀದಿ”. ಮನೆಯ ಮುಖ್ಯಸನಿಗೆ ಇರುವ ಸಂಶಯ 
ಕೇವಲ ಮಗಳ ಮೇಲಲ್ಲ, ತಾಯಿಯ ಮೇಲೂ ಇದೆ. ದಾಂಪತ್ಯದ ಬಂಧನ ಸ್ವೀಕಾರ 
ಮಾಡುವ ಪೂರ್ವದಲ್ಲಿ ಹಾಗೂ ಸ್ವೀಕಾರ ಮಾಡಿದ ಮೇಲೂ ಮನುಷ್ಯನಲ್ಲಿ ಅವನ 
ವಿಶಿಷ್ಟವಾದ ನಿಜತ್ತ ಒಂದು ಜಾಗೃತವಾಗಿರುತ್ತದೆ, ಅದು ಪರಿವಾರದ ಒಂದು 
ಅಂಗವಾಗಲು ಸಾಧ್ಯವೇ ಆಗುವುದಿಲ್ಲ. ಈ ನಿಜತ್ತವನ್ನು ಪರಿವಾರದೊಂದಿಗೆ 
ಸಮಾವೇಶಗೊಳಿಸುವುದಕ್ಕಾಗಿ ಆಣೆ ಮಾಡಬೇಕಾಗುತ್ತದೆ, ಮಗಳು ಆಕಳ ಬಾಲ 
ಹಿಡಿದು ಆಣೆ ಮಾಡುತ್ತಾಳೆ, ಹಾಗೂ ತಾನು ಶೀಲಬಭ್ರಷ್ಟಳಾಗಿಲ್ಲವೆಂಬುದನ್ನು 
ಸಿದ್ಧಮಾಡುತ್ತಾಳೆ. ತಾಯಿಗೂ ಕೂಡ ಪರಿವಾರದ ಬಗ್ಗೆ ತಾನು ಮಾಡಿದ ಕೆಲಸಗಳ 
ಬಗ್ಗೆ ಲೆಕ್ಕ ಒಪ್ಪಿಸಿ ತನ್ನ ಪ್ರಾಮಾಣಿಕತೆಯ ಪ್ರಮಾಣ ನೀಡಬೇಕಾಗುತ್ತದೆ; 
“ಚಳಿಗಾಲದ ಸುದೀರ್ಥ ರಾತ್ರಿಗಳಲ್ಲಿ ಕುಲುಮೆಯ ಹತ್ತಿರ ಕುಳಿತು ನಿನಗಾಗಿ ಅಂಗಿ 
ಹೊಲಿಯುತ್ತಿರಲಿಲ್ಲವೇ ? ನಿನ್ನ ಹರಿದ ಅಂಗಿಗಳನ್ನು ಕತ್ತರಿಸಿ ಮಗ ದೀಪಾಗೆ ಅಂಗಿ 
ಹೊಲಿಯುತ್ತಿದ್ದುದನ್ನು ನೀನು ಮರೆತೆ ಏನು? ಸ್ವತಃ ಹತ್ತಿ ಅರದು ಅಳ್ಳಿಮಾಡಿ 
ನಿನಗೆ ಹೊದಿಯಲು ಹಚ್ಚಡ ಮಾಡಿಕೊಡಲಿಲ್ಲವೇ ? ನಾನೆಂದೂ ಕೆಲಸದ ಬಗ್ಗೆ 
ಬೇಸರಮಾಡಿಕೂಂಡಿಲ್ಲ. ಕೆಲಸವೇ ನನ್ನ ಕಂಗೆಟ್ಟ ಮುಖವನ್ನು ಸರಿಗೊಳಿಸಿದೆ. 
ನಾನು, ನಿನ್ನನ್ನು ಸಂತಸದಿಂದ ಇಡಲು ಹಾಗೂ ಮನೆತನದ ಗೌರವ ಕಾಪಾಡಲು 
ಸಾಕಷ್ಟು ದುಡಿದಿದ್ದೇನೆ. ನಿನಗಾಗಿ ಮಗನನ್ನು ಹೆತ್ತೆ, ಮಗಳಿಗೆ ಜನ್ಮ ನೀಡಿದೆ. ಆದರೆ 
ನೀನು ಮಾತ್ರ ಯಾವಾಗಲೂ ನಿನ್ನ ಮನದಲ್ಲಿ ಸಂಶಯವನ್ನೇ ಇರಿಸಿಕೊಂಡಿ, 
ಅದನ್ನೇ ಬೆಳಿಸಿಕೊಂಡಿ; ಒಂದು ದಿನವೂ ನನಗೆ ಹೊರಗೆ ಕಾಲಿಡಗೊಡಲಿಲ್ಲ. 
ಕುಲುಮೆಯೊಂದಿಗೆ ನನ್ನನ್ನು ಬಿಗಿದಿಟ್ಟೆ. ಒಮ್ಮೆ ನನ್ನ ತವರು ಮನೆ ಬಿಟ್ಟವಳು, 
ಮತ್ತೊಮ್ಮೆ ಅತ್ತ ಹೋಗಲೂ ಬಿಡಲಿಲ್ಲ ನೀನು.” 

ಮೊದಲ ಅಂಕದಲ್ಲಿಯೇ ಕುಲುಮ ನಾಟಕದ ಕೇಂದ್ರೀಯ ಪ್ರತೀಕದ ಹಾಗೆ 


ಪ್ರಸ್ತಾವನೆ Xi 


ಸ್ಥಾಪಿತವಾಗುತ್ತದೆ. ಯಾರೋ ಆ ಕುಲುಮೆಯಲ್ಲಿ ಹೊತ್ತಿ ಉರಿಯುತ್ತಿರುವ 
ಕಿಡಿಗಾಗಿ ಅಲೆಯುತ್ತಾರೆ, ಹುಡುಕಾಟ ನಡೆಸುತ್ತಾರೆ; ಅಲ್ಲಿ ಚೆನ್ನಾಗಿ ಉರಿಯುತ್ತಿರುವ 
ಬೆಂಕಿಯನ್ನು ಅಸ್ತವ್ಯಸ್ತಗೊಳಿಸದಂತೆ ಇನ್ನಾರೋ ಎಚ್ಚರಿಕೆ ವಹಿಸುತ್ತಾರೆ. 
ಕುಲುಮೆಯ ಬೂದಿಯಲ್ಲಿ ಆಗೊಮ್ಮೆ ಈಗೊಮ್ಮೆ ಕಾಣಿಸಿಕೊಳ್ಳುವ ಬೆಂಕಿ-ಕಿಡಿ, 
ಇದ್ದಿಯ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ಕೊನೆಗೆ ಕುಲುಮೆ ಇಡೀ ಪರಿವಾರದ 
ಸಂಕೇತವಾಗಿ ಪರಿಣಮಿಸುತ್ತದೆ. ಸಂತೀ ಹೇಳುತ್ತಾಳೆ: “ನನ್ನ ತಂದೆ ನನ್ನನ್ನು 
ನಿನ್ನೊಂದಿಗೆ ಮದುವೆ ಮಾಡಿ ತನ್ನ ಜವಾಬ್ದಾರಿ ಪೂರ್ಣಗೊಳಿಸಿದ, ಅದೇ ರೀತಿ 
ಕಮ್ಮಾರನ ಉರಿಯುತ್ತಿರುವ ದ್ರೇಷವನ್ನೂ ಪೋಷಿಸಿದ. ಕುಲುಮೆಯ ಶ್ರಾಪ. ನಾನು 
ಒಂದು ಕುಲುಮೆಯಿಂದ ಇನ್ನೊಂದು ಕುಲುಮೆಯ ಬೂದಿ ಹುಡುಕಾಡಲು ಇಲ್ಲಿಗೆ 


೨3 


ಬಂದೆ. 


ಎರಡನೆಯ ಅಂಕದಲ್ಲಿ ನಾಟಕಕಾರ ಗಾರ್ಗಿ, ಬೆಂಕಿ ಹಾಗೂ ವೇಗವನ್ನು 
ಸಮಾನಾರ್ಥ ನೀಡುವ ಶಬ್ದಗಳ ಹಾಗೆ ಬಳಸುತ್ತಾರೆ. “ಇಲ್ಲಿಯ ಪ್ರತಿಯೊಂದು 
ಹೆಣ್ಣಿನ ಎದೆಯಲ್ಲಿ ಒಂದು ವೇಗ ಹೊತ್ತಿ ಉರಿಯುತ್ತದೆ ಮತ್ತು ಅದರ ಬೆಂಕಿಯಲ್ಲಿ 
ಸುಟ್ಟು ಅವಳು ಬೂದಿಯಾಗಿದ್ದಾಳೆ.'' ಮೂಲ ಸಮಸ್ಯೆ: ಈ ವೇಗ ಪವಿತ್ರವಾಗಿರಲಿ 
ಅಪವಿತ್ರವಾಗಿರಲಿ ಇದನ್ನು ನಿಲ್ಲಿಸಲಾಗುವುದಿಲ್ಲ ಇದು ಒಡೆದು ಹೊರಗೂ 
ಬರಬಹುದು. ವೇಗವನ್ನು ಸಂಯಮದಲ್ಲಿ ಇಡುವ ವರ್ಣನೆಯನ್ನು ಇಲ್ಲಿ "ಹಗ್ಗ'ದ 
ಸಂಕೇತದಲ್ಲಿ ಕೊಡಲಾಗಿದೆ: 


ಸಂತೀ: ಇದೇನು ತಗೊಂಡು ತಿರಗ್ತಾ ಇದ್ದಿ? 

ಬೈಣೋ: ನಿನ್ನೆ ಆಕಳು ಕಣ್ಣಿ ಹರಕೊಂಡಿತ್ತು ಅದನ್ನ ಸರಿ ಮಾಡ್ತಿದೀನಿ. 

ಸಂತೀ: ಎಲಿ ನೋಡೋಣ. 

ಬೈಣೋ: ತಗೋ ಹಿಡ್ಕೋ, ತಿಕ್ಕಿ ತಿಕ್ಕಿ ಎಲ್ಲ ಸವದು ಹೋಗೇದ, ನಾನೇನೋ 
ಹುರಿ ಹಾಕೀನಿ, ಆದರ ಇದು ಎರಡ ದಿನಾರ ಬರ್ತದೋ ಇಲ್ಲೋ. 


ಕೊನೆಯಲ್ಲಿ ಭಗಿಲ್ಲೆಂದ ಈ ವೇಗ ಅಪವಿತ್ರ ಸಿದ್ಧವಾಗುತ್ತದೆ. ಆಕಳನ್ನು 
ಹಿಡಿತದಲ್ಲಿಟ್ಟುಕೊಳ್ಳುವ ಹಗ್ಗ ಕೊನೆಗೂ ಹರಿದು ಹೋಗುತ್ತದೆ, ಬೈಣೋ ತನ್ನ 
ಪ್ರೇಮಿಯೊಂದಿಗೆ ಓಡಿ ಹೋಗುತ್ತಾಳೆ. ನಾಟಕದ ಆರಂಭದ ಸಾಲು: "ಓಂಡೋ 
ತಂಬಗಿಯೊಂದಿಗೆ ಎಲ್ಲಿಗೆ ಹೊರಟಿರುವಿ?” ಎಂಬುದರ ಅರ್ಥ ಇಲ್ಲಿ 
ಸ್ಪಷ್ಟವಾಗುತ್ತದೆ. "ಹಿಂಡೋ ತಂಬಿಗಿ ತಗೊಂಡು ಬೈಣೋ ಆಕಳ ಹಿಂಡುವುದಕ್ಕೇ 
ಹೋಗುವುದು' ಎಂಬುದು ಸ್ಪಷ್ಟವಾಗಿಯೇ ಇದೆ. ಆದರೂ ತನ್ನ ವೇಗವನ್ನು 
ಪವಿತ್ರವಾಗಿಟ್ಟುಕೊಳ್ಳಬೇಕೆನ್ನುವ ತಾಯಿಗೆ ಗೊತ್ತಿದೆ, ಈ ವೇಗ ಅಪವಿತ್ರವೂ 
ಆಗಬಹುದು-ಎಂದು. ಹಿಂಡೋ ತಂಬಿಗಿ ತಗೊಂಡು ಬೈಣೋ, ಆಕಳ ಬಿಟ್ಟು ಬೇರೆ 
ಇನ್ನೆಲ್ಲೋ ಹೋಗಲೂ ಬಹುದಾಗಿದೆ. ತಂಬಿಗೆ ಆಕಳ ಕಾಲಲ್ಲಿ ಉಳ್ಳಾಡುತ್ತದೆ. 
ಕರು ಎಲ್ಲ ಹಾಲನ್ನೂ ಕುಡಿದಿದೆ. "ಅವಳು ಹೊರಟು ಹೋದಳು'. ಪ್ರೇಮ ತನ್ನ 
ಸಮಸ್ಯೆಯನ್ನು ನಿವಾರಣೆ ಮಾಡಿಕೂಂಡಿತು, ಆದರೆ ಪರಿವಾರಕ್ಕೆ ಹೊಸ 
ಸಮಸ್ಯೆಯೊಂದು ಎದುರಾಯಿತು. “ಕಾಕೂನ ಮಗಳು ಓಡಿ ಹೋದಳು, 


೫11 ಮೂರು ಪಂಜಾಬಿ ನಾಟಕಗಳು 


ಸುಬೇದಾರನ ಮಗ ಸರಬನ್‌ನೊಂದಿಗೆ. ಹಿಡಿದು ತರ್ರೋ ಆ ಲಜ್ಜೆಗೆಟ್ಟವಳನ್ನು. 
ತಾಯಿ ತಂದೆಯ ತಲೆಯ ಮೇಲೆ ಬೂದಿ ಹಾಕಿ ಹೋದ್ಲು. ಆ ನೀಚ ಹೆಂಗಸ್ನ 
ತುಂಡು ತುಂಡು ಮಾಡ್ರಿ. ಅವಳ ಕಾಲು ಮುರ್ದು ಹಾಕ್ರಿ.” 


ನಾಟಕ ಇಲ್ಲೀಗೇ ಮುಗಿಯಬಹುದಾಗಿದೆ, ಆದರೆ ಇಲ್ಲೀಗೇ ಮುಗಿದು ಇದು 
ಯಥಾರ್ಥವಾದೀ ಆಗಬಹುದು. ತಾಯಿ-ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ 
ಸಂಯಮ ಮತ್ತು ಬಂಧನಹೀನತೆಯ ಒಂಟಿತನ ಈ ನಾಟಕದ ಕೇಂದ್ರ-ಬಿಂದುವಲ್ಲ. 
ಈ ನಾಟಕ ಇದಕ್ಕಿಂತ ಭಿನ್ನವಾದ ಮೂಲ ತತ್ವದೊಂದಿಗೆ ಹೊಂದಿಕೊಳ್ಳಲು 
ತವಕಪಡುತ್ತದೆ. ಬೈಣೋ ಮದುವೆಗೆ ಮುಂಚೆಯೇ ತಾನು ಪ್ರೇಮಿಸಿದವನೊಂದಿಗೆ 
ಹೊರಟು ಹೋಗುತ್ತಾಳೆ. ಅವಳು ತನ್ನ ಪರಿವಾರದವರು ಹೇಳಿದ್ದನ್ನು ಕೇಳಲಿಲ್ಲ. 
ಆದರೆ ತನ್ನ ಮನೆಯವರು ಹೇಳಿದ್ದನ್ನು ಕೇಳಿ ತನ್ನ ಇಚ್ಛೆಯ ವಿರುದ್ಧ ಮದುವೆ 
ಮಾಡಿಕೊಂಡು ಮಕ್ಕಳು-ಮರಿಯನ್ನು ಹೆತ್ತು, ಮನೆತನದ ಎಲ್ಲ ಕರ್ತವ್ಯಗಳನ್ನು 
ನಿಭಾಯಿಸುತ್ತ ತನ್ನ ಉರಿದೆದ್ದ ಬೆಂಕಿಯನ್ನು ಶಾಂತಗೊಳಿಸಿ, ಸ್ಮಿರಗೊಳಿಸಿಕೊಂಡ 
ಹೆಣ್ಣಿನ ಸಮಸ್ಯೆಯನ್ನು ಸಂಪೂರ್ಣ ವೇಗದೊಂದಿಗೆ ಚಿತ್ರಿಸುವುದು ಇಲ್ಲಿ ಇನ್ನೂ 
ಬಾಕಿ ಇದೆ. 

ನಾಟಕಕಾರ ಗಾರ್ಗಿ ತಮ್ಮನಾಟಕದ ವಿಷಯದಲ್ಲಿ ಹೀಗೆ ಹೇಳುತ್ತಾರೆ: “ಹೊಸ 
ಜನಾಂಗದಲ್ಲಿ ವಿದ್ರೋಹವಿದೆ, ಹಳೆಯ ತಲೆಮಾರಿನವರ ವಿರುದ ಹೊಸ ಚೇತನ 
ಹಳೆಯ ಚೇತನದ ಕಂಚುಕಿ ಕಳಚಿ ಮುಂದೆ ಸಾಗುತ್ತದೆ. ಆದರೆ ನಾನು ಈ 
ನಾಟಕದಲ್ಲಿ ಮಾನಸಿಕ ವಿದ್ರೋಹದ ಕಿಡಿಯನ್ನು ತಾಯಿಯಿಂದ ಮಗಳೆಡೆಗೆ 
ಹಾರಿಸಿಲ್ಲ, ಆದರೆ ಮಗಳಿಂದ ತಾಯಿಯ ಕಡೆಗೆ ಹಾರಿಸಿರುವ. ನನ್ನ ರಚನೆಯ 
ವಿಷಯದಲ್ಲಿ ವಿಮರ್ಶಾತ್ಮಕ ನಿರ್ಣಯ ಕೊಡುವುದು ಸಮಂಜಸವಾದುದಲ್ಲ.” 
ತಮ್ಮ ನಾಟಕದ ವಿಷಯದಲ್ಲ ನಾಟಕಕಾರರಾಗಿ ಅವರು ನೀಡಿರುವ ಈ 
ವಿಮರ್ಶಾತಕ ಹೇಳಿಕೆ ನಿಜವೆಂದು ಅನ್ನಿಸುವುದಿಲ್ಲ. ಈ ನಾಟಕ ಹೊಸ-ಹಳೆಯ 
ಚೇತನವನ್ನು ಅಥವಾ ಹೊಸ-ಹಳೆಯ ಜನಾಂಗವನ್ನು ಪ್ರಸ್ತುತಗೊಳಿಸುವುದೇ ಇಲ್ಲ. 
ಬೈಣೋ ಓಡಿಹೋಗುವುದು ಹೊಸ ಜನಾಂಗದ ಹಳೆಯ ಜನಾಂಗದೊಂದಿಗಿನ 
ವಿದ್ರೋಹವಾದರೆ, ಸಂತೀ ಓಡಿಹೋಗುವುದು ಯಾವ ಜನಾಂಗದ ಯಾವ 
ಜನಾಂಗದೊಂದಿಗಿನ ವಿದ್ರೋಹ ? ಹಳೆಯದರೊಂದಿಗೆ ಹೊಸದರ 
ವಿದ್ರೋಹವಂತೂ ಅಲ್ಲವೇ ಅಲ್ಲ. ಇದೇನು ಹಳೆಯ ಜನಾಂಗದ ಹೊಸದರ 
ವಿರುದ್ಧ ವಿದ್ರೋಹವಾಗಿದೆಯೇ ? ನಾಟಕದ ರಚನೆ ಇತ್ತ ಯಾವ ಸಂಕೇತವನ್ನೂ 
ನೀಡುವುದಿಲ್ಲ. ಬೈಣೋ ಓಡಿ ಹೋಗುವುದು ಕೇವಲ ಹೊಸ ಚೇತನದ 
ಪರಿಣಾಮವಲ್ಲ, ಬೈಣೋ ಸರಬನ್‌ನೊಂದಿಗಿನ ಪ್ರೇಮ. ಸಂತೀಯ 
ಗಜ್ಜಣನೊಂದಿಗಿನ ಪ್ರೇಮದ ಪುನರಾವೃತ್ತಿಯಾಗಿದೆ. ಒಡಿ ಹೋಗುವ 
ನಿರ್ಣಯವನ್ನು ಸಂತೀ ಕೂಡ ಮಾಡಿದ್ದಳು, ಆದರೆ ಅವಳು ಅಂಜಿದಳು. ಈ 
ನಿರ್ಣಯವನ್ನು ಅದರ ಚರಮಸೀಮೆಯವರೆಗೂ ತಲುಪಿಸಲು ತಡವಾಯಿತು. 
ಹೊಸ ಪೀಳಿಗೆಯ ವಿದ್ರೋಹ ಹಳೆಯ ಪೀಳಿಗೆಯ ವಿರುದ್ಧವಲ್ಲ, ಪರಿವಾರದ 


ವಿರುದ್ಧ ಪ್ರೇಮದ ವಿದ್ರೋಹವಾಗಿದೆ. ಬೈಣೋ ತವರುಮನೆ ಬಿಟ್ಟಳು, ಸಂತೀ 
ತನ್ನದೇ ಪರಿವಾರವನ್ನು ಬಿಟ್ಟುಹೋದಳು, ತನ್ನ ಗಂಡನನ್ನು ಮಾತ್ರವಲ್ಲ, ತನ್ನ 
ಮಗನನ್ನು ಕೂಡ. ಅಷ್ಟೇ ಅಲ್ಲ ಹೊಲಿದ ಅಂಗಿ, ತಾನೇ ಅರಳಿ ತೆಗೆದು ವ 
ಮೇಲು ಹೊದಿಕೆ, ಚಾದರ, ಎಲ್ಲವನ್ನೂ ಬಿಟ್ಟು ಹೋದಳು. ನಿಜವಾದ ವಿದ್ರೋಹ 
ಇಲ್ಲಿದೆ. ಏರುಜವ್ರನದಲ್ಲಿ ತರುಣಿಯರು ತರುಣರೊಂದಿಗೆ ಓಡಿ ಹೋದ ಕಥೆಗಳು 
ಜನಾಂಗದ ಪಳೆಉಳಿಕೆಗಳ ಮೇಲೆ ಬೇಕಾದಷ್ಟು ಕತಲ್ಲಟ್ರಿವ. ಆದರೆ ಮ 
ವಯಸ್ಸಿನಲ್ಲಿ. ನೆಲೆ ನಿಂತ ಪರಿವಾರ ಬಿಟ್ಟು ಮಧ್ಯ ವಯಸ್ಸಿನ ಪ್ರೇಮಿಯೊಂದಿಗೆ 
ಓಡಿ ಹೋಗುವ ಕಥೆಗೆ ಆಳವಾದ ಆಧಾರದ ಅವಶ್ಯಕತೆ ಇದೆ 

ನಾಟಕದಲ್ಲಿ ಮಾನಸಿಕ ವಿದ್ರೋಹದ ಕಿಡಿಯನ್ನು ತಾಯಿಯಿಂದ ಮಗಳಡೆಗೆ 
ಹಾರಿಸಿಲ್ಲ ಮಗಳಿಂದ ತಾಯಿಯಡೆಗೆ ಹಾರಿಸಿದೇನೆ,'' ಎಂಬ 
ಉಚಿತವಾಗಿ ತೋರುವುದಿಲ್ಲ. ಮಗಳ ಈ ತರಹದ ವಿದ್ರೋಹಕ್ಕ ತಾಯಿ 
ಕಾರಣಳಾಗಬಲ್ಲಳೇ ? ಅಥವಾ ಮಗಳು ತಾಯಿಗೆ ಈ ವಿದ್ರೋಹದ ಪ್ರೇರಣೆ ನೀಡಿ 
ಹೋದಳೆ ? ಮಗಳು ಓಡಿ ಹೋಗುವ ಮುನ್ನ ತಾಯಿಯ ಹೃದಯದಲ್ಲಿ ಇಂಥ 
ಯಾವ ವೇಗವೂ ಇರಲಿಲ್ಲವೇ ? ಸಿಡಿದೆದ್ದ ಉರಿ, ಸಿತಗೊಂಡ ಉರಿ, ಬೂದಿಯಲ್ಲಿ 
ಗಿಳಿ 


ಆರುತ್ತಿರುವ ಇದ್ಲಿ ಇತಾದಿಗಳ ಮಾತು ಇದಕ್ಕೂ ಬಹಳ ಮೊದಲ 


2 


ರ 
ಆರಂಭವಾಗಿದ್ದವು. ಬೈಣೋ ಓಡಿ ಹೋದದ್ದರಿಂದ ಈ ಬೆಂಕಿ ಪ್ರಚಂಡವಾಯ್ತು, 


ಈ ನಾಟಕದ ನಾಯಿಕೆ ಸಂತೀ, ಬೈಣೋ ಅಲ್ಲ. ಸಂತೀಯ ಪ್ರೇಮಿ ಗಜ್ಜಣನೇ 
ಈ ನಾಟಕದ ಸುತ್ತ-ಮುತ್ತ ಇದ್ದಾನೆ ತ್ರವ 

ಹಚ್ಚಿನ ಮಹತ್ವವಿಲ್ಲ, ಅವನ ಪಾತ್ರಕ್ಕೆ. ನಾಟಕದಲ್ಲಿರುವ ಕವಿತೆಗಳೆಲ್ಲ ಸಂತೀಗೆ 
ಸಂಬಂಧಪಟ್ಟವು, ಅವಳ ಪ್ರೇವ | 

ಚಿತ್ರಿತಗೊಳಿಸಲಾಗಿದೆ. ಅವಳ ಒಳಗೇ: "“ಅಕಸಾತಾಗಿ ಇಂದು ಬಿಸಿಲಿನ ಸುಗಂಧ 
ಮತ್ತು ನೀರಿನ ಮಿಡಿತ ಜಾಗೃತಗೊಂಡಿವೆ.'' “ರಾತ್ರಿಯಲ್ಲಿ ನನ್ನ 
ಅರಳಿ ಮರದ ಟೊಂಗೆಗಳು ಮುರಿಯುತ್ತಿರುವುದರ ಸಪ್ಪಳ ಕೇಳಿ ಬ 


ಬೂದಿಯನ್ನು ತೆಗೆಯುತ್ತ ನಾನು ನನ್ನ ಕೈಗಳನ್ನು ನೋಡಿಕೊಳ್ಳುತ್ತೇನೆ ಮತ್ತೆ ನಿನ್ನ 
(ಗಜ್ಜಣ್ಣನ) ನೆನಪು ಬರುತ್ತದೆ ಮತ್ತು ನನ್ನ ಕೈಗಳು ನೀರಿನಿಂದ ತೊಳೆಯಲ್ಪಡುತ್ತವೆ 
ಹಾಗೂ ನನ್ನ ಒಳಗೆ ಬೆಳಕು ಮೂಡಲಾರಂಭಿಸುತ್ತದೆ.'' ಈ ನಾಟಕದ ಕೊನೆಯ 
ಅಂಕ ಕಾವ್ಯಮಯವಾಗಲೇ ಬೇಕಿತ್ತು. ಈ ನಾಟಕ ಸಾಮಾಜಿಕ ಸಮಸ್ಯೆಯಿಂದಾಗಿ 
ಅಲ್ಲ, ಮಾನವೀಯ ಚರಿತ್ರೆಯೊಂದಿಗೆ ಸಂಬಂಧವಿದೆ, ಮೂಲಭೂತ ಪ್ರಕೃತಿಯಿಂದ 
ಸಂಬಂಧ ಪಡೆದಿರುವುದರ ಕಾರಣದಿಂದ ಇದರ ರಚನೆ ಕಾವ್ಯಮಯ 
ಪ್ರತೀಕ-ಶೈಲಿಯಲ್ಲಿಯೇ ಆಗಬೇಕಾದುದು ಅವಶ್ಯ. ಕಾಕೂ ಹಾಗೂ ಸಂತೀ ಕೂಡ 
ಯಾವಾಗಲೂ ಕಮ್ಮಾರ-ಕಮ್ಮಾರನ ಹೆಂಡತಿಯ ಹಾಗೆಯೇ ಮಾತನಾಡುವುದಿಲ್ಲ 
ಅವರು ಮೂಲ ಮಾನವತೆಯ ಪ್ರತೀಕವಾಗುತ್ತಾರೆ ಹಾಗೂ ಅವರ ಮಾತುಕತೆ 
ವಾಸ್ತವಿಕತೆಯ ಪರಿಧಿಯನ್ನು ದಾಟಿ ನಿಲ್ಲುತ್ತವೆ. 


XIV ಮೂರು ಪಂಜಾಬಿ ನಾಟಕಗಳು 


ಪ್ರೇಮಕ್ಕೆ ತನಗೆ ಬೇಕಾದ ಸುಂದರತೆ ಸಿಕ್ಕಿರಬಹುದು. ಪರಿವಾರ 
ಭಿನ್ನವಾಯಿತು, ಹಾಳಾಗಲಿಲ್ಲ. ಪರಿವಾರದ ಯಜಮಾನ ತನ್ನ ಕುಲುಮೆಯ ಹತ್ತಿರ 
ತನ್ನ ಜಾಗೆಯಲ್ಲಿ ಕುಳಿತಿದ್ದಾನೆ. ಅವನ ವಂಶದ ಪ್ರತೀಕವಾಗಿ ದೀಪಾ ಅವನ 
ಹತ್ತಿರವಿದ್ದಾನೆ. ಅವನು ತನ್ನ ವಂಶಪರಂಪರೆಯ ಕೆಲಸವನ್ನು ಒಪ್ಪಿಕೊಂಡಿದ್ದಾನೆ. 
“ನಾನು ದೊಡ್ಡವನಾದಾಗ ದೊಡ್ಡ ದೊಡ್ಡ ಕಡಾಯಿ ಮಾಡುವೆ” ಎನ್ನುತ್ತಾನೆ. 
ನಾಟಕದ ಕೊನೆಯಲ್ಲಿ ದೀಪಾ ತಿದಿ ಜಗ್ಗುತ್ತಾನೆ ಕಾಕೂ ಕಾದ ಕಬ್ಬಿಣ ಹಣಿಯುತ್ತಾನೆ. 
ಪ್ರೇಮ ಸ್ವತಂತ್ರವಾದ ದಾರಿಯಲ್ಲಿ ಹೊರಟು ಹೋಯಿತು, ಆದರೆ ಪರಿವಾರ ತನ್ನ 
ಸ್ಥಾನದಲ್ಲಿ ಸ್ಥಿರವಾಗಿದೆ. ಸಂತೀ ಮತ್ತು ಬೈಣೋಗೆ ಇದರ ಅವಶ್ಯಕತೆ ಇರಲಿಲ್ಲ 
ದೀಪಾಗೆ ಇದೆ, “ದೀಪಾ ನನ್ನ ಜೊತೆ ಕೂಡು''-ಇದು ಈ ನಾಟಕದ ಕೊನೆಯ 
ವಾಕ್ಯ. ಈಗ ಕಾಕೂ ದೀಪಾನ ತಂದೆಯೂ ಹೌದು ತಾಯಿಯೂ ಹೌದು. ಪ್ರೇಮ 
ಮತ್ತು ಪರಿವಾರ ಎರಡೂ ತನ್ನ ಅಹಂ ಅನ್ನು ಜಾಗೃತಗೊಳಿಸಿವೆ. 


ಹಳೆಯ ಬಾಟಲಿಗಳು (ಪುರಾನಿ ಬೋತಲೇ, 1954): ಪ್ರೇಮ ಮತ್ತು ಪರಿವಾರದ 
ಶತಶತಮಾನಗಳ ಹಳೆಯದಾದ ಸಮಸ್ಯೆಯ ಸುತ್ತಲೂ ರಚನೆಗೊಂಡಿದೆ-ಈ 
ನಾಟಕ. ಹೆಣ್ಣು-ಗಂಡು ಮತ್ತೆ-ಮತ್ತೆ ಪರಿವಾರದ ಹಳೆಯ ಬಾಟಲಿಯಲ್ಲಿ ಪ್ರೇಮದ 
ಹೊಸ ಮದಿರೆಯನ್ನು ಹಾಕುತ್ತಾರೆ ಮತ್ತು ಅದನ್ನು ಮತ್ತೆ ಚೆಲ್ಲಿ ತಮ್ಮಂಥದೇ 
ವಸ್ತುವಿನಿಂದ ತುಂಬಿಕೊಳ್ಳುತ್ತಾರೆ. ಪರಿವಾರ ಕೇವಲ ಬಾಟಲಿ ಅಲ್ಲ, ತಮ್ಮ ಮನಸ್ಸಿಗೆ 
ಬಂದಂಥ ಮದಿರೆ ತುಂಬಲು, ಪರಿವಾರ ಕೇವಲ ರೂಪವಲ್ಲ ಅದಕ್ಕೆ ಅದರದೇ 
ಆದ ಅಸ್ತಿತ್ತವಿದೆ, ಹೊಸ ಆಕಾರ ಈ ರೂಪದಲ್ಲಿ ಸಮಾವೇಶಗೊಳ್ಳುವುದಿಲ್ಲ, 
ಯಾವ ಯಾವಾಗ ಇದರಲ್ಲಿ ಹೊಸ ಆಕಾರವನ್ನು ತುಂಬುವ ಯತ್ನ ನಡೆದಿದೆಯೋ 
ಆಗಾಗಲೆಲ್ಲ ಸ್ವತಃ ರೂಪ ತನ್ನನ್ನು ಕಳೆದುಕೊಳ್ಳಲಾರಂಭಿಸುತ್ತದೆ. 

ಶೇಖರ ಮತ್ತು ದಮಯಂತಿಯರದು ಒಂದು ಭದ್ರ ಸಂಸಾರ, ಮಗುವಿದೆ, 
ಸುಖ-ಸೌಲಭ್ಯಕ್ಕೆ ಬೇಕಾದ ಎಲ್ಲ ಸಾಧನಗಳಿವೆ. ಆದರೆ ಪತಿ-ಪತ್ನಿ ಇಬ್ಬರೂ 
ಪರಿವಾರದಿಂದ ಹೊರಗೆ ಬೇರೆ ಇನ್ನಾವುದೋ ವ್ಯಕ್ತಿಯೊಂದಿಗೆ ಆಕರ್ಷಿತರಾಗಿದ್ದಾರೆ; 
ದಮಯಂತಿ ಪ್ರೇಮನ ಕಡೆಗೆ, ಶೇಖರ ಹುಸ್ನಾಳ ಕಡೆಗೆ. ಮನೆತನದ ಗೌರವವೆಲ್ಲ 
ಮಣ್ಣುಪಾಲು. ಅವರ ಆಳುಗಳು ಕೂಡ ಸಂಸಾರದ ಬಂಧನ ಮುರಿದು ಬೇರೆಡ 
ವಾಲುತ್ತಾರೆ. ಪ್ರತಿಯೊಂದೆಡೆ ರೂಪ ವಿದ್ರೂಪವಾಗಿದೆ, ಮುಗ್ಧ ಮಗು ಕೂಡ ಈ 
ಅಶಾಂತಿಯ ಪರಿಧಿಯಲ್ಲಿ ಸಿಕ್ಕಿದೆ. ಅದು ದೊಡ್ಡವರ ಪ್ರೇಮ ಪ್ರಕರಣದ ಮೇಲೆ 
ಹಾಸ್ಯ, ವ್ಯಂಗ್ಯ ಮಾಡಲು ಯೋಗ್ಯವಾಗಿದೆ. ಮೂಲ ಪ್ರಶ್ನೆ ಹಳೆಯ ರೂಪ ಮತ್ತು 
ಹೊಸ ವಸ್ತುವಿನ ಪರಸ್ಪರ ಸಂಬಂಧಕ್ಕೆ ಸಂಬಂಧಿಸಿದ್ದಾಗಿದೆ. ಪಾರಿವಾರಿಕ ರೂಪದ 
ಪರಿವಾರದ ಹೊರಗಿನ ವಸ್ತುವಿನೊಂದಿಗೆ ಪ್ರೇಮವಿರುವುದರಿಂದ ಎಲ್ಲವೂ 
ತಿರುವು-ಮುರುವು ಕಾಣಿಸುತ್ತದೆ. 

ಗಾರ್ಗಿ, ಪ್ರೇಮ ಮತ್ತು ಪರಿವಾರದ ಯಾವ ಸಮಸ್ಯೆಯನ್ನು ಸ್ಪರ್ಶ 
ಮಾಡಿದ್ದರೋ, ದುಗ್ಗಲ್‌ ಅದರ ವಿಸ್ತರಣೆಯನ್ನು ಇಲ್ಲಿ ಮಾಡಿದ್ದಾರೆ; ಗಾರ್ಗಿ ಮಗಳ 
ವಿದ್ರೋಹವನ್ನು ಕೇವಲ ತಂದೆಯ ವಿರುದ್ಧ ಮಾತ್ರ ತೋರಿಸಿರಲಿಲ್ಲ, ಮಗಳು 


ಅತಾ ಸಕ್‌ XV 
ನ ನ 


ಮತ್ತು ಹೆಂಡತಿಯ, ತಂದೆ ಮತ್ತು ಗಂಡನ ವಿರುದವೂ ತೋರಿಸಲಾಗಿತ್ತು. ಆದರೆ 
ಇದರಲ್ಲಿಯೂ ಒಂದು ಪರಂಪರೆಯ ಅಂಶವಿತ್ತು. ತಾಯಿ ಮತ್ತು ಮಗಳ ಇಬ್ಬರು 
ಪ್ರೇಮಿಗಳೂ ಮದುವೆಯ ಮುಂಚಿನವರೇ ಆಗಿದ್ದರು. ದುಗ್ಗಲ್‌, ಪ್ರೇಮದ ಈ 
ಪರಂಪರೆಯ ಆಚೆಯೂ ಕೂಡ ನೋಡುತ್ತಾರೆ. ಪ್ರೇಮಿಯ ನಿರ್ಣಯ ವಿವಾಹದ 
ನಂತರವೂ ಸಾಧ್ಯವಿರುತ್ತದೆ, ವಿವಾಹದ ಪೂರ್ವದಲ್ಲಿಯೂ. 
ಪ್ರೇಮಿ-ಪ್ರೇಯಸಿಯರಲ್ಲ ಒಬ್ಬರು ವಿವಾಹಿತ ಇನ್ನೊಬ್ಬರು ಅವಿವಾಹಿತರಾಗಿದ್ದಾರೆ, 
ಇನ್ನೊಂದೆಡೆ ಪ್ರೇಮ, ವಿವಾಹಿತ ಮತ್ತು ವಿಧವೆಯ ಮಧ್ಯ, ವಿವಾಹ ಪೂರ್ವದ 
ಪ್ರೇಮ ಸಂಬಂಧ ಪರಂಪರೆಯನ್ನು ಮುರಿದು, ದುಗ್ಗಲ್‌ ಪರಂಪರೆಯ 
ವಿರೋಧಿಯಾದ, ಸ್ವತಂತ್ರ ಮತ್ತು ವಿಕರಾಳ ರೂಪವನ್ನು ಚಿತ್ರಿಸಿದ್ದಾರೆ, ಪ್ರೇಮ 
ಯಾವ ಸ್ಥಿತಿಯಲ್ಲಾದರೂ ಸಂಭವನೀಯ ಎಂಬುದನ್ನು ತೋರಿದ್ದಾರೆ. 

ದುಗ್ಗಲ ಈ ನಾಟಕದ ಗದ್ಯ ಸಂವಾದದ ರೂಪವನ್ನು ಬದಲಿಸಿದ್ದಾರೆ, ಅದನ್ನು 
ಅವರು ಕವಿತೆಯ ಹಾಗೆ ಬರೆದಿದ್ದಾರೆ. ಗದ್ಯವನ್ನು ಕವಿತೆಯ ತೆರದಿ ಓದುವುದರಿಂದ 
ಅದು ಕವಿತೆಯಾಗುವುದಿಲ್ಲ. ಆದರೆ ಜೀವನದ ಗದ್ಯದಲ್ಲಿ ನಿಹಿತವಾದ ಕಾವ್ಯಮಯ 
ಅರ್ಥದ ಸಂಕೇತ ಮಾತ್ರ ಅವಶ್ಯ ಆಗುತ್ತದೆ. ಈ ನಾಟಕದ ಲೇಖನ-ಶೈಲಿಯೇ 
ಇದರ ಕೇಂದ್ರೀಯ ಪ್ರತೀಕವಾಗಿದೆ. ದುಗ್ಗಲ್‌, ಸಂಸಾರದ ಅಶಾಂತಿಯನ್ನು 
ಯಥಾರ್ಥದ ತಳಹದಿಯ ಮೇಲೆ ಅಲ್ಲ ಕಾವ್ಯದ ತಳಹದಿಯ ಮೇಲೆ 
ಪ್ರಸ್ತುತಗೊಳಿಸಿದ್ದಾರೆ. ಈ ನಾಟಕದ ಆರಂಭದಲ್ಲಿ ಪರಿವಾರದ ಕವಿತೆ ಮಗು ಚೇತನ. 
ಪರಿವಾರದ ಪ್ರಮುಖ ಜೀವಿಗಳಾದ ತಾಯಿ-ತಂದೆ ಮಗುವಿನ ಬಗೆಗೆ ತೋರುವ 
ವ್ಯವಹಾರ ರಸಹೀನ ಗದ್ಯದ ಹಾಗಿದೆ. ಅವರು ತಾಯಿ-ತಂದೆಯಾಗಿರುವುದಲ್ಲದೆ 
ಮತ್ತೆ ಯಾರದೋ ಪ್ರೇಮಿ, ಪ್ರೇಯಸಿಯರಾಗಿದ್ದಾರೆ. ಚೇತನವ ಮುಗ್ಧತೆ ತನ್ನ 
ತಾಯಿ-ತಂದೆಯನ್ನು ಉಪಹಾಸಗೈೆಯುತ್ತದೆ. ಆಳು ಹಾಗೂ ದಾಸಿಯ ಪ್ರೇಮ 
ವಾರ್ತಾಲಾಪ ಕೂಡ ಮಕ್ಕಳ ಕಾರಣದಿಂದಾಗಿ ಯಾವುದೋ ವಿದೂಷಕನ 
ಮಾತುಕತೆಯಾಗಿ ತೋರುತ್ತವೆ. ಪ್ರೇಮದಲ್ಲಿ ಕುರುಡರಾದ ಗಂಡ-ಹೆಂಡತಿ ತಮ್ಮ 
ತಮ್ಮ ಪ್ರೇಮಿಗಳನ್ನು ಕೂಡಲು ಒಬ್ಬನೇ ಗೆಳೆಯನ ಮನೆ ತಲುಪುತ್ತಾರೆ, ತಲುಪುವ 
ಮೊದಲೇ ಇದು ಹಾಸ್ಯದ ವಿಷಯವಾಗುತ್ತದೆ. ಪರಿವಾರದ ಎಲ್ಲ ನಿಯಮ 
ಉಲ್ಲಂಘನಗೊಂಡಿವೆ, ಅದರ ರೂಪ ವಿದ್ರೂಪವಾಗಿದೆ. ರೂಪ ಒಂದು ರೀತಿ, 
ವಸ್ತು ಒಂದು ರೀತಿಯಾದ ಕಾರಣ ಪರಿವಾರದಲ್ಲಿ ಅಲ್ಲೋಲ-ಕಲ್ಲೋಲ 
ಉಂಟಾಗುತ್ತದೆ. ನಿಜವಾದ ಪ್ರೇಮ ಕೂಡ ಹಾಸ್ಯಾಸ್ಪದವಾಗಿ ಪರಿಣಮಿಸಿದೆ. 
ಸುಂದರ ಮಕ್ಕಳ ತಾಯಿ-ತಂದೆ ಅಪರೂಪ ವಿವಾದದಲ್ಲಿ ಸಿಲುಕಿಕೊಳ್ಳುತ್ತಾರೆ. 
ಚೀನೀ ಪಾತ್ರೆ ಒಡೆದು ತಮ್ಮ ಒಡೆದ ವ್ಯಕ್ತಿತ್ವದ ಸಾಕ್ಷಿ ನೀಡುತ್ತಾರೆ. ಮನೆಯ 


ತ 


ಹೊರಗೆ ಪ್ರೇಮದಲ್ಲಿ ಸಿಲುಕಿಕೊಂಡಿರುವ ತಾಯಿ-ತಂದೆ ಅದೇ 
ಅಲ್ಲೋಲ-ಕಲ್ಲೋಲದಲ್ಲಿ ಚಹಾ ಕುಡಿಯಲು ಉಪಯೋಗಿಸುವ 


ಕಪ್‌-ಸಾಸರಗಳನ್ನು ವಿವಾದ ಮಾಡಲು ಉಪಯೋಗಿಸುತ್ತಾರೆ. ಮೊದಲ ಅಂಕಿನ 
ಥೀಮೇ ಅಲ್ಲೋಲ-ಕಲ್ಲೋಲ, ಅಲ್ಲಿರುವ ಭಾವ ಉಪಹಾಸ, ಇದರ ಕ್ರೇಂದ್ರೀಯ 
ಪ್ರತೀಕವಾಗಿರುವುದು ಇಲ್ಲಿ ಒಡೆಯುವ ಚೀನೀ ಪಾತ್ರೆಗಳು. 


XVI ಮೂರು ಪಂಜಾಬಿ ನಾಟಕಗಳು 


ಎರಡನೆಯ ಅಂಕಿನಲ್ಲಿ ಕವಿತೆ ತನ್ನದೇ ಆದ ರೀತಿಯಲ್ಲಿ ಪ್ರೊಟೆಸ್ಟ್‌ 
ಮಾಡುತ್ತದೆ, ಗದ್ಯ ತನ್ನದೇ ರೀತಿಯಲ್ಲಿ ಒಡಂಬಡಿಕೆಯ ಮಾರ್ಗವನ್ನು 
ಅನುಸರಿಸುತ್ತದೆ. ಮಗು ಅನಾರೋಗ್ಯಕ್ಕೆ ಈಡಾಗುತ್ತದೆ, ತಾಯಿ-ತಂದೆ 
ಪ್ರೇಮವನ್ನೇನೋ ಸ್ಲಿರವಾಗಿರಿಸಿರುತ್ತಾರೆ, ಆದರೆ ಮಗುವಿನ ಯೋಗಕ್ಷೇಮಕ್ಕಾಗಿ, 
ಶುಶ್ರೂಷೆಗಾಗಿ ಸಮಯ ಹಂಚಿಕೊಳ್ಳುತ್ತಾರೆ. ಈಗಲೂ ಕೂಡ ಅವರ ಆಚರಣೆ 
ವಿಶೃಂಖಲವಾಗಿದೆ. ಅವರು ತಮ್ಮ ಮಗು ಹಾಗೂ ತಮ್ಮ ಪ್ರೇಮಿ ಅಥವಾ ಪ್ರೇಮಕ್ಕೆ 
ಪಾತ್ರರಾದವರನ್ನು ಎರಡನ್ನೂ ಜೊತೆಯಲ್ಲಿರಿಸಿಕೊಳ್ಳಬೇಕೆನ್ನುತ್ತಾರೆ. ಅವರು 
ಒಂದೇ ಬಾಟಲಿಯಲ್ಲಿ ಹೊಸ ಹಾಗೂ ಹಳೆಯ ಎರಡೂ ರೀತಿಯ ಮದಿರೆಯನ್ನು 
ಹಾಕಿಡುವ ಪ್ರಯತ್ನ ಮಾಡುತ್ತಾರೆ. ಮಗುವಿನ ಪ್ರೊಟೆಸ್ಟ್‌ ಮಾನವೀಯವಾದದ್ದು. 
ತಾಯಿ-ತಂದೆಯ ಒಡಂಬಡಿಕೆ ಯಾಂತ್ರಿಕವಾದದ್ದು. ಮಗು ಜ್ವರದ ತಾಪ ಪದಿಂದಾಗಿ 
ಬಡಬಡಿಸುತ್ತದೆ. “ನನ್ನ ಅಮ್ಮ ಎಲ್ಲಿದ್ದಾಳೆ 7 ಆದರೆ ದಮಯಂತೀ ಇನ್ನೂ 
ಪೂರ್ಣ ತಾಯಿ ಆಗಿಲ್ಲ ಚಕ ತಾಯಿ ಹಾಗೂ ಪೆ ಪ್ರೇಯಸಿಯ ಮಧ್ಯದಲ್ಲಿ ಒಡೆದ 
ಯಾವುದೋ ಒಂದು ವಸ್ತುವಾಗಿದ್ದಾಳೆ. ಮನೆಯಲ್ಲಿ ಶಾಂತಿ ಇದೆ, ಪರಿವಾರದಲ್ಲಿ 
ಐಕ್ಯತೆ ಇಲ್ಲ. ಮಗುವಿಗೆ ತಾಯಿ-ತಂದೆಯನ್ನು ಒಂದುಗೂಡಿಸಲು ಆಗಲಿಲ್ಲ, 
ಇಬ್ಬರಲ್ಲಿ ಕೇವಲ ಒಡಂಬಡಿಕೆ ಮಾಡಿಸಲು ಅವನಿಗೆ ಸಾಧ್ಯವಾಗಿದೆ. ಕವಿತೆಯ 
ಉತ್ತರ ಯಾಂತ್ರಿಕ ಪ್ರಬಂಧದೊಂದಿಗೆ ಕೊಡಲಾಗುತ್ತಿದೆ: 


ದಮಯಂತಿ: ಈ ಒಡಂಬಡಿಕೆಯಿಂದ ಆಗಿರುವ ಲಾಭವೇನೆಂದರೆ ಈ ಮನೆಯಲ್ಲಿ 
ಈಗ ಪಾತ್ರೆಗಳು ಒಡೆಯುವುದು ನಿಂತಿದೆ, ಕೆಂಗೆಣ್ಣಿನಿಂದ ಯಾರು 
ಯಾರನ್ನೂ ಈಗ ಇಲ್ಲ ನೋಡಲಾಗುವುದಿಲ್ಲ. ಕೆದರಿ ಕೆದರಿ ಯಾರೂ 
ಯಾರ ಹೃದಯದಲ್ಲೂ ಹೋಗಲು ಪ್ರಯತ್ನ ಮಾಡುವುದಿಲ್ಲ ಇಲ್ಲಿ 
ಈಗ ಯಾರೂ ಕೂಗಿ ಕೂಗಿ ಮಾತನಾಡುವುದನ್ನು ಕೇಳಿಲ್ಲ. 
ಪ್ರೇಮ: ಈ ಮೌನ ಸುಡುಗಾಡಿನ ಮೌನವಾಗಿದೆ. 


ಕವಿತ, ಈ "ಸುಡುಗಾಡಿನ ಮೌನ'ವನ್ನು ಬದಲಿಸಲು ಇನ್ನೂ ಹೆಚ್ಚು 
ಪ್ರಯತ್ನಿಸುತ್ತದೆ. ಮಗುವಿನ ಜ್ವರ ಇನ್ನೂ ಹೆಚ್ಚಾಗುತ್ತದೆ. ತಾಯಿ-ತಂದೆ ಜ್ವರದ 
ಧ್ವನಿಯನ್ನು ಕೇಳಲು ವಿವಶರಾಗುತ್ತಾರೆ. ಮೊದಲ ಸಲ ಶೇಖರ ತಂದೆಯ ತೆರದಿ 
ಚಿಂತಿತನಾಗುತ್ತಾನೆ, ದಮಯಂತಿ ತಾಯಿಯ ತೆರದಿ ಚೂರು-ಚೂರು ಆದ ಹಾಗೆ 
ಕಾಣಿಸುತ್ತಾಳೆ. ಮಗುವಿನ ತಲೆಯ ಹತ್ತಿರ ಕುಳಿತು ಕರ್ತವ್ಯ ನಿಭಾಯಿಸುತ್ತಿರುವ 
ಶೇಖರ ಒಬ್ಬರಾದ ಮೇಲೆ ಇನ್ನೊಬ್ಬ ಡಾಕ್ಟರರನ್ನು ಕರೆಯಿಸಿಕೊಳ್ಳುತ್ತಾನೆ ಮತ್ತು 
ತಾಯಿ ಮಗುವಿನಿಂದ ದೂರ ಹೋಟಲಿನಲ್ಲಿ ಕುಳಿತು ದುಃಖಿತಳಾಗುತ್ತಾಳೆ. 


ದಮಯಂತಿ: ನಾನು ಹೋಟೆಲಿನಲ್ಲಿ ಕುಳಿತು ಚಹಾ ಕುಡಿಯುತ್ತಲಿದ್ದ; ಒಮ್ಮೆಲೇ 
ನನ್ನ ಹೃದಯ ತಲ್ಲಣಿಸಿತು, ಚಹಾವನ್ನು ಇದ್ದಕ್ಕಿದ್ದಂತೆ ಬಿಟ್ಟು 
ಎದ್ದುಬಿಟ್ಟೆ. 

ರಾಮು: ತಾಯಿಯ ಹೃದಯ ಅದು ಅವ್ವಾ ಅವರೆ. 


ಪ್ರಸಾವನೆ xvii 
ಎಡಿ 


ಇಬ್ಬರೂ ಈಗ ಮಗುವಿನ ಹತ್ತಿರ ಒಂದೇ ಉದ್ದೇಶದಿಂದ ಕೂಡಿ ಕುಳಿತಿದ್ದಾರೆ. 
ಈ ಕ್ಷಣದಲ್ಲಿ ಅವರು ಇಬ್ಬರೂ ತಮ್ಮ ಪ್ರೇಮಿ-ಪ್ರೇಯಸಿಯರನ್ನು ಮರೆತಿದ್ದಾರೆ. 
ಇಬ್ಬರೂ ಮಗುವಿನ ಸುಖದ ಆಕಾಂಕ್ಷೆ ಹೊತ್ತು ಪ್ರಾರ್ಥಿಸುತ್ತಿದ್ದಾರೆ. 
"ಒಡಂಬಡಿಕೆ'ಗಿಂತ ಸ್ವಲ್ಪ ಭಿನ್ನವಾದ, ಅದಕ್ಕಿಂತ ಮುಂದುವರಿದ ಒಂದು ಸ್ಥಿತಿ 
ಎಂದೆನಿಸುತ್ತದೆ. ತನ್ನ ಮಗನ ದುಃಖದಲ್ಲಿ ದುಃಖಿಯಾಗಿರುವ ದಮಯಂತಿ ತನ್ನ 
ಪ್ರೇಮಿಯಿಂದ ಟೆಲಿಫೋನ್‌ ಬರಲು ಅದನ್ನು ಆಲಿಸುವುದಿಲ್ಲ ಆದರೆ ಆ ಪ್ರೇಮದ 
ವಿಷಯದಲ್ಲಿ ಯಾವ ಹೊಸ ನಿರ್ಣಯವನ್ನೇನೂ ಮಾಡುವುದಿಲ್ಲ. ಎರಡನೆಯ 
ಅಂಕಿನ ಥೀಮ ಎಂದರೆ ಯಾಂತ್ರಿಕ ಒಡಂಬಡಿಕೆ, ಇಲ್ಲಿ ಭಾವವೆಂದರೆ ಕರುಣ್‌, 
ಇದರ ಕೇಂದ್ರೀಯ ಪ್ರತೀಕವೆಂದರೆ ಮಗುವಿನ ಜ್ವರ ಮತ್ತು ಆಲಿಸಲಾರದ 
ಪ್ರೇಮಿಯ ಟೆಲಿಫೋನ್‌ ಕರೆ. 


ಒಂದು ವೇಳೆ ಈ ನಾಟಕ ಇಲ್ಲಿಯೇ ಮುಕ್ತಾಯವಾಗಿದ್ದರೆ ಮೆಲೋಡ್ರಾಮಾ 
ಆಗುತ್ತಿತ್ತು. ಮಗುವಿನ ಜ್ವರ ಪ್ರೇಮವನ್ನು ಹರಿದು ಚಿಂದಿ ಚಿಂದಿಮಾಡಿ ಹಾಕಿದೆ. 
ಈ ಸರಳವಾದ ಪರಿಹಾರ ದುಗ್ಗಲ್‌ರಿಗೆ ಒಗ್ಗುವುದಿಲ್ಲ. ಹರಿದ-ಮುರಿದ, ಚಲ್ಲಾ-ಪಿಲ್ಲಿ 
ಅಲ್ಲೋಲ-ಕಲ್ಲೋಲ-ನಾವು ಈ ಎಲ್ಲವನ್ನೂ ನೋಡಿದೆವು ಹಾಗೂ 
ಮುರಿದ-ಕೂಡಿಸಿದ ಒಡಂಬಡಿಕೆಯನ್ನು ಕೂಡ. ಆದರೆ ಪಾರಿವಾರಿಕ ಕವಿತೆ 
ಸಂಪೂರ್ಣ, ಸಜೀವ ಸತ್ಯವಾಗಿ ಮೂರನೆ ಅಂಕಿನಲ್ಲಿ ಚಿತ್ರಿಸಲ್ಪಟ್ಟಿದೆ. ಹಿಂದಿನ 
ಅಂಕಿನಲ್ಲಿ ಕವಿತೆ ಜ್ವರದ ರೂಪದಲ್ಲಿ ಬಂದಿತ್ತು ಈ ಸಲ ಮಳೆಯಾಗಿ ಬರುತ್ತದೆ. 
ಮಳೆ, ಶೇಖರ ಮತ್ತು ದಮಯಂತಿಯನ್ನು ಮನೆಯಿಂದ ದೂರವಿಟ್ಟಿದೆ ಹಾಗೂ 
ಅವಳ ಪ್ರೇಮಿ (ಪ್ರೇಮ) ಮತ್ತು ಪ್ರೇಯಸಿ (ಹುಸ್ಪಾಯರು ಒಬ್ಬರಿಗೊಬ್ಬರು 
ಕೂಡುವ ಅವಕಾಶ ದೀಡಿದೆ-ಈ ಮಳೆ. ಶೇಖರ ಮತ್ತು ದಮಯಂತಿಯರ 
ಅನುಪಸ್ಥಿತಿಯಲ್ಲ ಅವರ ವಿರುದ್ಧ ಯಾವ ಮಾತುಗಳೂ ನಡೆದಿಲ್ಲ ಯಾರೂ 
ಒಬ್ಬರಿಗೊಬ್ಬರು ಬೇಸರಪಟ್ಟುಕೊಂಡಿಲ್ಲ. ಒಬ್ಬರಿಗೊಬ್ಬರು ದೂರ ಉಳಿಯುವಂಥ 
ಯಾವ ಅಹಿತ ಘಟನೆಗಳೂ ನಡೆದಿಲ್ಲ. ಆದದ್ದು ಕೇವಲ ಇಷ್ಟು-ಮಳೆ ಆಯ್ತು. 
ಶೇಖರ ಹಾಗೂ ಹುಸ್ನಾಳನ್ನು ದಮಯಂತಿ ಮತ್ತು ಪ್ರೇಮನನ್ನು ದೂರವಿರಿಸಿತು 
ಮತ್ತು ಹುಸ್ನಾ ಹಾಗೂ ಪ್ರೇಮ ಇವರಿಬ್ಬರನ್ನು ಸಮೀಪ ತಂದಿತು. ಹುಸ್ನಾ ಹಾಗೂ 
ಪ್ರೇಮ ಅವರ ನಡುವೆ ಅಂಥ ಭಾವುಕ ಮಾತುಕತೆ ಏನೂ ನಡೆಯುವುದಿಲ್ಲ. ಕಳೆದು 
ಹೋದುದರ ಬಗ್ಗೆ ಅನುತಾಪವಿಲ್ಲ, ಕೇವಲ ಯತ್ನದೊಂದಿಗೆ ಒಂದಾದುದರ 
ತ್ಯಾಗವಿದೆ, ಸಹಜ ಒಂದಾದುದರ ಸ್ವೀಕೃತಿ ಇದೆ. 
ಹುಸ್ನಾ: ನಿನ್ನ ಸಿಗರೇಟ್‌ ಉರಿಸಲು ಪ್ರೇಮ ನನ್ನ ಹಿಂಗಾಲು ಎತ್ತರಿಸಬೇಕಾಗಿಲ್ಲ 

ಮೊಣಕಾಲೂರಿ ಬಾಗಬೇಕಾಗಿಲ್ಲ. 

ಸರಿ, ಇದುವೇ ಜೀವನದ ಸಹಜ ರೂಪದ ಪರಿಚಯ. ಈ ಸತ್ಯವನ್ನು 
ಅರಿತವರು ಶೇಖರ ಅಥವಾ ದಮಯಂತಿಯಲ್ಲ, ಪ್ರೇಮ ಮತ್ತು ಹುಸ್ನಾ. ಅವರು 
ಈ ಸತ್ಯವನ್ನು ಅರಿತು ಈ ಪರಿವಾರವನ್ನು ಬಿಟ್ಟು ಹೊರಟು ಹೋದರು ಮತ್ತು 
ಈ ಮನೆಯನ್ನು ಮತ್ತೆ ಸುರಕ್ಷಿತ ಬಿಟ್ಟುಹೋದರು. ಈ ಎಲ್ಲದರ ನಿರ್ಣಯ 


21೫111 ಮೂರು ಪಂಜಾಬಿ ನಾಟಕಗಳು 


ಯಥಾರ್ಥದ ತಳಹದಿಯ ಮೇಲೆ ಯೋಚಿಸಿ-ವಿಚಾರಿಸಿ ಮಾಡಿಲ್ಲ, ಕವಿತೆಯ 
ಆಳದಲ್ಲಿ ಒಮ್ಮೆಲೇ ಹೀಗಾಗಿದೆ. ಈ ಅಂಕಿನ ಧೀಮೆಂದರೆ ಸಹಜ ಮಾನವ ರೂಪ, 
ಇದರ ಭಾವ ಸಂಯಮದಲ್ಲಿ ಬಂಧಿತವಾದ ಪ್ರೇಮ ಮತ್ತು ಇದರ ಕೇಂದ್ರೀಯ 
ಪ್ರತೀಕ ಮಳೆ. ಜೀವನದ ಶಾಂತ ಗದ್ಯದಿಂದ ಜೀವಂತ ಕಾವ್ಯಾರ್ಥವನ್ನು 
ಉತ್ಪನ್ನಗೊಳಿಸುವ ಇಂಥ ನಾಟಕ ಪಂಜಾಬಿ ಭಾಷೆಯಲ್ಲಿ ಮತ್ತೊಂದಿಲ್ಲ. 
ಮೇಲಿನ ಎರಡೂ ನಾಟಕಗಳ ಬಗ್ಗೆ ಒಂದು ಮಾತು ಹೇಳುವುದು 
ಉಚಿತವೆಂದು ಎನ್ನಿಸುತ್ತದೆ, ಆ ಮಾತು ಎರಡೂ ನಾಟಕಗಳು ಪ್ರೇಮದ 
ಪರಂಪರೆಯಿಂದ ಆಚೆ ಹೋಗಲು ಪ್ರಯತ್ನಿಸುತ್ತಿವೆ-ಎಂಬುದು. ಮಗುವಿನ ತಾಯಿ 
ತನ್ನ ಪ್ರೇಮಿಯೊಂದಿಗೆ ಓಡಿ ಹೋಗಿ ಮಧ್ಯಕಾಲೀನ ಪ್ರೇಮದ ಕಲ್ಪನೆಯನ್ನು ಅಳಿಸಿ 
ಹಾಕಿದಳು, ಬೈಣೋ ಅಥವಾ ಸಂತೀ, ಇವರಿಬ್ಬರಿಗೂ ಯಾರೂ ಓಡಿ ಹೋಗಲು 
ಹೇಳಲಿಲ್ಲ, ಸ್ವಇಚ್ಛೆಯಿಂದ ಇಬ್ಬರೂ ತಮ್ಮ ಪರಿವಾರ ಬಿಟ್ಟು ಓಡಿ ಹೋದರು. 
ಆದರೆ ಇಬ್ಬರ ಪ್ರೇಮದಲ್ಲಿ ಒಂದು ಮಧ್ಯಕಾಲೀನದ ವಿವಶತೆ ಕಾಣಿಸುತ್ತದೆ. 
ಬೈಣೋ ಮತ್ತು ಸಂತೀಯ ಪ್ರೇಮದ ಬಗ್ಗೆ ಬೇರೆಯವರಿಗೆ ಗೊತ್ತಿದೆ, ಆದರೆ 
ಅವರು ಎಲ್ಲರಿಗೂ ಗೊತ್ತಿರುವ ತಮ್ಮ ಪ್ರೇಮವನ್ನು ಆಕಳ ಮೇಲೆ ಆಣೆಯಿಟ್ಟು 
ಹಾಗೂ ತಮ್ಮ ಮನೆತನದ ಬಗ್ಗೆ ತಾವು ಮಾಡಿದ ಕರ್ತವ್ಯ ಗಳನ್ನು ಎಣಿಸಿ ಹೇಳುತ್ತ 
ಮರೆಮಾಚುವ ಪ್ರಯತ್ನ ಮಾಡುತಾರೆ. ಗ್ರಾಮ್ಯ ವಾತಾವರಣದಲ್ಲಿ ಪ್ರೇಮದ 
ಮಧ್ಯಕಾಲೀನ ವಿವಶರೂಪ ಮಾತ್ರವೇ ಪ್ರಸ್ತುತಗೊಳ್ಳಲು ಸಾಧ್ಯ. ದುಗ್ಗಲ್‌ 
ಪ್ರೇಮವನ್ನು ನಗರದ ವಾತಾವರಣದಲ್ಲಿ ಆಧುನಿಕ ಮತ್ತು ಸ್ವತಂತ್ರ ರೂಪದಲ್ಲಿ 
ಚಿತ್ರಿಸಿದ್ದಾರೆ. ಎರಡನೆಯ ಅಂಕಿನ ಕೊನೆಯಲ್ಲಿಯೇ ನಾಟಕ ಒಂದು ವೇಳೆ ಮುಗಿದು 
ಹೋಗಿದ್ದರೆ ವಾತ್ಸಲ್ಯದ ಶೃಂಗಾರದ ವಿಜಯವಾಗುತ್ತಿತ್ತು ಹಾಗಿದ್ದರೂ 
ಮಧ್ಯಕಾಲೀನ ಪ್ರೇಮದ ರೀತಿಯೇ ಅದಾಗಿರುತ್ತಿತ್ತು. ದುಗ್ಗಲ್‌, ಪ್ರೇಮ- -ಪರಿವಾರದ 
ವಿವಾದವನ್ನು ಹೀಗಾಗದಂತೆ ಮುಕ್ತಗೊಳಿಸುತ್ತಾರೆ. ಈ ನಾಟಕದಲ್ಲಿ 
ವಿವಶತೆಯಾಗಲಿ ವಿವಾಹದ ಮುಂಚೆ ಮಾಡಿದ ಯಾವುದೇ ಕರಾರಿನ ನೆನಪಾಗಲಿ 
ಯಾವುದೂ ಇಲ್ಲ. ಮನೆತನದ ಗೌರವ ಎಷ್ಟರಮಟ್ಟಿಗೆ ನುಚ್ಚಾಗಿದೆಯೆಂದರೆ ಅವರಿಗೆ 
ಯಾರದೇ ನಿಂದೆ, ಆರೋಪದ ಭಯ ಈಗ ಉಳಿದಿಲ್ಲ, ಯಾರಾದರೂ ತಮ್ಮನ್ನು 
ಬೆನ್ನುಹತ್ತಿ ಬಂದಾರೆಂಬ ಭಯವೂ ಇಲ್ಲ. ಆದ ನಿರ್ಣಯ ವಿವಶತೆಯಿಂದ 
ಮುಕ್ತವಾಗಿದೆ. ಗಾರ್ಗಿ ಪರಂಪರೆಯನ್ನು ಮುರಿಯುವ ಮೊದಲ ಪ್ರಯತ್ನ 
ಮಾಡಿದ್ದರು, ಆದರೆ ಅದು ಸಮತೋಲವಾಗಿರಲಿಲ್ಲ. ದುಗ್ಗಲ್‌ ಅದೇ ಪ್ರಯತ್ನವನ್ನು 
ಮುಂದುವರಿಸಿಕೊಂಡು ಹೋಗಿ ಅದನ್ನು ಸಮತೋಲನದ ಬೆಲೆಯ ವರೆಗೆ 
ತಲುಪಿಸಿದ್ದಾರೆ. ಪರಿವಾರ ಎರಡರಲ್ಲೂ ಸ್ಮಿರವಾಗಿದೆ. 'ಕಮ್ಮಾರ' ದಲ್ಲಿ ಪರಿವಾರ 
ಮುರಿದು ಹೋಗಿತ್ತು "ಹಳೆಯ ಬಾಟಲಿಗಳು' ನಾಟಕದಲ್ಲಿ ಅಂಥದಿಲ್ಲ. ಎರಡೂ 
ನಾಟಕಗಳು ಜೀವನದ ಕಾವ್ಯಮಯತೆಯನ್ನು ಹೊಗಳಿವೆ, ಕೊಂಡಾಡಿವೆ. 


ದಮಯಂತೀ (1960): ಪುರಾತನ ರಸವಾದೀ ನಾಟಕ ಮತ್ತು ಆಧುನಿಕ 
ಡಿಸ್ಕಶನ್‌ಪ್ಲೇ ಎಂಬ ಹೆಸರಿನ ಎರಡು ರಚನಾ-ಶೈಲಿಗಳ ಮಿಶ್ರಣವಾಗಿದೆ- ಈ ನಾಟಕ. 


ಪ್ರಸ್ತಾವನೆ xix 


ರಸವಾದೀ ನಾಟಕ ಮೊದಲ ನಾಲ್ಕು ಅಂಕಗಳಲ್ಲಿ ಸಮಾಪ್ತಗೊಳ್ಳುತ್ತದೆ. ಈ ಭಾಗದ 
ಅಂಗೀರಸ ಅಥವಾ ಮುಖ್ಯರಸ ಶೃಂಗಾರವಾಗಿದೆ. ಮೊದಲ, ಎರಡನೆಯ ಮತ್ತು 
ಮೂರನೆಯ ಅಂಕಗಳು ಪೂರ್ವ ರಾಗದ ಸಿತಿಗೆ ಸಂಬಂಧಿತವಾಗಿವೆ. ನಳ ಮತ್ತು 
ದಮಯಂತಿ ಇವರು ಇನ್ನೂ ಒಬ್ಬರನ್ನೊಬ್ಬರು ನೋಡಿಲ್ಲ, ಆದರೆ ಅವರಿಬ್ಬರೂ 
ಪರಸ್ಪರ ಪ್ರೇಮದಲ್ಲಿ ಸಿಲುಕಿದ್ದಾರೆ ಮತ್ತು ಒಬ್ಬರು ಇನ್ನೊಬ್ಬರಿಗಾಗಿ ಎಲ್ಲವನ್ನೂ 
ಸಹಿಸಿಕೊಳ್ಳುವ ನಿರ್ಧಾರ ಮಾಡಿಕೊಂಡಿದ್ದಾರೆ. ಮೊದಲ ಮತ್ತು ಎರಡನೆಯ 
ಅಂಕಿನ ಪೂರ್ವಾರ್ಧ ಪೂರ್ವ ರಾಗದ ಉದಾಹರಣೆಯಾಗಿದೆ. ದಮಯಂತಿ 
ನಳನನ್ನು ನೋಡಿಲ್ಲ, ನಳ ದಮಯಂತಿಯನ್ನು ನೋಡಿಲ್ಲ, ಆದರೆ ಪತ್ರಗಳ 
ಮುಖಾಂತರ, ಚಿತ್ರಗಳ ಮುಖಾಂತರ, ದೂತಿಯ ಮುಖದಿಂದ, ಒಬ್ಬರೊಬ್ಬರ 
ಗುಣ-ಶ್ರವಣದಿಂದ ಇಬ್ಬರೂ ಒಬ್ಬರನ್ನೊಬ್ಬರು ಪ್ರೇಮಿಸಲಾರಂಭಸಿದರು. 
ಎರಡನೆಯ ಅಂಕಿನ ಉತ್ತರಾರ್ಧ ಮತ್ತು ಮೂರನೆಯ ಅಂಕಿನಲ್ಲಿ ನಳ ಮತ್ತು 
ದಮಯಂತಿ ತಮ್ಮ ತಮ್ಮ ಪ್ರೇಮದ ಬಗ್ಗೆ ದೃಢತೆಯನ್ನು ವ್ಯಕ್ತಗೊಳಿಸುತ್ತಾರೆ. 
ಮೊದಲು ದೇವರಾಜ ಇಂದ್ರ, ನಳ, ದಮಯಂತಿಯ ಪ್ರೇಮದಿಂದ 
ವಿಮುಖನಾಗುವಂತೆ ಮಾಡಬಯಸುತ್ತಾನೆ ಮತ್ತು ಅಗ್ನಿ, ಪವನದೇವತೆಗಳು 
ದಮಯಂತಿಯ ಸಮುಖದಲ್ಲಿ ತಮ್ಮತಮ್ಮಪ್ರೇಮ-ಪ್ರಸ್ತಾಪ ಮಾಡುತ್ತಾರೆ ಹಾಗೂ 
ನಳನನ್ನು ವರಿಸದಂತೆ ತಡೆಯುತ್ತಾರೆ. ಅವರು ತಮ್ಮ ಕೋಪವನ್ನು ಪ್ರದರ್ಶಿಸುತ್ತಾರೆ 
ಹಾಗೂ ಈ ಪ್ರೇಮದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನೂ 
ನೀಡುತ್ತಾರೆ. ಅವರಿಬ್ಬರೂ ಪರಸ್ಪರರನ್ನು ನೋಡಿಲ್ಲ ಪರಸ್ಪರರು ಯಾವುದೇ 
ಪ್ರಕಾರದ ವಚನಕ್ಕೆ ಬದ್ಧರಾಗಿಲ್ಲ ಹಾಗಿದ್ದರೂ ಇಬ್ಬರೂ ತಮ್ಮ ಸಂಕಲ್ಪದಿಂದ 
ವಿಮುಖರಾಗುವುದಿಲ್ಲ. ನಾಲ್ಕನೆಯ ಅಂಕದಲ್ಲಿ ಸ್ವಯಂವರದ ದೃಶ್ಯವಿದೆ. ದೇವತೆ 
ಹಾಗೂ ನಳ ಜೂಜಿನಲ್ಲಿ ಪರಸ್ಪರರನ್ನು ಸೋಲಿಸುವ ಯತ್ನ ಮಾಡುತ್ತಾರೆ. ಈ 
ಯತ್ನದಲ್ಲ ದೇವತೆ ಹಾಗೂ ದಮಯಂತಿ ತಮ್ಮ ತಮ್ಮ ಪಕ್ಷಕ್ಕೆ ಉಚಿತ-ಅನುಚಿತ 
ಸಹಾಯವನ್ನು ಮಾಡುತ್ತಾರೆ. 


ದಮಯಂತಿ ನಳನ ಕೊರಳಿಗೆ ಮಾಲೆ ಹಾಕಿ ಅವನನ್ನು ತನ್ನ ಗಂಡನೆಂದು 
ಸ್ವೀಕರಿಸುತ್ತಾಳೆ. ನಾಯಕ ಧೀರೋದಾತ್ತನಾಗಿದ್ದಾನೆ, ನಾಯಿಕೆ ರಾಜಪುತ್ರಿ. ಶೃಂಗಾರ 
ರಸ ಮತ್ತು ಸಂಸ್ಕೃತ ನಾಟಕದ ಎಲ್ಲ ಕಟ್ಟಳೆಗಳು ಇಲ್ಲಿ ಪೂರ್ಣಗೊಂಡಿವೆ. 

ಮೊದಲ ಅಂಕ ಮತ್ತು ಎರಡನೆಯ ಅಂಕದ ಪೂರ್ವಾರ್ಧ ಮಾತ್ರ 
ವಾಕ್ಚಾತುರ್ಯದಿಂದ ತುಂಬಿಕೊಂಡಿದೆ. ಈ ವಾಕ್ಚಾತುರ್ಯ ನಳ ಮತ್ತು 
ದಮಯಂತಿಯ ಮಿಲನದೆಡೆಗೆ ಸಂಕೇತ ನೀಡುತ್ತದೆ. ವಾಕ್ಚಾತುರ್ಯದ 
ಮೂಲಭೂತ ಗುಣವಾದ ವಾಚಾಳಿತನ ಇಲ್ಲಿದೆ. ಎರಡನೆಯ ಅಂಕಿನ ಉತ್ತರಾರ್ಧ 
ಹಾಗೂ ಮೂರನೆಯ ಅಂಕನ್ನು ಭಯ, ಪ್ರಲೋಭನ ಹಾಗೂ ಚಾರಿತ್ರಿಕ ದೃಢತೆಯ 
ಸುತ್ತ ನಿಲ್ಲಿಸಲಾಗಿದೆ. ಶಬ್ದಜಾಲ ಮತ್ತು ಚಾರಿತ್ರಿಕ ದೃಢತೆಯ ಪ್ರಸಾರವಿದೆ, 
ನಾಟಕೀಯ ಘಟನೆ ಇಲ್ಲಿ ಯಾವುದೂ ಇಲ್ಲ. ನಾಲ್ಕನೆಯ ಅಂಕಿನಲ್ಲಿ ಕೂಡ 
ಮೊದಲನೆಯ ಘಟನೆಯ ದರ್ಶನ ನಮಗಾಗುತ್ತದೆ. ಈ ಪ್ರಕಾರ ನಾಟಕದ 
ರಸಸ್ವಾದನೆಗೆ ವಿಶೇಷ ಪ್ರಕಾರದ ಕಲಾ-ಚೇತನದ ಅವಶ್ಯಕತೆ ಇದೆ. ನಾಟಕದ ಗತಿ 


XX ಮೂರು ಪಂಜಾಬಿ ನಾಟಕಗಳು 


ಮಂದವಾಗಿದೆ, ಘಟನಾರಹಿತವಾದ ಚರಿತ್ರ-ದರ್ಶನ ಇದರ ಮುಖ್ಯ 
ವೈಶಿಷ್ಟ್ಯವಾಗಿದೆ. 


ಸಂತ್‌ ಸಿಂಗ್‌ ಸೇಖೋ, ನಳ-ದಮಯಂತಿಯ ಪುರಾತನ ಕಥೆಗೆ ಆಧುನಿಕತೆ 
ನೀಡಲು ಪ್ರತೀಕಾತಕವಾದಂಥ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಅವರು ಹೇಳಿದಂತೆ: 
“ವಳ ಮನುಷ್ಯ ಹಾಗೂ ದಮಯಂತಿ ಧರಿತ್ರಿ. ದೇವತೆ ಪ್ರಕೃತಿಯ ವಿಭಿನ್ನವಾದ 
ಶಕ್ತಿಗಳಾಗಿವೆ.” ಈ ಹೇಳಿಕೆಯ ಅನುಸಾರ ಈ ನಾಟಕದ ವ್ಯಾಖ್ಯೆ ಆಗುವುದಿಲ್ಲ. 
ಸಾಹಿತ್ಯಕಾರ ವಿಮರ್ಶಕನಾಗುವ ಪ್ರಯತ್ನ ಮಾಡಿದರೆ ಯಾವಾಗಲೂ ಅದರ 
ಪರಿಣಾಮ ಶುಭವಾಗಿರುವುದಿಲ್ಲ. ವಿಮರ್ಶಕ ಸೇಖೋ ಹೀಗೆ ಹೇಳುತಾರೆ: 
“ದೇವತೆ ಪ್ರಕೃತಿಯ ವಿಭಿನ್ನ ಶಕ್ತಿಗಳಾಗಿವೆ.” ಆದರೆ ಅವರ ನಾಟಕದ ನಾಯಕ 
ಮತ್ತು ದೇವತೆ ಈ ಪ್ರಕಾರ ಹೇಳುತಾರೆ: 


ಇಂದ್ರ: ದಮಯಂತಿಗೆ ಎಷ್ಟೂ ತಿಳಿವಳಿಕೆ ಇಲ್ಲ. ಅವಳು ಪ್ರಕೃತಿ, ಜ್ಞಾನ 
ರಹಿತಳು. 
ರಾಜಾ ನಳ: ದೇವತೆ ಪ್ರಕೃತಿಯ ಎದುರಿನಲ್ಲಿ ವಿವಶವಾಗಿದೆ.... ನಾವು 


ದೇವತೆಗಳಲ್ಲಿ ಸುಕಾಲಕ್ಕಾಗಿ ಯಾಚಿಸುತ್ತೇವೆ, ಆದರೆ ಅಕಾಲ 
ಬೀಳುತ್ತದೆ, ಮಳೆಗಾಗಿ ಪ್ರಾರ್ಥಿಸುತ್ತೇವೆ, ಬರಗಾಲ ಬೀಳುತ್ತದೆ. 
ಪುತ್ರನಿಗಾಗಿ ಪ್ರಾರ್ಥಿಸುತ್ತೇವೆ, ಪುತ್ರಿ ಜನಿಸುತ್ತಾಳೆ. ಪುತ್ರನನ್ನು 
ಬೇಡಿದಾಗ ಏನೂ ಸಿಕ್ಕುವುದಿಲ್ಲ. ನಾನು ತಿಳಿದೆ, ನಾನು ತಿಳಿದೆ, 
ದೇವತೆ ಪ್ರಕೃತಿಯಿಂದ ತನ್ನ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳಲಾರ. 


ಅದು ಏನೇ ಇರಲಿ, ನಾಟಕ ಮಾತ್ರ ಮನುಷ್ಯ ಮತ್ತು ದೇವತೆಯ 
ಆದಿ-ಯುಗಾದಿ ಸಂಬಂಧವನ್ನು ಆಧುನಿಕ ದೃಷ್ಟಿಯಿಂದ ನೋಡುವ ಪ್ರಯತ್ನ 
ಮಾಡುತ್ತಿದೆ ಎಂಬುದು ಸ್ಪಷ್ಟವಾಗಿದೆ. ಹಳೆಯ ಕಥೆಯಲ್ಲಿ ದೇವತೆ ನಳನೊಂದಿಗೆ 
ಸಟಗೊಂಡಿದ್ದ ಏಕೆಂದರೆ ನಳ ದಮಯಂತಿಯನ್ನು ಪ್ರೇಮಿಸುತ್ತಿದ್ದ, ಅದರಿಂದಾಗಿ 
ಅವನು ದೇವತೆಗಳ ದಾರಿಯಲ್ಲಿ ಕಂಟಕನಾಗಿದ್ದ. ಪ್ರಸ್ತುತ ನಾಟಕ ಸೇಡು, ಸಿಟ್ಟು 
ಮಾನವೀಯ ದುಃಖದ ಮೂಲ ಕಾರಣವೆಂದು ಭಾವಿಸುತ್ತದೆ. ನಳನ ಪ್ರಜೆಗಳು 
ದೇವತೆಗಳಿಂದಾಗಿ ದುಃಖಗಳಾಗಿದ್ದಾರೆ. ಅರಣ್ಯದಲ್ಲಿ ಅಗ್ನಿಪ್ರಕೋಪ ಉಂಟಾಗುತ್ತದೆ, 
ಬರಗಾಲದ ಹಾವಳಿ, ಒಣ ಹವೆ ದಕ್ಷಿಣದಿಂದ ಚಲಿಸುತ್ತದೆ, ಬಿರುಗಾಳಿ ಬೀಸುತ್ತದೆ. 
ಕೃಷಿ, ವನ ಸಂಪತ್ತು ಖನಿಜ ಎಲ್ಲವುಗಳ ಮೇಲೆ ದೇವತೆಗಳ ಸಿಟ್ಟಿನ, ಸೇಡಿನ 
ದುಷ್ಪಭಾವ ಬಿದ್ದಿದೆ. ಪಟ್ಟಣದ ಒಂದು ಹಿರಿದಾದ ಭಾಗ ಮಹಾಪೂರದಲ್ಲಿ 
ಕೊಚ್ಚಿಕೊಂಡು ಹೋಗಿದೆ. ಜನ ಬೀಳುತ್ತಿರುವ ಮನೆಗಳಿಂದ ಹೊರ ಹೊರಟು 
ಪೇಟೆಗೆ ಬರುತ್ತಾರೆ. ರಾಜಾ ನಳನ ಹತ್ತಿರ ಈ ವಿಪತ್ತನ್ನು ನಿವಾರಿಸುವ ಯಾವ 
ಸಾಧನವೂ ಇಲ್ಲ. ಈ ನಾಟಕದ ಹಿಂದಿನ ಎರಡು ಅಂಕಗಳು ಈ ಅನಿವಾರ್ಯ 
ದುಃಖಕ್ಕೇ ಸಂಬಂಧಿಸಿವೆ. ನಳ ಮತ್ತು ದಮಯಂತಿ, ಮನುಷ್ಯ, ದೇವತೆಗಳಿಗಿಂತ 
ಒಂದು ವಿಷಯದಲ್ಲಿ ಮಾತ್ರ ಮುಂದಿದ್ದಾನೆ ಅದುವೇ ಪ್ರೇಮ-ಎಂಬುದನ್ನು 
ಅರಿತಿದ್ದಾರೆ. ಪ್ರೇಮದ ಫಲವಾದ ಸಂತಾನ ಕೂಡ ಮನುಷ್ಯನಿಗೆ ಮಾತ್ರ ಪ್ರಾಪ್ತ, 


ಪ್ರಸ್ತಾವನೆ xxi 


ದೇವತೆಗಳಿಗೆ ಅಲ್ಲ. ದುಃಖ, ಪ್ರೇಮ ಮತ್ತು ಸಂತಾನ ಮಾನವನ ಅನಿವಾರ್ಯ 
ಸಂಗಿಗಳು. ಪ್ರೇಮದಿಂದಲೇ ಮನುಷ್ಯ ದುಃಖವನ್ನು ಎದುರಿಸುತ್ತಾನೆ ಮತ್ತು 
ಸಂತಾನದಿಂದಾಗಿ ತನ್ನನ್ನು ತಾನು ಅಮರವಾಗಿಸುತ್ತಾನೆ. ಇದುವೇ ಈ ನಾಟಕದ 
ಕೇಂದ್ರೀಯ ವಸ್ತುವಾಗಿದೆ. ದೇವತೆಗಳಿಗೆ ದಮಯಂತಿಯನ್ನು ಪಡೆಯಲಾಗಲಿಲ್ಲ, 
ಏಕೆಂದರೆ ಅವರು ನಳ ಮತ್ತು ದಮಯಂತಿಯನ್ನು ಭಯಭೀತಗೊಳಿಸುತ್ತಿದ್ದರೆ 
ವಿನಃ ಪ್ರೇಮಿಸಲಿಲ್ಲ. ಅವರ ಕ್ರೋಧ ಮನುಷ್ಯರ ಬಗ್ಗೆ ವ್ಯಾಪಕ ತೊಂದರೆ 
ನೀಡುವಲ್ಲಿ ತತ್ಪರವಾಯಿತು, ಮನುಷ್ಯರ ಹತ್ತಿರ ಇದನ್ನೆಲ್ಲ ಎದುರಿಸುವ ಸಾಧನ 
ಕೇವಲ ಪ್ರೇಮವಾಗಿತ್ತು. 


ನಾಟಕಕಾರ ಸಂತಸಿಂಗ್‌ ಸೇಖೋ ಅವರ ಹತ್ತಿರ ಮೂರ್ತಬಿಂಬಕ್ಕಿಂತ 
ಹೆಚ್ಚಾಗಿ ಅಪಾರ ಅಮೂರ್ತ ಸಂಕಲ್ಪದ ಸಂಪತ್ತಿ ಇದೆ. ಮೊದಲ ನಾಲ್ಕು ಅಂಕಗಳಲ್ಲಿ 
ಮನುಷ್ಯನ ಪ್ರೇಮ ಮತ್ತು ದೇವತೆಗಳ ಕ್ರೋಧಮೂರ್ತ ಘಟನೆಯ ರೂಪದಲ್ಲಿ 
ನಮ್ಮೆದುರಿಗೆ ಬರುತ್ತವೆ. ದೇವತೆ ಕೂಡ ಸಮೂರ್ತ ವ್ಯಕ್ತಿತ್ವ ಧಾರಣ 
ಮಾಡಿಕೊಂಡು ನಾಟಕದ ಪಾತ್ರಗಳಾಗಿ ನಾಟಕದ ಗತಿಯಲ್ಲಿ ಸಮ್ಮಿಲಿತರಾಗುತ್ತಾರೆ. 
ಹಿಂದಿನ ಎರಡು ಅಂಕಗಳಲ್ಲಿ ದೇವತೆಗಳ ಮೂರ್ತ ವ್ಯಕ್ತಿತ್ವ ಮಾಯವಾಗುತ್ತದೆ. 
ಅಗ್ನಿ, ಬರಗಾಲ, ಮಹಾಪೂರ ಇತ್ಯಾದಿಗಳನ್ನು ದೇವಪ್ರೇರಿತವೆಂದು ತಿಳಿದು 
ಅವುಗಳ ಸಂಕಲ್ಪದ ವ್ಯಾಖ್ಯೆಯನ್ನು ಪ್ರಸ್ತುತಗೊಳಿಸಲಾಗಿದೆ. ಘಟನೆಯಿಂದ 
ಸಂಕಲ್ಪದೆಡೆಗೆ ಯಾತ್ರೆ ಮೆಲ್ಲಮೆಲ್ಲಗೆ ಆಧುನಿಕ ಸೃಜನ ಶೈಲಿಯಾಗಿ ಹೊರಡುತ್ತದೆ. 
ದುಃಖವನ್ನು ದುಃಖದಲ್ಲಿಯೇ ಸಮಾಪ್ರಗೊಳಿಸುವುದು "ಎಬ್ಬರ್ಡ' ನಾಟಕದ 
ಮುಖ್ಯ ಪರಿಚಯ-ಚಿಹ್ನವಾಗಿದೆ. ಸೇಖೋ ಮನುಷ್ಯ ಜೀವನ ಸೃಜನವನ್ನು 
ಅರ್ಥಹೀನ ಅಥವಾ 'ಎಬ್ಬರ್ಡ್‌' ಎಂದು ಒಪ್ಪುವುದಿಲ್ಲ. ಅವರು ಮಾನವೀಯ 
ಪ್ರೇಮದ ಮುಖಾಂತರ ಮಾನವೀ ಉದ್ಯಮಕ್ಕೆ ಅರ್ಥವತ್ತತೆಯನ್ನು ನೀಡುತ್ತಾರೆ. 
ಇದುವೇ ಈ ನಾಟಕದ ಬಹು ದೊಡ್ಡ ಕೊಡುಗೆಯಾಗಿದೆ. 


“ಹರಭಜನ್‌ ಸಿಂಗ್‌ 


ಕಮ್ಮಾರ 


ಬಲವಂತ ಗಾರ್ಗಿ 


ಬಜವದೀ 
ಚಮ್ಮಾರ 
ಕಟುಕ 


ಕಮ್ಮಾರ: ನಾಟಕದ ಬಗೆಗೆ 


“ಬಲವಂತ ಗಾರ್ಗಿ 


ಣಾ 


ಈ ನಾಟಕ 1944ರಲ್ಲಿ ಬರೆಯಲ್ಪಟ್ಟಿದೆ. ಲಾಹೋರದಲ್ಲ ಸ್ಟೇಜ ಮಾಡಲು ಇದರ 
ರಿಹರ್ಸಲ್‌ ನಡೆದಿತ್ತು. ಅದೇ ದಿನಗಳಲ್ಲಿ ಇದನ್ನು ರೇಡಿಯೋದಲ್ಲಿ ಪ್ರಸಾರ 
ಮಾಡಲಾಯಿತು. ಕೆಲ ಪಟ್ರಭದ್ರರು, ಶ್ರೀಮಂತರು ಇದರ ವಿಷಯ-ವಸ್ತುವಿನ ಬಗ್ಗೆ 
ವಿರೋಧ ವ್ಯಕ್ತಮಾಡಿದರು. ಕಸೂರ ಪಟ್ಟಣದ ಕಮಾರರ ಒಂದು ಪ್ರತಿನಿಧಿ 
ಮಂಡಲ ತಮ್ಮ ರೋಷ ಪ್ರಕಟಿಸಲು ಲಾಹೋರಿಗೆ ಬಂದರು. “ಏನು ಕಮ್ಮಾರರ 
ಹೆಣ್ಣುಮಕ್ಕಳು 'ಹೀಗಿರುತಾರೆಯೆ ? ಇದು ನಮ್ಮ ಜಾತಿಯ ಮೇಲೆ ಕಲಂಕ 
ತರುವಂಡದಾಗಿದೆ'' ಎಂದರು. ಸರಿ, ರೇಡಿಯೋದಲ್ಲಿ ಈ ನಾಟಕದ ಪ್ರಸಾರವನ್ನು 
ಕೆಲ ವರ್ಷಗಳ ಮಟ್ಟಿಗೆ ಸಗಿತಗೊಳಿಸಬೇಕೆಂದು ನಿರ್ಣಯಿಸಲಾಯಿತು. ಆದರ 
ಸ್ಟೇಜ ಮೇಲೆ ಮಾತ್ರ ಇದಕ್ಕೆ ಸಫಲತೆ ಹಾಗೂ ಸಾಹಿತ್ಮಿಕ ಅಭಿಮತ ದೊರಕಿತು. 

ಭಾವನೆಗಳ ಬಗೆಗೆ ಇರುವ ಕ್ರೂರತೆ ನನ್ನ ಧ್ಕಾನ ಎಳೆಯುತ್ತದೆ. ಏನೆಲ್ಲ 
ನಾಟಕದಲ್ಲಿ CNRS ಅದು ಸಾಧಾರಣ ಕಮಾರ-ಪರಿವಾರದಲ್ಲಿ ಅಲ್ಲ 
ಆದರೆ ಸಮಾಜದ ಅಸಂತುಲಿತ ಸಂಬಂಧಗಳ ಮತ್ತು ಭಾವನೆಗಳ ದಮನದ 

ತೀಕವಾಗಿದೆ. ಎರಡು ಬ ಹಂಚಿಹೋಗಿರುವ. ಈ ಮನಸ್ಸು ಎರಡು 
ಹಕ ಪ್ರಾಮಾಣಿಕತೆ ನಿಜವಾದ ಭಾವನೆಯ 

ಈ ನಾಟಕದಲ್ಲಿ ನಾನು ಚಚ ಮನೋಭಾವನೆಗಳನ್ನು 
ತಿರುಗಿ-ಮುರುಗಿ ಮಾಡಿ ಪ್ರಸ್ತುತಗೂಳಿಸಿದೇನೆ. ಮಗಳು, ಸ್ವಭಾವದಿಂದ ತನ್ನ 
ತಾಯಿಯ ಪ್ರತಿರೂಪವಾಗಿದ್ದಾಳೆ. ಕೂತ ನಾಂಗದಲ್ಲಿ ಹಳೆಯ ತಲೆಮಾರಿನವರ 
ಬಗ್ಗ ಒಂದು ರೀತಿ ವಿದ್ರೋಹವಿದೆ. ಹೊ 
ತೊಡಿಗೆ ತೆಗೆದು ಮುಂದೆ ಹೋಗುತ್ತದೆ. ಆದರೆ ನಾನು ಇಲ್ಲಿ ಈ ನಾಟಕದಲ್ಲಿ 
ಮಾನಸಿಕ ವಿದ್ರೋಹದ ಕಿಡಿಯನ್ನು ತಾಯಿಯಿಂದ ಮಗಳ ಕಡಗೆ ಅಲ್ಲ ಆದರೆ 
ಮಗಳಿಂದ ತಾಯಿಯ ಕಡೆಗೆ ಒಗೆದಿದ್ದೇನೆ. ತಲೆಮಾರಿನಿಂದ ತಲೆಮಾರಿಗೆ ಸಾಗಿ 
ಬರುವ ಸಂಸ್ಕಾರದ ಗತಿಯನ್ನು ಇಲ್ಲಿ ವಿರುದ ದಿಕ್ಕಿನಲ್ಲಿ ಪ್ರವಹಿಸುವಂತೆ 
ಮಾಡಿದ್ದೇನೆ. 

ನಾಟಕದ ನಾಯಿಕೆ ಸಂತೀಯ ಬಗ್ಗೆ ಬಹಳ ಜನ ಆರೋಪ ಎತ್ತಿದರು. 
ಭಾರತೀಯ ಸಂಸ್ಕೃತಿಯಲ್ಲ ಶ್ರ ಶ್ರದೆಯಿರಿಸಿದ ನಾರಿ ಈ ಪ್ರಕಾರದ ವಿದ್ರೋಹ 
ಮಾಡಲು ಸಾಧ್ಯವಿಲ್ಲ, ಆದರೆ ಹಳ್ಳಿ ಗಳಲ್ಲಿ ಅತ್ಯಾಚಾರ, ಕೂಲ, ವೈಮನಸ್ಸು ಮತ್ತು 
ಕಾಮ-ವಶ ವಿದ್ರೋಹ ಸರ್ವೇ ಸಾಮಾನ್ಯವಾದುದು. ಹಳ್ಳಿಯ ಜೀವನವನ್ನು 


ಚ 
Gl 
24 

el 

ಲ್ಲಕ್ನಿ 

ಲ ಕ 
6) 

ಗ 
Gl 

al 

ಶ್ರ 

ತ್ರ 

[) 

> 


4 ಮೂರು ಪಂಜಾಬಿ ನಾಟಕಗಳು 


ರೋಮಾಂಚಕ ಪುಟಕೊಟ್ಟು ನೋಡಬೇಕಾದ ಅವಶ್ಯಕತೆ ಇಲ್ಲ ಅದೂ ಅಲ್ಲದೆ 
ಹಳ್ಳಿಯೆಂದರೆ, ಕೇವಲ ಹೊಲಗಳ ಜಗಳದಿಂದ ಕೂಡಿದ ಕ್ಷೇತ್ರವೆಂದೂ 
ತಿಳಿಯಬಾರದು. ಇದರ ಮೇಲೆ ತೋರುವ ಶಾಂತವಾದ ವ್ಯವಹಾರ ಮತ್ತು 
ಮನೆಗಳಲ್ಲಿಯ ಸರಳ ಜೀವನದ ಕೆಳಗೆ ಭಾವನೆಗಳ ಬೆಂಕಿ ಪ್ರಜ್ವಲಿಸುತ್ತಲೇ 
ಇರುತ್ತದೆ. 

"ಕಮ್ಮಾರ', ಜೀವನದ ಕಠೋರ, ನಿರ್ದಯಿ, ನಿರ್ಮಮ ದೈನಿಕ ವ್ಯವಹಾರ 
ಮತ್ತು ಅನ್ಯಾಯದ ಪ್ರತೀಕ. "ಕಮ್ಮಾರ'ನ ಕುಲುಮೆ, ಪಾತ್ರಗಳ ಮಾನಸಿಕ ಕ್ರಿಯೆಗಳ 
ಅನುಸಾರವಾಗಿ ಹತ್ತುತ್ತದೆ, ಉರಿಯುತ್ತದೆ, ಮತ್ತು ಧಗಧಗಿಸುತ್ತದೆ. ಈ ನಾಟಕ, 
ಇದೇ ಪ್ರತೀಕಾತಕತೆಯ ಅಭಿವ್ಯಕ್ತಿ-ಎಂದು ತಿಳಿಯಬೇಕೆಂದು ಬಯಸುತ್ತದೆ. 
ಸುತ್ತಿಗೆಯ ಪೆಟ್ಟಿನ ಕಠೋರತೆ, ಇದರ ನಾಯಕನ ಸ್ವಭಾವದ ಅಭಿವ್ಯಕ್ತಿಯ ಪ್ರತೀಕ. 
ಪಾತ್ರಗಳ ಕ್ರಿಯೆ ಹಾಗೂ ಸಂಭಾಷಣೆಯಲ್ಲಿ ಕಠೋರತೆ ಇದೆ, ಭಾವುಕತೆ ಇಲ್ಲ. 

ಕೆಲವೆಡೆ ಸಂಭಾಷಣೆಗಳು ಕಾವ್ಯಮಯವಾಗಿವೆ. ಇಂಥ ಭಾಷೆಯನ್ನು ಪಾತ್ರಗಳ 
ಅಂತರಂಗದ ಹೋರಾಟವನ್ನು ವ್ಯಕ್ತಗೊಳಿಸಲು ಉಪಯೋಗಿಸಲಾಗಿದೆ. 

ಇಡೀ ನಾಟಕ ಒಂದೇ ಸ್ಥಳದಲ್ಲಿ ನಡೆಯುತ್ತದೆ. ಕಮ್ಮಾರನ ಅಡಿಗಲ್ಲು ಹಾಗೂ 
ಉಳಿದ ಸಾಮಾನುಗಳು ಅವನ ನಿರ್ದಯತೆಯ ಪ್ರತೀಕವೆನ್ನುವ ಹಾಗೆ ಇಲ್ಲಿ 
ಉಪಯೋಗಿಸಲಾಗಿದೆ. 

ಈ ನಾಟಕವನ್ನು ನಾನು ಸ್ಟೇಜಿನ ಅನುಭವದ ಹಿನ್ನೆಲೆಯಲ್ಲಿ ಸುಧಾರಿಸಿ ಮತ್ತೆ 
ಬರೆದಿದ್ದೇನೆ. 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ದೀಪಾ: 


ಬೈಣೋ: 


ಅಂಕ: ಒಂದು 


(ಕಾಕೂನ ಕುಲುಮೆ, ತಿದಿ, ಅಡಿಗಲ್ಲು, ಸುತ್ತಿಗೆ, ಇಕ್ಕಳ, ತವೆ 
ಮುಂತಾದ ಸಾಮಾನುಗಳು ಹರಡಿವೆ. ಒಂದೆಡೆಗೆ ಗೋಡೆಗೆ ತಾಗಿ 
ಚಕ್ಕಡಿಯ ಹಳಿ ಬಿದ್ದಿದೆ. ರಂಗಮಂಚದ ಹಿಂದೆ ಅರೆದೆರೆದ ಕಿಟಕಿ 
ಇದೆ, ಅದರೊಳಗಿಂದ ಒಲಿ ಮತ್ತು ಭಾಂಡೆಗಳು ಕಾಣಿಸುತ್ತವೆ. 
ಬಲಗಡೆ ಓಣಿಯ ಕಡೆ ಒಂದು ಬಾಗಿಲು. ಸಂತೀ, ಕುಲುಮೆಯ 
ಅಕ್ಕಪಕ್ಕದಲ್ಲಿ ಹರಡಿರುವ ಸಾಮಾನುಗಳನ್ನು ಸರಿಯಾಗಿ 
ಇಡುತ್ತಿದ್ದಾಳೆ. ದೀಪಾ, ಕುಲುಮೆಗೆ ಗಾಳಿ ಹಾಕುತ್ತಿದ್ದಾನೆ. 
ಬೈಣೋ, ಬಗಲಲ್ಲಿ ಹಾಲು ಹಿಂಡಿಕೊಳ್ಳುವ ಪಾತ್ರೆ ಇರಿಸಿಕೊಂಡು 
ಅಡಿಗೆ ಮನೆಯಿಂದ ಹೊರಬರುತ್ತಾಳೆ)) 


ಹಿಂಡೋ ತಂಬಿಗಿಯೊಂದಿಗೆ ಎಲ್ಲಿಗೆ ಹೊರಟಿರುವಿರಿ ? 

ಹಾಲ ಹಿಂಡ್ಲಿಕ್ಕ. 

ಇಷ್ಟ ಜಲ್ಲಿ? ಇನ್ನು ಇದ ಈಗ ಹಸುಗಳು ಅಡವಿಯಿಂದ ಬಂದಾವ. 
ಅವು ಮೇವನ್ಯಾಗ ಮಾರಿನರ ಇಟ್ಟಾವ ಇಲ್ಲ ಇನ್ನು. 

ಹಸುವಿನ ಹಾಲು ಈಗ ಹಿಂಡ್ಲಿಲ್ಲಾಂದ್ರ ಅದ ಮತ್ತ ಹಾಲ 
ತೊರೆಯೋದಿಲ್ಲ ಇಳಿದ ಹಾಲ್ನೆಲ್ಲ ಮ್ಯಾಕ ಏರಿಸಿಗೊಂಡ್ಬಿಡತೈತಿ. 
ಈಗಾಗಲೇ ಅದು ನನ್ನ ಹಾದಿ ನೋಡುತ್ತಿರಬೇಕು, ಸ್ವಲ್ಪ ಹೊತ್ತ 


ಹೊತ್ತು ಮುಳುಗ ಮುಂದ ಹೋದ್ರ 
ಹೂತ್ಮ್ಯಾಗ ಅಡ್ವಾಡಬ್ಯಾಡ, ಜನ ಏನೇ 
ನಾ ಏನ ವನಾಡ್ಲಿನ್ನು.... 

ಹಂಗಾಃದರ ಹೋಗ. ಒಂದ ಮಾತ, ಅಲ್ಲೇ ಬಹಳ ಹೊತ್ತ 
ಇರಬ್ಯಾಡ. ದಂದಹಕ್ಕಾಗ ಹಾಲ ಸಿಂಪಡ್ಲೋದು ಮರೀಬ್ಯಾಡ; 
ದೇವರು, ಸಿಡಸದಿದ್ರ ಸಿಟ್ಟಾಗಾನ, ಚಾತುರ್ಮಾಸದ ದಿನಗಳಿವು. 
ದೀಪಾ ಮುಡಿಸಿ ಜಲ್ಲಿ ಬಾ: K 

ಅಕ್ಕನ ಜತಿಗೆ ನಾನೂ ಹೋಗಲೇನು ಹಾಲು ಹಿಂಡಿಕೊಂಡು 
ಬರಾಕ ? 

ನೀವಿಲ್ಲೇ ಕುಲುಮ್ಯಾಗ ಇರು, ಇಲ್ಲ ಕೆಲಸ ಮಾಡು. 


€ ಸಿಟ್ರಿಗಿಬರ್ತಿ, ಹೊತ್ತಿಲ 
¢ ಆಡ್ಕೋತಾರ ಅಂತೀ. 


ಸಂತೀ: 


ಗಜಣ: 
ಜ 


ಸಂತೀ: 


ಮೂರು ಪಂಜಾಬಿ ನಾಟಕಗಳು 


ಎಲ್ಲಿಗೆ ಹೋಗ್ತಿ ಮಗಾ ? ಈಗ, ನಿನ್ನ ಅಪ್ಪ ಬರೋ ಹೊತ್ತಾತು. 
ಜಾಟರ ರಂಟಿಕುಳ ಬಿದ್ದಾಂವ, ಅವನ್ನ ಹಣದು ಚೂಪ ಮಾಡಬೇಕು. 
ಇನ್ನೂ ಹಗಲು ಅದ ಆಳ, ಓಣ್ಕಾಗ ನನ್ನ ಗೆಳೆಯಾರು ಆಡಾಕಹತ್ಕಾರ 
ನಾನೂ ಆಡಾಕ ಹೋಗ್ಮೀದಿ. ಅಪ್ಪ ಬರೋದರೊಳಗ ಬರ್ತಿನಿ... 
ಅಲ್ನೋಡು ಬಂದ ಬಿಟ್ಟ. 

ಇವ ಅಪ್ಪ ಅಲ್ಲ. 

ಯಾರ ಮತ್ತಃ. 


(ಗಜ್ಜಣ ಪ್ರವೇಶಿಸುತ್ತಾನೆ) 
ಸ್ವಲ್ಪ ಬೆಂಕಿ ತಗೊಳ್ಳಾ$ಕ ಬಂದಿದ್ದೆ. ಚಿಲುಮಿಗೆ ಒಂದು ಕೆಂಡ 


ಬೇಕಾಗಿತ್ತು. 
ಇನ್ನು ಈಗ ಪುಟವು ಮಾಡೀನಿ. ಇನ್ನೂ ಸರಿಯಾಗಿ ಇದ್ದಲಿ ಹತ್ತಿ 


ಕೊಂಡಿಲ್ಲ. 
ನನಗ ಒಂದು ಕಿಡಿಯಾದರ ಸಾಕು. ಚಿಲುಮಿ ಅಷ್ಟರಿಂದಲೇ 
ಹತ್ತಿಗೊಳ್ಳತೈೈತಿ. 


ಜಲ್ಲಿ ಹೋಗಲ್ಕಾ ಅವ್ವ, ಆಕಳ ಅಂಬಾ ಅನ್ನಾಕ ಹತ್ತೇತಿ. 

ನಿನ್ನ ನೆರೆಹೊರೆಯ ಕುಲುಮೆಗಳಿಂದ ತೆಗೆದುಕೊಳ್ಳಬಹುದಾಗಿತ್ತಲ್ಲ. 
ಸ್ವಲ್ಪ ಬೆಂಕಿ ಕೊಡಲೇನು, ತಗದು. 

ಈಗ ಹತ್ಲಿಕ್ಕ ಹತ್ತೈತಿ. ಪುಟವು ಆಗ್ತಾ ಇರೋ ಬೆಂಕಿನ ಕೆಡಸಬ್ಯಾಡ. 
ಕಾಕೂ ಎಲ್ಲಿ? 

ಪಂಡಿತರ ಹತ್ತರ ಹೋಗ್ಯಾನ, ಬೈಣೋನ ಮದುವೆಗೆ ಮುಹೂರ್ತ 
ನೋಡಾಕ. 

ವರ ಸಿಕ್ಕನೇನು? 

ಹಾಂ! ಮೋಡಾದ ಕಮ್ಮಾರನ ಮಗ. 

ಒಳ್ಳೆಯದಾಯ್ತು, ದೊಡ್ಡಕಿ ಆಗ್ಯಾಳ ಮದುವೆ ವಯಸ್ಸು. ನನ್ನ 
ನೋಡು-ವಯಸ್ಸಿದ್ದಾಗ ಮದುವೆಯಾಗಲಿಲ್ಲ, ಈಗ ಕಾಲ ಮೀರಿ 
ಹೋಯಿತು. 

ನೀನು ಮೂರ್ಯ. ಒಳ್ಳೊಳ್ಳೆ ಮನೆಯ ಸಂಬಂಧ ಬಂದವು, 
ಕಲ್ಲಂಗಡಿಯಂಥ ಬಣ್ಣದ ಹುಡುಗಿಯರು. ಆದರೂ ನೀನು ಮನಸ್ಸು 
ಮಾಡಲಿಲ್ಲ. ನಿನ್ನ ದೃಷ್ಟಿಯಲ್ಲಿ ಏನಿತ್ತೋ ಏನೋ ಯಾರು ಬಲ್ಲರು ? 
ನನಗ ಅದರ ಬಗ್ಗೆ ಈಗ ಬ್ಯಾಸರಿಲ್ಲ. ಮನೆ-ಮಾರು ಎಂದು ಅದರಲ್ಲಿ 
ಸಿಕ್ಕೊಂಡು ಕೇವಲ ಆ ಒಂದು ಮನೆಯವನಾಗಿಯೇ ಉಳಿಯುತ್ತಿದ್ದೆ. 
ಈಗ ಯಾವ ಜವಾಬ್ದಾರಿನೂ ಇಲ್ಲ ಮಜಾ ಇದ್ದೀನಿ. 

ಹಾಂ! ಎರಡು ರೊಟ್ಟಿ ಸುಡಬೇಕಾದರೂ ನೀನಃಒಲಿಮುಂದ ಕುಂತು 
ಒಲಿ ಊದಬೇಕು. ಹೆಂಡತಿ ಇದ್ದರ, ಬಿಸಿಬಿಸಿ ರೊಟ್ಟಿ ತಯಾರ 


ಕಮ್ಮಾರ 


ಗಜಣ: 
ಇ 


ಸಂತೀ: 


ಕಾಕೂ: 


ಗಜಣ: 
ದ 


ಕಾಕೂ: 


ಸಂತೀ: 


ಗಜಣ: 


ಜ 


ಕಾಕೂ: 


ಗಜ್ಜಣ: 


7 


ಸಿಗತಿದ್ದವು. ಒಲಿ ಹೊತ್ತತಿತ್ತು ಹಾಗೂ ಮನೆಯಲ್ಲಿ ಸುಖ 
ಇರುತ್ತಿತ್ತು ಈಗ ನೋಡು ಒಂದು ಚಿಲುಮಿ ಹಚ್ಚಿಕೊಳ್ಳಾಕ 
ಕುಲುಮಿ ಕುಲುಮಿ ಅಡ್ವಾಡ್ರಿ. ಮದುವೆಯಾಗಿದ್ರ ಹೀಂಗ 
ಅಡ್ವಾಡೋದು ತಪ್ಪತ್ತಿತ್ತು. 

ಸಂತೀ, ನೀನು ಒಂದು ಕಿಡಿಬೆಂಕಿ ಸಲುವಾಗಿ ನೂರು ಅಂತೀ. ಕೊನೆಗೆ 
ಇದೆಲ್ಲ ಸುಟ್ಟ ಬೂದೀನ ಹೌದಲ್ಲ ಆಗೋದು ? ಮೊನ್ನೆ ನೀನು 
ಕುಲುಮೆಯಿಂದ ಬೂದಿ ತೆಗೆದು ಒಗೆದಾಗ ಅದರಲ್ಲಿ ಅವೆಷ್ಟೋ 
ಉರಿಯುತ್ತಿದ್ದ ಇದ್ದಲಿಗಳಿದ್ದವು. 

ಚೆಲಮಿ ಮುಂದೆ ಮಾಡು, ತಗೋ ಈ ಕೆಂಡ. ಈಗ ಹೊಂಟು 
ಹೋಗು ಇಲ್ಲಿಂದ. 

(ಚಾಕು, ಕತ್ತರಿ ಮುಂತಾದವುಗಳನ್ನು ಸಾಣೆ ಹಿಡಿಯುವ ಕಲ್ಲನ್ನಿಡಲು 
ಕಾಕೂ ಬರುತ್ತಾನೆ) 

ಇಷ್ಟ ಹೊತ್ತು ಎಲ್ಲಿದ್ದೆ? ಹತ್ತಾರು ಕುಳ, ಮುಂಜಣ 
ಹಣಿಯುವುದಿದೆ. 

ಮೋಡಾದಿಂದ ಬೈಣೋಳ ಮಾವ ಬಂದಿದ್ದ. ನಾವು ಮುಹೂರ್ತ 
ತೆಗೆಸಿದಿವಿ. ಆಶ್ವೀಜದ ಮುಹೂರ್ತ ಹೊರಟಿದೆ, ಪಂಡಿತರ ಹತ್ತಿರವೇ 
ಹೊತ್ತಾತು. ಶ್ರಾವಣದ ನಂತರ ಕೆಲಸ ಕಡಿಮೆಯಾಗುತ್ತದೆ. 
ಪಂಚಮಿಯಂದ ಲಗ್ನ ಮಾಡೋದು. 

ಸಮಯ ಹೀಂಗ ಅನ್ನೋದರೊಳಗ ಕಳೆದು ಹೋಗತೈತಿ. ಬೈಣೋ, 
ನಿನ್ನೆ ಮೊನ್ನೆ ಮನಿ ಅಂಗಳದಾಗ ಆಟಗಿ ಸಾಮಾನುಗಳೊಂದಿಗೆ, 
ಗೊಂಬೆಗಳೊಂದಿಗೆ ಆಡತಿದ್ದು ಅನ್ನಸ್ತದ ಈಗಲೂ. 
ಒಮ್ಮಿಂದೊಮ್ಮೆಲೆ ಎಷ್ಟು ದೊಡಾಕಿ ಆಗಿಬಿಟ್ಲು ನನಗ ಜೋಜಿ 
ಆಗೈತಿ. 

ಬೈಣೋನ ಮದುವೆ ಕಾಲಕ್ಕ ಮೆರವಣಿಗೆ ಇಡೋಣ, ಅದೂ ಮೂರು 
ದಿನದ್ದು, ಮೂರು ದಿನ ಬೀಗರು ಬಿಜ್ಜರ ಆತಿಥ್ಯ. ಹೊಟ್ಟೆ ತುಂಬುವ 
ಹಾಗೆ ಅವರನ್ನೆಲ್ಲ ಆದರಿಸಿ ಕಳಿಸಿ ಕೊಡೋಣ. ಊರವರೆಲ್ಲ ನಮ್ಮ 
ಮಗಳ ಮದುವೆಯ ಸಂಭ್ರಮ ನೆನಪಿಡಬೇಕು. ಹಾಂಗ ಮಾಡೋಣ 
ಮಗಳ ಮದುವೆ. 

ಇಂಥ ದೊಡಸಿಕಿ ಮಾತ ಆಡಬ್ಯಾಡ. ಮಗಳು ಕೊಟ್ಟವನು 
ಎಲ್ಲವನ್ನೂ ಕೊಟ್ಟಂತೆ. 

ನಾನು ಬೈಣೋಗೆ ಒಂದು ಜೊತೆ ರೇಶೈಯ ಬಟ್ಟೆ. ಕೊಡುತ್ತೇನೆ. 
ನಿನ್ನ ಕುಂಟಿ ನಾಳೆಗೆ ತಯ್ಯಾರ ಆಗೈತಿ. ಬಂದು ಒಯ್ಕಿ. ನಾನು ಇಡೀ 
ದಿನ ಮನೆಯಲ್ಲಿರುವೆ. 

ಎರಡು ಜುರಿ ಚಿಲಮಿ ಎಳೆದೆ. ನರಗಳಲ್ಲಿ ಜೀವ ಬಂತು. 
(ಹೋಗುತ್ತಾನೆ) 


ದೀಪಾ: 
ಕಾಕೂ: 
ಸಂತೀ: 
ಕಾಕೂ: 
ಸಂತೀ: 
ಕಾಕೂ: 
ಸಂತೀ: 
ಕಾಕೂ: 
ಸಂತೀ: 
ಕಾಕೂ: 
ಸಂತೀ: 
ಕಾಕೂ: 


ಸಂತೀ: 
ಕಾಕೂ: 
ಸಂತೀ: 


ಕಾಕೂ: 


ದೀಪಾ: 


ಕಾಕೂ: 


ಸಂತೀ: 


ಮೂರು ಪಂಜಾಬಿ ನಾಟಕಗಳು 


ದೀಪಾ! ತಿದಿ ಜಗ್ಗು; ಜೋರಾಗಿ ಗಾಳಿ ಬರಲಿ. (ಕೂಡುತ್ತಾನೆ) 
ಮೊದಲು ರೊಟ್ಟಿ ತಿನ್ನು ಆಮೇಲೆ ಕೆಲಸಕ್ಕ ಕೂಡುವಂತಿ. ಹರ್ಯಾಗಿಂದ 
ಏನೂ ತಿಂದಿಲ್ಲ. ರೊಟ್ಟಿ ಆರಿ ಅಂಗಾರ ಆಗ್ತಾವ. 

ಕಾದ ಕಬ್ಬಿಣ ಆರಿದರ ಅದಕ್ಕಿಂತ ಕೆಟ್ಟ. ಈಗ ಮುಂಜಣ ಕೆಂಪಗ 
ಆಗ್ಯಾವ, ಈಗಲೇ ಇವನ್ನ ಹಣೀಬೇಕು. (ಸಂತೀ ಒಳಗೆ 
ಹೋಗುತ್ತಾಳೆ) 

ದೀಪಾ, ಈ ಮುಂಜಣ ನೀರಾಗ ಮುಳುಗಿಸಿ ತಾ, ಇದನ್ನ ಚೂಪ 
ಮಾಡೀನಿ. ಸುತ್ತಿಗಿ ಎಲ್ಲೈತಿ? 

ಗೊತ್ತಿಲ್ಲ. 

ಸುತ್ತಿಗಿ ಎಲ್ಲೈತಿ ? 

(ಒಳಗೆ ಬಂದು) ಬೈಣೋ ಇಲ್ಲೇ ಎಲ್ಲಾದರೂ ಇಟ್ಟಿರಬಹುದು. 
ಆಕಿ ಏನು ಮಾಡತಿದ್ದು ಸುತ್ತಿಗಿ ತಗೊಂಡು ? 

ಇಲ್ಲೇ ಎಲ್ಲಾದರೂ ಇರಬಹುದು. 

ನೀನ ಹುಡುಕಿಕೊಡು ಹಂಗಾರ. 

ಆಕೆ ಬಂದ ಹುಡುಕಿ ಕೊಡಾಳಾಳ. 

ಆಕೆ ಎಲ್ಲಿ ಅದಾಳ ? 

ಆಕಳ ಹಿಂಡಾಕ ಹೋಗ್ಯಾಳ. 

ಒಬ್ಬಳ 

ಹಾಂ! 

ದನದ ಕೊಟಗ್ಯಾಗ ಒಬ್ಬಾಕಿನ ಕಳಿಸಬ್ಯಾಡ ಅಂತಾ ನಿನಗ ಎಷ್ಟು ಸಲ 
ಹೇಳಿಲ್ಲ. ಆದರ ನೀನು.... 

ಅಷ್ಟ್ವಾಕ ಇದನ್‌ ಮಾಡ್ತೀರಿ..... ಇನ್ನೇನು ಬಂದ ಬಿಡ್ತಾಳ. 

ನೀನ ಯಾಕ ಹೋಗಲಿಲ್ಲ. 

ನಾನೊಬ್ಬಳ ಎಲ್ಲಿ ಎಲ್ಲಿ ಹೋಗಲಿ, ಏನೇನು ಮಾಡಲಿ, ಕೆರೆಗೆ ಹೋಗಿ 
ಅರಿವಿ ಒಕ್ಕೊಂಡು ಬಂದೆ, ಭಾಂಡೆ ಬೆಳಗಿದೆ, ರೊಟ್ಟಿ ಮಾಡಿದೆ ಮತ್ತ 
ಈ ಕುಲಮಿ ಹಚ್ಚಿದೆ. 

ರೊಟ್ಟಿ. ಆಮೇಲೆ ಮಾಡಿಕೋಬೇಕಿತ್ತು. ಇಲ್ಲದಿದ್ದರ ಆಕೀಗ 
ಮಾಡಲಿಕ್ಕ ಹೇಳಬೇಕಿತ್ತು ಮಾಡತಿದ್ದು ಎಷ್ಟು ಹೊತ್ತು ಆತು ಆಕಿ 
ಹೋಗಿ ? 

ಒಂದು ತಾಸು ಆತಪ್ಪ. ಆಗ: ಹೋಗ್ಯಾಳ. ನಾನು ಹೋಗಲಿ, ಕರ 
ಕೊಂಡು ಬರಲಿ. 

ಹೋಗ, ಆಕೀನ ಕರಕೊಂಡು ಬಾ. (ದೀಪಾ ಓಡಿ ಹೋಗುತ್ತಾನೆ) 
ಈಗ ಆಕಿ ಸಣ್ಣ ಕೂಸಲ್ಲ ಹರೆದಾಕಿ. ಆಕೀನ ಹೀಂಗ ದೂರ 
ಬಿಡಬಾರದು, ಕಣ್ಣರೆಪ್ಟ್ಯಾಗ ಇಟ್ಟಕೊ. 

ಆಕಿ ಹೋಗ್ರಾಳರ ಎಲ್ಲಿ? ಇದ$ಮನಿಕೆಲಸ ಮಾಡ್ತಾಳ. 


ಕಮ್ಮಾರ 


ಕಾಕೂ: 
ಸಂತೀ: 


ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 


ಹಾಂ.... ಹಾಂ.... ಮನಿಕೆಲಸ ಮನ್ಶಾಗ ಕುಂತು ಮಾಡಲಿ. 

ನಾನು, ಹಿಟ್ಟಿಗೆ ಎಸರು ಹಾಕಿಕೊಂಡು ನಾದಾಕ ಹತ್ತಿದ್ದೆ. ಆಗ ಹಾಲು 
ಹಿಂಡಲಿಕ್ಕ ಯಾರು ಹೋಗ್ತಾರ, ಈ ಕೆಟ್ಟ ಆಕಳ ಬೇರೆಯವರ್ನ 
ಹತ್ತರ ಕರದುಕೊಳ್ಳೋದಿಲ್ಲ. ಅಂದ ನಾನಃಹಿಂಡಕೂಳ್ಳಾಕ ಹೋದ್ರ 
ನನಗಃ ಒದಿತು. ಈಗಲೂ ಎದಿ ನೂಸ್ತದ. ಅದು ಬೈಣೋಗ ಸುಮ್ನ 
ಹಿಂಡತೈತಿ. ಆಕೆ ಅದರ ಹಾಲ ಹಿಂಡಿದರ ಹಿಂಡ್ಲಿ. 

ಆ ದಿನ ನೆನಪೈತೇನ ? ದನದ ಕೊಟ್ಛಾಗ ಸೂಬೇದಾರನ 
ಸರಬಣನೊಂದಿಗೆ ಮಾತಾಡ್ತಾ ಸಿಕ್ಕಿದ್ದಲ್ಲ ನಮ್ಮ ಮನಿ ಪಕ್ಕದಾಗ 
ಇರುವ ಹಜಾಮನ ಹೆಂಡತಿ ನೋಡಿದ್ದ, ಬೈಣೋ ಸರಬಣನ 
ಬಾಯಿಯಲ್ಲಿ ಆಕಳ ಹಾಲು ಹಾಕತಿದ್ದು ಅಂತ ಹೇಳಿದಳಲ್ಲ. ಇಡೀ 
ಊರ ತುಂಬ ಆ ಮಾತು ಹಬ್ಬಿಹೋತು. 

ಜನರ ಬಾಯಿ ಮುಚ್ಚೋರು ಯಾರು? ಈ ಊರಿನ ಹೆಂಗಸರು 
ಒಂದು ಮಾತಿಗೆ ಸಾ ರ ಮಹತಡಾಂ' ನನ್ನ ಮಗಳನ್ನ ನಾ ಬಲ್ಲೆ. 
ಆಕೆಯಲ್ಲಿ ಯಾವ ೫0 ಇಲ್ಲ. 

ನಿನ್ನ ಬುದೀನ ಹಾಳಾಗಿ ಹೋಗೇತಿ. ಕಷ್ಟದಿಂದ ಸಂಬಂಧ 
ಹುಡುಕಿಕೊಂಡು ಬಂದೀನಿ ಆಕಿ ಸಲುವಾಗಿ. ಯಾವನೋ ಕುದುರೆ 
ಕೇಳುತ್ತಿದ್ದ, ಇನ್ನಾವನೋ ಇನ್ನೇನೋ ಕೇಳ್ತಿದ್ದ. ಆಕಿ ಭಾಗ್ಯ ಛಲೋ 
ಐತಿ, ಮೋಡಾದವರು ಈ ಸಂಬಂಧ ಒಪ್ಪಿಗೊಂಡರು. 

ಹುಡುಗನ್ನರ ನೋಡಿದೋ ಅಥವಾ ಹೇಳಿಕಿ ಮಾತ ಕೇಳಿಕೊಂಡು 
ಉಬ್ಬಿ ಉಬ್ಬಿ ಮಾತನಾಡ್ಮಿಯೋ. 

ನಾನು ಸ್ವತಃ ನೋಡಿ ಬಂದೀನಿ. ಇಡೀ ಊರಿನ ಕಂಬಾರರಲ್ಲಿ 
ಒಂದನೇ ನಂಬರ ಹುಡುಗ. ಮೈ ಕೈಲೇ ಭರಪೂರ ಅದಾನ. ಇಡೀ 


೧ 


ಲ 
ದಿನ ಕೆಲಸ ಮಾಡಿದರೂ ದಣಿಯೋದಿ ದಿಲ್ಲ. ಕಬ್ಬಣದಿಂದ ಮಾಡಿದ 


ಹಾಗಿದ್ದಾನ. § 

ಕುಂಬಾರವಳು ಅಂತಿದ್ದು-ಹುಡುಗ ಬಹಳ ಕಪ್ರಗ ಹಾಗೂ ಹೆಬ್ಬಾವು 
ಇದ್ದಂಗ ಅದಾನ ಅಂತಾ. 

ಹೂಂ! ಇವಳಿಗೆ ಯಾವ ತಹಶೀಲದಾರರನ್ನು ಹುಡುಕಿ ತರಲಿ? 
ಇವೆಲ್ಲ ಅನಾವಶ್ಯಕ ಮಾತುಗಳು. ಕೈ-ಕಾಲ ಆಡಿಸದಿದರೆ ದೇಹ 
ಹಳದಿ ಆಗುವುದು ಸ್ವಾಭಾವಿಕ. ನೆನಪಿಡು, ಇನ್ನು ಮುಂದೆ. ಅವಳನ್ನು 
ರಾತ್ರಿ ಹಾಲು ಹಿಂಡಲು ಕಳಿಸಬೇಡ. ಇದರ ಬಗ್ಗ ಆಕೆಯ ಮಾವನ 
ಮನೆಯವರಿಗೆ ಸ್ವಲ್ಪ ಸುದ್ದಿ ಹತ್ತಿದರ ಸಾಕು ಈ ಸಂಬಂಧವನ್ನೇ 
ಮುರಿದುಕೊಂಡಾರು. 

ನನಗಂತೂ ಬರೇ ಇಂಥ ಉಲಟ-ಸಲಟ ಮಾತಃ ಹೊಳಿತಾವ. 
ನಾನು ಅಂದ ಕೇಳಿದಾಗ ಆಕಿ, ಆಕಳ ಬಾಲ ಹಿಡಿದು ಆಣೆ 
ಇಟ್ಟುಗೊಂಡ್ಲು. 


10 


ಕಾಕೂ: 


ದೀಪಾ: 
ಕಾಕೂ: 
ದೀಪಾ: 
ಕಾಕೂ: 
ದೀಪಾ: 


ಕಾಕೂ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ದೀಪಾ: 


ಬೈಣೋ: 


ಕಾಶೂ: 


ಮೂರು ಪಂಜಾಬಿ ನಾಟಕಗಳು 


ಹೋಗಿ ನೋಡ್ತೀನಿ, ಏನರ$ ಮಾಡಾಕ ಹತ್ತಾಳ. ಇಷ್ಟು 
ಹೊತ್ತಾಯ್ತು. ನಜಾಮಸಕ್ಕೇನ ಕುದುರೆ ಎರಡು ಸಲ ಸುತ್ತಾಡಿ 
ಬಂತು. ಸೌಂಧಿ, ಆಡು ಕಾಯಿಕೊಂಡು ವಾಪಸ್‌ ಬಂದ್ಲು. ಒಲೆಯಲ್ಲಿ 
ರೊಟ್ಟಿ ಬೇಯಿಸಿಕೊಂಡು ಎಲ್ಲ ಹೆಂಗಸರೂ ಹೋದರು, ಆದರೂ 
ಆಕೆ ಇನ್ನೂ ಬರಲಿಲ್ಲ. 

ಅಪ್ಪಾ! 

ಏನು ಮಗಾ? 

ಬೈಣೋ ಕೊಟ್ಟಿಗೆಯಲ್ಲಿಲ್ಲ. 

ಸರಿಯಾಗಿ ನೋಡಿದೇನು ? 

ಹಾಂ! ಎಲ್ಲಾ ಕಡೆಗೂ ನೋಡಿದೆ. ಕಟ್ಟಿಮ್ಯಾಲ ತಂಬಿಗಿ ಇತ್ತು. ಆದರ 
ಅಕ್ಕ ಅಲ್ಲಿಲ್ಲ. 

ಕೆಟ್ಟ ಸಂತಾನ! ಮನೆಯ ಮರ್ಯಾದೆಗೆ ಕಲಂಕ. ನೀನಿಲ್ಲಿ ಕೂಡು. 
ಹೋಗಿ ಅವಳ್ನ ಕರಕೊಂಡು ಬರ್ತೀನಿ. 

(ಬೈಣೋ ಹಾಲಿನ ತಂಬಿಗೆಯೊಂದಿಗೆ ಬರುತ್ತಾಳೆ ಹಾಗೂ ಒಳಗೆ 
ಹೋಗತೊಡಗುತ್ತಾಳೆ) 

ಬೈಣೋ! 

ಏನು? 

ಎಲ್ಲಿಗೆ ಹೋಗಿದ್ದಿ? 

ಹಾಲು ಹಿಂಡಲು. 

ಕೊಟ್ಟಿಗೆಯೊಳಗ ಇದ್ದಿಲ್ಲೇನು ನೀನು? 

ನಾನು ಅಲ್ಲೇ ಇದ್ದೆ. ಇಲ್ನೋಡು ಹಾಲಿನ ಪಾತ್ರೆ. ಇನ್ನೂ ಬುರಗು 
ಸಹಿತ ಹೋಗಿಲ್ಲ. 

ನಿನ್ನ ಗುಣ ಎಲ್ಲ ಗೊತ್ತೆತಿ ನನಗ. 

ನಾನು ಕೊಟ್ಟಿಗೆಯೊಳಗ ಇದ್ದೆ. ಗೂಟಕ್ಕ ಕಟ್ಟಿದ ಕರ ಬಿಚ್ಚಿದಾಗ, 
ಅದು ಹಾರಾಡಿ ಹಾರಾಡಿ ಆಕಳದ ಹತ್ರ ಹೋಗಿ ಮಲಿ ಕುಡಿಯಾಕ 
ಹತ್ತಿದಾಗ, ನಾನು ಜಗ್ಗಿ ಹಿಡಿದು ತಂದು ಮತ್ತ ಗೂಟಕ್ಕ ಕಟ್ಟಿದೆ ಆ 
ಮ್ಯಾಲ ಹಾಲು ಹಿಂಡಲಾಕ ಕುಂತೆ. 

ನಿನ್ನ ನೋಡಾಕ ದೀಪಾನ ಕಳಿಸಿದೆ. ನೀನು ಅಲ್ಲಿರಲಿಲ್ಲ. 

ಹಾಲು ಹಿಂಡುವುದರಲ್ಲಿ ಸ್ವಲ್ಪ ಹೊತ್ತಾದರೂ ಮನ್ಯಾಗ ಬಿರುಗಾಳಿ 
ಏಳ್ತದಂತ ನನಗ ಗೊತ್ತಿರಲಿಲ್ಲ. ಅದಲ್ಲ ಹಿಂದ ಹಿಂದ ಹುಡುಗನ್ನೂ 
ಕಳಿಸ್ತೀರಿ, ನಾನೇನ ಕಳ್ಳಿ ಎನ್ನುವ ಹಾಗೆ. 

ನಾನು, ಈಕೀನ ಎಲ್ಲ ಕಡೆ ನೋಡಿದೆ. 

ಇರಲಿಬಿಡೋ ಭಡವಾ. 

ದೀಪಾ, ಡಾಗ ಬಂಗ್ಲಾಕ ಓಡಿ ಹೋಗಿ ಡಿಪ್ಪಿಯ ಜವಾನಗ ಹೇಳು, 
ಕುದುರೆ ಇಲ್ಲಿಗೆ ತಗೊಂಡು ಬಾ ಅಂತ. ಬೆಳಗಿನಿಂದ ಎರಡು ಸಲ 


ಕಮಾರ 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


11 


ಸಂದೇಶ ಬಂದಿವೆ ಹೋಗು. (ವಿರಾಮ) ನೀನು ಎಲ್ಲಿಗೆ ಹೋಗಿದ್ದಿ 
ಎಂಬುದು ನನಗ ಗೊತ್ತದ, ನಿನ್ನ ಅದೇ ಗೆಳೆಯನ್ನ ನೋಡಾಕ 
ಹೋಗಿದ್ದಿ ಹೌದಲ್ಲ? 


(ಗೋಡೆಹಾರಿ ದೀಪಾ ಓಡಿ ಹೋಗುತ್ತಾನೆ) 


ಅಪ್ಪಾ! 

ಎಲ್ಲ ಗೊತ್ತದ ನನಗ, ನೀನು ಕುಲಟೆ, ಯಾವುದಾದರೂ ನೆಪದಿಂದ 
ಹೊರಗೆ ತಿರುಗುತ್ತಲೇ ಇರುವೆ, ಒಮ್ಮೆ ದಾರ ತೆಗೆಯಲಿಕ್ಕೆ, 
ಒಂದೊಮ್ಮೆ ಕೆರೆಗೆ ಅರಿವೆ ತೊಳೆಯಲೆಂದು ಮಗುದೊಮ್ಮೆ 
ಇನ್ನೇನೋ ನೆಪ ಮಾಡಿಕೊಂಡು. ಒಟ್ಟಿನಲ್ಲಿ ನಿನಗೆ ಯಾವುದಾದರೂ 
ನೆಪ ಬೇಕು. ಆ ಬದ್ಗಾಶನನ್ನು ನೋಡದೆ ನಿನಗ ಇರಲಿಕ್ಕೇ 
ಆಗೋದಿಲ್ಲ. 

ಊರಿನ ಪ್ರತಿಯೊಬ್ಬ ತರುಣ ನಿನಗ ಬದ್ಗಾಶರಾಗಿಯೇ ಕಾಣಸ್ತಾರ. 
ಸರಬಣನಂತೂ ಮಹಾಧೂರ್ತನಾಗಿದ್ದಾನೆ. 

ನಾಚಿಕೆ ಬರಲ್ಲೇನು ನಿನಗ ಹೀಂಗ ಅನ್ನಾಕ? ಯಾವಾಗಲೂ 
ಸಂಶಯ. ಯಾವಾಗಲೂ ಕಣ್ಣು ಕೆಂಪು. 

ನೀನು ಕುಲಟೆ ನಿನ್ನ ಚಾಳಿ ಬಿಡೋಲ್ಲ? ನಿನಗೆ ನಾನು ಎಷ್ಟು ಸಲ 
ಹೇಳಿನಿ, ಅಲ್ಲಿ ಹೋಗಬ್ಯಾಡ ಅಂತ. 

(ಬೈಣೋ ಒಳಗೆ ಹೋಗಲೆತ್ಲಿಸುತ್ತಾಳೆ ಎಲ್ಲಿಗೆ ಹೊಂಟಿ ? 

ಬಿಡು ನನ್ನ. 

ನಾಳೆಯಿಂದ ಹಾಲು ಹಿಂಡಾಕ ಹೋದಿಯಂದ್ರ ಕಾಲ ಮುರ್ದ 
ಹಾಕ್ತೀನಿ. 

ನನ್ನ ಬಿಡಲ್ಲ. 

ನಿನ್ನ ಈ ಚಾಳಿ, ಎಂದಾದರೂ ಒಂದಿನ. ನಮ್ಮನ್ನೆಲ್ಲ ಮುಳುಗಿಸಿ 
ಬಿಟ್ಟೀತು. ಈಗ ಕೊನೆಗಳಿಗ್ಯಾಗ ನೀನು ನನ್ನ ಮಾನಾ ಮಣ್ಣಪಾಲ 
ಮಾಡಾಕಹತ್ತಿ. ನಾನು ನೋಡಿದರ, ನಿನ್ನ ಸಲುವಾಗಿ ವರನ ಹುಡುಕ್ತಾ 
ಇದ್ದೀನಿ, ನೀನು ಇತ್ತ ಹೀಂಗ ಮಾಡ್ತಾ ಇದ್ದಿ. ಹಿಂಗಾದರ ಹ್ಯಾಂಗ? 
ಈಗ ಹುಡುಕಿರೋ ವರ ಮಸ್ತ ಇದ್ಯಾನ. ಅವನಿಗೂ ಕಮಾರಕಿ 
ಕೆಲಸ ಐತಿ. ಹುಡುಗ ದಷ್ಟಪುಷ್ಟ ಕಟ್ಟಾಳು. 

ಹ್ಞುಂ! ಕಮ್ಮಾರಕಿ ಕೆಲಸ! ಹಾಗಂತನ ನನ್ನ ಮನಸ್ಸು ಒಪ್ಪೋದಿಲ್ಲ. 
ಆ ಕೆಲಸ ಅಂದರ, ನನಗ ವಾಕರಿಕಿ ಬಂದ ಹೋಗೇದ, ಅದಕ ಅವ 
ಅಂದ್ರ ನನಗ ಆಗೋದಿಲ್ಲ. 

ನಿನ್ನ ಬುದ್ಧಿ ಹಿಡ್ರದಾಗ ಐತೋ ಇಲ್ಲ? 

ಇಲ್ಲ. 

ಹಾಂ! ಏನಂದಿ? 


12 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಬೈಣೋ: 


ಕಾಕೂ: 


ಸಂತೀ: 
ಕಾಕೂ: 


ಸಂತೀ: 


ಕಾಕೂ: 


ಮೂರು ಪಂಜಾಬಿ ನಾಟಕಗಳು 


ಇಲ್ಲ, ನನ್ನ ಬುದ್ಧಿ ಹಿಡ್ತದಾಗ ಇಲ್ಲ. ದಿನ ದಿನದ ಈ ಸುಳ್ಳಿನ 
ಕತೆಯನ್ನು ಇಂದ ಮುಗಿಸಿಬಿಡ್ತೀನಿ. 

ಯಾರು ಹೇಳ್ತಾರ ಸುಳ್ಳು ? 

ನಾನು. 

ಏನಂದಿ ? 

ನಾನು ಸುಳ್ಳು ಹೇಳಿದ್ದೆ. ಎಲ್ಲ ಮುಚ್ಚಿಡುತ್ತಿದ್ದೆ. ಆದರೆ ಇಂದು ಇದರ 
ಇತ್ಯರ್ಥ ಮಾಡಿ ತೀರುವೆ ಹಾಂ! ನಾನು ಅವನನ್ನೇ ಕಾಣಲು 
ಹೋಗಿದ್ದೆ. 

ನೀನು ನನ್ನ ಮಗಳಲ್ಲ, ಯಾವನೋ ಬದಾಶನ ಸಂತಾನ. ನೋಡ್ತಿ 
ಏನು, ಕೇಳಿಸಲಿಲ್ಲೇನು ? 

ಇಲ್ಲ 

ಏನು? 

ನಾನು ಏನನ್ನೂ ಕೇಳಲಿಲ್ಲ. ನನ್ನ ಕುತ್ತಿಗೆ ಹಿಚ್ಛಿ ಹಾಕಿಬಿಡು. ಕತ್ತರಿಸಿ 
ಹಾಕು ನನ್ನನ್ನು. ನನಗೆ ಈ ಮನೆಯೊಂದಿಗೇ ಜಿಗುಪ್ಸೆ, ದ್ವೇಷ. ಈ 
ಕುಲುಮೆ, ನೀನು-ಈ ಎಲ್ಲವನ್ನೂ ದ್ವೇಷಿಸುತ್ತೇನೆ. 

ನೀನು ಇಂಥದನೆಲ್ಲ ಬಿಟ್ಟುಬಿಡು, ಕುಲಟೆ. ಈ ರೀತಿ..... 

ಹಾಂ! ಈ ರೀತಿ... ನಾನು ಇರುವುದಿಲ್ಲ, ಇಲ್ಲ ಇಲ್ಲ. ನೂರು 
ಸಲ ಹೇಳ್ತೀನಿ, ಹಿಂಗ ಇರೋದಿಲ್ಲ. 

(ಅವಳ ಕೈಯನ್ನು ತಿರುವುತ) ಮತ್ತ ಅವನ ಹತ್ತಿರ ಹೋಗ್ತಿ? ಅವನ್ನ 
ಭೆಟ್ಟಿಯಾಗ್ತಿ ? 

(ಬಿಕ್ಕುತ) ಇಲ್ಲ.... ಬಿಡು.... 
ಮನೆಯಿಂದ ಹೊರಗ ಹೋದೀ 
ಮಾಡ್ತೀನಿ. 


ಇಲ್ಲ.... ಬಿಡು ನನ್ನ.... 


ಅಂದ್ರ, ತುಂಡು ತುಂಡು 


(ಸಂತೀ ಓಡುತ್ತ ಬರುತ್ತಾಳೆ) 


ಹುಡುಗಿಯೊಂದಿಗೆ ಯಾಕ ಕುಸ್ತಿ ಆಡಾಕ ಹತ್ತಿ? ಬಿಡು ನನ್ನ ಮಗಳ್ನ. 
ಇವಳು ಸಿಕ್ಕಾಪಟ್ಟೆ ಮಾತಾಡಹತ್ತಿದರ, ನನಗ ಬೆಂಕಿ ಬೀಳದ 
ಹೊಟ್ಟಾಗ. ಇವಳ್ನ ಒಳಗ ಕರಕೊಂಡು ಹೋಗು. 

ಯಾಕ ಇಷ್ಟು ಸಿಟ್ಟು? ವಯಸ್ಸಿಗೆ ಬಂದ ಮಗಳ ಮೇಲೆ ನೀನು ಕೈ 
ಮಾಡಬಾರದು, ಇಡೀ ಊರ ನೋಡ್ತದ. 

ನೋಡ್ಲಿ ಬಿಡು. ನನಗ ಯಾರದರ ಹೆದರಿಕಿ ಐತೇನ? ನಾನು, 
ಊರಲ್ಲಿ ತಲೆ ಬಾಗಿಸಿ ನಡೆಯುವುದಿಲ್ಲ. ತಿಳೀತಿಲ್ಲ. ನಾನು ಇವಳಿಗೆ 
ಸರಿಯಾಗಿ ಪಾಠ ಕಲಿಸ್ತೀನಿ. ಇವಳಿನ್ನೂ ನನ್ನ ಸಿಟ್ಟು ನೋಡಿಲ್ಲ. ಈಕಿ 
ಎಂದೂ ನನ್ನ ಎದುರಿಗೆ ಬಾಯಿ ಬಿಟ್ಟಿದ್ದಿಲ್ಲ. ನೀನ ಈಕೀನ ತಲೆ 
ಮೇಲೆ ಏರಿಸಿ ಕುಂತಿ. ನೀನು ಈಕಿ ಬಗ್ಗೆ ಬಹಳ ಕೊಚ್ಚಕೋತಿ, 


ಸಂತೀ: 


ಕಾಕೂ: 


ಸಂತೀ: 
ಕಾಕೂ: 


ಸಂತೀ: 


ಕಾಕೂ: 


ಕಾಕೂ: 


13 


ಸಣ್ಣಾಕಿ ಏನಾಯ್ತು ಬಿಡ್ರಿ, ಅನ್ನಕೋತ ಆಕೀ ಬೆನ್ನ ಕಟ್ರಾಬಂದಿ, ಕೆರೆಗೆ 
ಬಟ್ಟೆ ತೊಳೆಯಾಕ ಹೋದ್ರ ಏನಾಯ್ಯು ತೊಟ್ಟಿಗಿಗೆ ಹಾಲು ಓಂಡಾಕ 
ಹೋದ್ರ ಏನಾಯ್ತು ಅಂತಾ ಬಂದಿ. ಈಗ "ಏನಾಯ್ತು ?' ಅನ್ನೋದ್ರ 
ಹಣೆಬರಹ ನೋಡ್ತಿಯೇನು ? 

ನೀನು ಆಕಿ ಮ್ಯಾಲ ಕೈ ಮಾಡಿ; ಅದಕ ಆಕಿ ಹಾಂಗ ಮಾತಾಡ್ತಾಳ. 
ಅವತ್ತು ಆಕಿ ಕಪಾಳಕ ಹೂಡಿ, ನಿನ್ನ ಐದು ಬಳ್ಳು ಕಪಾಳದ ಮ್ಯಾಲ 
ಮೂಡಿದ್ದು. ವಯಸ್ಸಿನ ಮಕ್ಕಳ್ನ ಹೀಂಗ ಹೂಡಿಬಾರ್ದು, ಒಳಗ 


ತಿಳಕೋಬೇಕಲ್ಲ ಹೇಳಿದು. ಇವಳು ; 
8 ಶ್ರ 6 
ಕಡೆನರ ನೋಡೋದು ಸಾಧ್ಯ ಇತ್ತೇನು 


ನಿನ್ನ ಹೋತಳ ಆಕಿ. ಸಣ್ಣಕಿ ಇದ್ದಾಗ ಛಲೋ ಇದ್ದು. ಮನಿ ಕೆಲಸ 
ಮಾಡತಿದ್ದು. ನಾಚಿಕೆ-ಗೀಚಿಕೆ ಇತ್ತು. ಆದರ ಒಮ್ಮೆಗೆ ಎಲ್ಲ ನಾಚಿಕೆ 
ಬಿಟ್ಟು ಬಿಟ್ಟು. ಈ ಮನೆಯಲ್ಲ ಸಿಟ್ಟಿಗೆ ಬಂದು ಏನಾದರೂ 
ಅನ್ನೋದು ಕೂಡ ಅಪರಾಧವಾಗಿದೆ. ಕೆಟ್ಟ ಸಂತಾನ. ಯಾವುದೂ 
ಸರಿಯಿಲ್ಲ. ಯಾವ ನಡತಿಯೂ ಸರಿಯಿಲ್ಲ ಸರಿಯಾದರೂ ಹ್ಯಾಂಗ 
ಇರತೈತಿ? ನೀನೇನು ಸರಿಯಿದ್ದಿ? ಈ ಮನೆಗೆ ಬಂದಮೇಲೆ 
ವರ್ಷಗಟ್ಟಲೆ ನಂಜೊತ ಮಾತಾಡಿದ್ದಿಲ್ಲ ನೀನು. 

ಯಾಕ ಹಳೆ ಮಾತು ಈಗ ಎತ್ತೋದು? ಅದೆಲ್ಲ ಕಳೆದುಹೋತು, 


ಹಾ 
ಶ್ರಿ 
C 
ತ 
ಡಿ 
GL 
( 
೮೬ 
(೮) 
(3 
(> 
Le 
91 
() 
© 
೨) 
ಶ್ರ 
21 
C 
Cs 
} 
ತ್ರೆ 
C 
ತ 
t 
6 
cli 


ಹೋತು. ನಾನು ಎಲ್ಲವನ್ನೂ ಮರ್ತಬಿಟ್ಟೀನಿ. 

ಐದುವರ್ಷ ಹಿಡದಿತ್ತು ನಿನಗ-ಅಲ್ಲ ಬಹುಶಃ ಏಳ ವರ್ಷ 
ಆಗಿರಬೇಕು. ಆಗ ಎಲ್ಲೋ ನೀನು ನನ್ನ ಜೊತೆ ಮಾತಾಡಕ ಸುರು 
ಮಾಡಿ. ನಿನಗ ಏನ ದುಃಖ ಅಂಬೋದ ಗೂತ್ತಾಗತ್ತಿದ್ದಿಲ್ಲ. ನಾನು 
ಮಾತ್ರ ನಿನ್ನ ಕಪ್ರರದ ಗೊಂಬಿಯಾಂಗ ನೋಡಿಕೊಂಡೆ; ಆದರೂ 
ನೀನು ಮಾತ್ರ ಯಾವಾಗಲೂ ತವರ ಮನೆಯವಳ ಆಗಿದ್ದಿ, 
ನಂಜೊತೆ ಮಾತಾಡು ಅಂದಾಗ ನೀನು ಸುಮನಿರ್ತಿದ್ದಿ-ಯಾವದೋ 
ಜಾದುವಿನಿಂದಾಗಿ ಸುಮದಿರುವ ಗೊಂಬಿಹಾಂಗ. ನೀನು ಈ 
ಮನೆಯಲ್ಲಿ ಹೆರವರ್ಹಂಗ ಇದ್ದಿ. 

ನೀನು ಕಳದು ಹೋದ ದಿನಗಳನ್ನು ನೆನಪಿಸಿದಾಗಲೆಲ್ಲ ನನ್ನ ಎದಿ 


ತಲ್ಲಣಗೊಳ್ತದ, ನಾನು ಇಲ್ಲಿಗೆ ಬಂದು "ದೈವ ಒಪ್ಪಿಕೊಂಡು, 
ಎಲ್ಲದನ್ನು ನುಂಗಿಕೊಂಡು ಈ ಭಟ್ಟಿಯವಳೇ ಆಗಿಬಿಟ್ಟೀನಿ. ಈಗ 
ನನಗ ಸಂತೋಷ ಐತಿ, ನಾನೆಂದೂ ನಿನ್ನ ಮುಂದ ಯಾವ ತಕರಾರೂ 
ಮಾಡಿಲ್ಲ. 

ಆದರ ನೀನು ಈಗಲೂ ತವರಮನಿ ಮರ್ತಿಲ್ಲ. ಇಂಥ ಹೆಂಗಸರ 


ಸಂತೀ: 
ಕಾಕೂ: 


ಸಂತೀ: 


ಕಾಕೂ: 
ಸಂತೀ: 


ಕಾಕೂ: 
ಸಂತೀ: 


ಕಾಕೂ: 


ಮೂರು ಪಂಜಾಬಿ ನಾಟಕಗಳು 


ಬಗ್ಗೆ ಏನು ಹೇಳೋದು. ತವರ ಮನಿಯಲ್ಲ ತುಣುಕು ರೊಟ್ಟಿ 
ತಿಂದು, ಹರಿದ ಚಿಂದಿ ಉಟ್ಟರೂ ಕೂಡ ತವರಮನೀದ ಹೆಚ್ಚಳಿಕೆ 
ಹೇಳೋದು. 

ನೀನು ನನ್ನ ತವರಿಗೆ ಕೆಟ್ಟ ಕೆಟ್ಟ ಮಾತಾಡಬೇಡ. 

ನಿನ್ನ ತವರ ಮನ್ಯಾಗ ಏನಾರ ಐತಿ, ನನಗಂತೂ ಒಂದೂ ತಿಳಿವಲ್ಲು. 
ಏನಾದರೂ ಗುಪ್ತರೋಗ, ಏನಾದರೂ ರಹಸ್ಯ, 
ಯಾವುದಾದರೂ..... 

ನಾನು ಈ ಮನ್ಯಾಗ ನಿನ್ನವಳಾಗಿ ಇದ್ದೀನಿ-ಹಗಲು ರಾತ್ರಿ ಕೆಲಸದಲ್ಲಿ 
ತೊಡಗಿ. 

ಕೆಲಸದಿಂದ ಬೇಜಾರು ಬಂದತೇನು ? 

ಚಳಿಗಾಲದ ನಿಡಿದಾದ ರಾತ್ರಿಗಳಲ್ಲಿ ಕುಲುಮೆ ಹತ್ತಿರ ಕುಳಿತು, ನಿನ್ನ 
ಅಂಗಿ ಹೊಲಿತಾ ಇರಲಿಲ್ಲವೇನು ? ನಿನ್ನ ಹರಿದ ಬಟ್ಟೆಗಳನ್ನು ಕತ್ತರಿಸಿ 
ದೀಪಾಗ ಅಂಗಿ ಹೊಲಿತಾ ಇರಲಿಲ್ಲೇನು? ಬುರ್ಲಹತ್ತಿ ಹಿಂಜಿ 
ಅಳ್ಳಿಮಾಡಿ ಹೊದ್ದುಕೊಳ್ಳಲು ರಜಾಯಿ ಮಾಡ್ತಿರಲಿಲ್ಲೇನು ? ನಾನು 
ಕೆಲಸಕ್ಕೆ ಎಂದೂ ಬೇಜಾರು ಮಾಡಿಕೊಂಡಿಲ್ಲ. ಈ ಕೆಲಸಗಳೇ 
ಚದುರಿ ಹೋದ ಸ್ಥಿತಿಯನ್ನು ಸಂಬಾಳಿಸಿವೆ. ನಿನ್ನನ್ನು ಸಂತೋಷದಿಂದ 
ಇಡಲು ಹಾಗೂ ಮನೆಯ ಮರ್ಯಾದೆ ಕಾಪಾಡಲು ನಾನು 
ದುಡಿದಿದ್ದೇನೆ. ನಾನು ನಿನಗೆ ಓರ್ವ ಮಗ, ಓರ್ವ ಮಗಳನ್ನೂ 
ನೀಡಿದ್ದೇನೆ. ಆದರೆ ನೀನು ಮಾತ್ರ ಮನದಲ್ಲಿ ಯಾವಾಗಲೂ 
ದ್ರೋಹ, ಸಂಶಯವನ್ನೇ ಬೆಳಸಿಕೊಂಡು ಬಂದಿ, ನನ್ನನ್ನು ಒಂದು 
ದಿನವೂ ಎಲ್ಲೂ ಹೋಗಗೊಡಲಿಲ್ಲ. ಮತ್ತೊಮ್ಮೆ ತವರಿಗ 
ಹೋಗಗೊಡಲಿಲ್ಲ ನೀನು. 


'ತವರಮನೆಗೆ ಹೋಗಲು ನಿನ್ನನ್ನು ಎಂದು ಬೇಡ ಎಂದಿದ್ದೆ? 


ಈಗ ನಾನು ಅಲ್ಲಿ ಯಾರ ಹತ್ತಿರ ಹೋಗಲಿ. ನನ್ನವರೆನ್ನುವವರು 
ಅಲ್ಲಿ ಯಾರಿದ್ದಾರ ಈಗ? ಅವ್ವ ಇದ್ದು ಆಕೆ ಕಣ್ಣೀರ ಹಾಕಿ ಹಾಕಿ 
ಸತ್ತು ಹೋದ್ಲು; ಗೆಳತಿಯರಿದ್ದರೂ, ಅವರೆಲ್ಲ ಮದುವಿಯಾಗಿ 
ಗಂಡನ ಮನೆಗೆ ಹೋದರು. ಅಕ್ಕ-ತಂಗಿ, ಅಣ್ಣ-ತಮ್ಮ ಯಾರೂ 
ಇಲ್ಲ. ಅವ್ವ ಸತ್ತ ಮ್ಯಾಲ ಅಲ್ಲಿಗೆ ಹೋಗಲಿಕ್ಕ ಮನಸ್ಸಾಗಲಿಲ್ಲ. ನನ್ನ 
ಅಪ್ಪನೂ ಮಹಾ ಕ್ರೂರ ಕಮ್ಮಾರನಾಗಿದ್ದ. ಮಹಾಜಿದ್ದಿ, 
ಸಂಬಂಧಿಗಳೊಂದಿಗೆ ಬರೀ ವೈರತ್ವ, ಮಹಾಸಂಶಯೀ. ಇಡೀ 
ಆಯುಷ್ಯವೆಲ್ಲ ನನ್ನ ಅವ್ವನನ್ನು ಹೊಡೆಯುತ್ತಲೇ ಇದ್ದ. ನನ್ನವ್ವ 
ಹಾವು ಕಚ್ಚಿದ್ದರಿಂದ ಸತ್ತು ಅಂತಾ ಜನರಿಗೆ ಗೊತ್ತಿರೋದು. ಆದರ 
ಅದರ ಒಳಗಿನ ನಿಜಸ್ಥಿತಿ ನನಗ ಗೊತ್ತೈತಿ- ನನ್ನವ್ವ ಸಾಯ್ಲಿಕ್ಕ ನನ್ನಪ್ಪನ 
ಕಾರಣ. 

ಅಲ್ಲ. ನಿನ್ನಪ್ಪ ಅಂದು ಪೇಟೆಗೆ ಹೋಗಿದ್ದ, ಯಾವುದೋ ಕಚೇರಿಯಲ್ಲಿ 


ಸಂತೀ: 


BEB ಇ ಬ 
CD 3 %) (2 (7 
ಗ ಯ್ಯ € 
Wl ಟ್ಟ 
ಸ ೬3 D b 0. K 
(3 2 3 
5 7 13 | 
(೨ ಲ 4) 4೨ 
ws ಕ 

10 ಟ್ಟ 12 ಗಃ 

ಬ. 


dN wD 
UH. i 
“Ue R 
DY 
ಲ 0, ಇತ್‌ 
KN ಕ ಚ 1 ಗಿ "3 
1B (21 ( iy ತಿ 
ಇಟಟ ಟಿ ಜಗ. 
ಡಾ ಗ. ತೆ 
13H U 2 p38 
Sg 


ಭಹಕ ಟ್ರ 
D ೫ 3೪ ocho Fe 


ಕಾಕೂ: 


ಇ 


ಆಸ್‌ ಇ, 


ಣ್ಣ 
ಗ್‌ 


ಕ್ರ 


ಸವಗ 


rel 


EN 


ಆಗ 


9೦ 


ಗ 


ನಾಡಿತು. ಈಗ 
Ww 


ನಿವಾ 
ನ ಮೇಲೆ ಇರಿ 


ತೆ) 


ಹ 
Ko 


ಗೆ 
ಆ.) 


EN 
ho 


ಗಗ 


ಕಲು ಇಲಿಗೆ ಬಂದೆ. ಕಾದ 


ಕುದುರೆ ತಗೊಂಡು ಬಂದ. 


ಕುಂದು. 


ಯೊಂದ 


ಗ 


ಇತ 
ಪಿ 
ಹಾಗ 
ಊ 


ಇರಲಿ 


ಇಲ್ಲ 
ರ್ನ ಕರಕೊಂಡ 


ವ ನುಚ್ಛುನೂರು 
~~ 
ಓಸಿ 


ಇ 


ರ 


ುಡ 
ುಂಟಾಗುವ ಹೊಳಪು-ಇವೆ 
ತ್ರ 


ಭಾ 


ದ್ನ 


ಕಬಿಣದ ಅಡಿಗ 


ಕುದುರೆಯ ಹೇಕರಿ 


ಕ 


ಹ 

ಅಪ್ಪಾ, 
ನೀನು 
ಇನಿಬ 


\ed 


[oa 


ಹಾ 

ಸು 
ದೀಪಾ: 
ಕಾಕೂ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಅಂಕ: ಎರಡು 


(ಒಂದು ವಾರದ ನಂತರ, ಸಂತೀ ಕುಲುಮೆಯ ಹತ್ತಿರ 
ಕುಳಿತಿದ್ದಾಳೆ. ಬೈಣೋ ಪ್ರೇಕ್ಷಕರ ಕಡೆಗೆ ಬೆನ್ನು ಮಾಡಿ ದೂರದಲ್ಲಿ 
ನಿಂತಿದ್ದಾಳೆ. ಆಕೆ ಸಿಟ್ಟನಿಂದ ತನ್ನ ತಾಯಿಯೆಡೆಗೆ ನೋಡುತ್ತಾಳೆ; 
ಮತ್ತು ರಂಗಮಂಚದ ಮತ್ತೊಂದು ಭಾಗದಲ್ಲಿ ಬಂದು 
ನಿಲ್ಲುತ್ತಾಳೆ.) 

ಸುಮ್ಮಕ ಆದಿಯಲ್ಲ; ಹೇಳು. 

ನನ್ನ ಕೈ ಈಗಲೂ ನೂಸ್ತದ. ನನ್ನ ಕೂದಲ ಹಿಡಿದು ದರದರ ಎಳೆದ; 
ಹೊಡದ. ನನ್ನ ಮೊಣಕಾಲೂ ತೆರ್ದಾವ. 

ನೀನು ಹಟಮಾರಿತನ ಬಿಡೋದಿಲ್ಲ. ಅವನ ಹತ್ತರ ಹಂಗ 
ಮುಖಾಮುಖಿ ಮಾತಾಡ್ತಿ ಯಾಕ? ಸ್ವಲ್ಪ ಹುಷಾರಾಗಿ ಇರು. ನಿನಗ 
ಜನಮ ಕೊಟ್ಟೆ, ಸಾಕಿ ಸಲಜಿದೆ..... 

ನನ್ನ ಕುತ್ತಗಿ ಹಿಚಗು. 

ಅವನ್ನ ಮತ್ತ ಕಂಡಿದಿಯೇನು ? 

ಯಾರ್ನ ? 

ಸರಬಣ. 

ಯಾಕ ಕೇಳ್ತಿ ಹಗಲೆಲ್ಲ, ಅದು ಒಂದ ಮಾತನ್ನ. 

ಅವನ ಮಾತನಂಬಿ ಕೆಡಬ್ಯಾಡ. ಏನೇನೋ ಹೇಳಿ ಪುಸ್ಲಾಸ್ತಾನ. 
ನನಗ ಅವ ಹಂಗ ಏನೂ ಹೇಳಿಲ್ಲ. 
ಏನ ಹೇಳ್ತಿದ್ದ? 

ಏನೂ ಇಲ್ಲ. 

ನಿಂದ ಈಗ ಭರಪೂರವಯಸ್ಸು; 
ತಿಳಿಯೋದಿಲ್ಲ. ನಾ ಹೇಳಿದ್ದ ಕೇಳು. 
ನಿನಗೆ ಬಹಳ ಗೊತ್ತೈತಿ. 

ನನಗ ಗೊತ್ತೈತಿ, ಅದಕ ನಿನಗ ಹೇಳಾಕ ಹತ್ತೀನಿ. ನೀನು ನನ್ನ ಮಾತ 
ಕೇಳದಿದ್ದರ ದುಃಖ ಪಡ್ತೀದಿ. ಜ್ವಾಕಿ. 

ನೀನು ಮಹಾ ಸುಖ ಪಡದಿಯಲ್ಲ. 

ಬೈಣೋ!... 

ವೀನಾಕ ಮತ್ತ ನನಗ ಹೇಳ್ತಿ, ನನ್ನ ಉಸಿರು ಕಟ್ಟಿ ಹೋಗೇದ ಈ 


ಈ ವಯಸ್ಸನಾಗ ಏನೂ 


ಕಮ್ಮಾರ 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ;: 


ಬೈಣೋ: 


ಸಂತೀ: 


ಬ್ರೈಣೋ: 


17 


ಕುಲುಮಿ ಹೊಗಿಯಾಗ. ಅಪ್ಪನ ಕುಲುಮೆಯ ವಾಸನೆ ಬರುವಂಥ 
ಮನಿಗೆ ನಾ ಹೋಗಲಾರೆ ಅವ್ವ, ಹೋಗಲಾರೆ. 

ನಾನು: ಹದಿನೆಂಟು ವರ್ಷದಿಂದ ಇದರಾಗ ಇದ್ದೀನಲ್ಲ. ನೀನು 
ನನ್ನ ಕಡೆ ನೋಡು. 

ನಿನ್ನ ನೋಡಿನ$ ನನಗ ಹೆದರ್ಕಿ ಬರ್ಲಾಕ ಹತ್ತೆತಿ. 

ನಿನಗೇನ ಅವ ಮಾಟಾ ಮದು ಮಾಡಿಸ್ಕಾನ ಏನು? 

ಅವ್ವ! ಹಿಂಗೆಲ್ಲ ಅನ್ನಬ್ಯಾಡ. 

ಆ ದುಷ್ಕರ್ಮಿಯನ್ನು ಬಿಡೋದಿಲ್ಲೇನು ? 

ಎಂಥ ದುಷ್ಕರ್ಮಿ? 

ನಿನಗ ಗೊತ್ತೈತೇನು, ಇಡೀ ಊರಾಗ ಏನು ಸುದ್ದಿ ಹಬ್ಬೇದ 
ಅಂಬೋದು? 

ಬೂದಿ. 

ಹೀಗಾಂದರ ನೀನು ಬೂದೀನ ಹಾರಸ್ತೀದಿ. ನಿನ್ನ ಬುದ್ದಿಗರ 
ಏನಾಗೇತಿ ? 

ಏನೂ ಆಗಿಲ್ಲ. 

ನಾ ಹೇಳಿದ್ದು ನೀನ್ಯಾಕ ಕೇಳವಲ್ಲಿ? 

ನನ್ನ ಮಾತ ನೀನ್ಯಾಕ ಕೇಳವಲ್ಲಿ? 

ನನ್ನ ಎದೆ ಹಾಲು ವೈರಿಯಾದರ ನಾನರ ಏನಮಾಡ್ಲಿ! ನಮ್ಮೆಲ್ಲರ 
ಮರ್ಯಾದಿನ ಅಂಗಳಾಗ ಆರಿಹಾಕಿ. ತಾಯಿ-ಮಗಳಲ್ಲ ನೂರು 
ರಹಸ್ಯ ಇರ್ತಾವ. ತಾಯಿ ತನ್ನ ಮಗಳ ಎಲ್ಲ ವಿಚಾರಾನೂ, 
ತಿಳಕೊಂಡಿರ್ತಾಳ-ಅವಳ ರಹಸ್ಕ, ಅವಳ ಲಜ್ಜೆ ನಾಚಕೆ, ಅವಳ 
ನೋವು. ನೀನು ಎಲ್ಲವನ್ನೂ ಹೇಳಿತ್ತಿದ್ದ ಆದರೆ ಸರಬಣನ 
ವಿಷಯದಲ್ಲಿ ಮಾತ್ರ ಏನೊಂದೂ ಹೇಳ್ತಿಲ್ಲ. 

ನಾನು ಇದನ್ನ ಯಾರಿಗೂ ಹೇಳಲಾರದವಳಾಗಿದ್ದೆ. ಇದು ನನ್ನ 
ಅಂತರಾಳದ ರಹಸ್ಯವಾಗಿತ್ತು. ನಿನ್ನ ಈ ರಹಸ್ಯದ ಭಾಗಿದಾರಳನ್ನಾಗಿ 
ಮಾಡಲು ನನಗೆ ಸಾಧ್ಯವಾಗಲಿಲ್ಲ. ನಾನು ಅವನನ್ನು 
ಸಣ್ಣವಳಿದ್ದಾಗಿನಿಂದಲೂ ಬಲ್ಲೆ. ನಾವು ಒಮ್ಮೆ ಕೆರಯದಂಡಯಲ್ಲಿ 
ಆಡುತ್ತಿದ್ದೆವು. ನಾನು ಪಿಪ್ಪಲ ಗಿಡದ ಮೇಲೆ ಹೋಗಿ ಕುಳಿತುಕೊಂಡೆ. 
ಆಗ ನಾನು ಕುಳಿತ ಟೊಂಗೆ ಮುರಿದು ಬಿತ್ತು. ಅದರೊಂದಿಗೆ ನಾನೂ 
ನೀರಿಗೆ ಬಿದ್ದೆ. ಅವನು ಒಮ್ಮೆಲೇ ನೀರಲ್ಲ ಹಾರಿ, ನನ್ನನ್ನು ತನ್ನ 
ತೋಳಲ್ಲಿ ಹಿಡಿದುಕೊಂಡು ಈಸುತ್ತ ಹೊರಗೆ ಕರೆತಂದ. ಆಗ ನಾನು 
ಹನ್ನೆರಡು ವರ್ಷದವಳಿದ್ದೆ. ನಾನು ಅವನ ಕೈಯಲ್ಲಿಯ ಬಲ 
ನೋಡಿದೆ; ತೊಂದರೆಯಲ್ಲಿದ್ದ ವರನ್ನು ಉಳಿಸಬೇಕೆನ್ನುವ ಅವನ 
ಎದೆಯ ಮಿಡಿತ ಆಲಿಸಿದೆ. ಯಾರದೋ ಪ್ರಾಣ ಉಳಸುವುದಕ್ಕಾಗಿ 
ತನ್ನ ಪ್ರಾಣವನ್ನು ಬಲಿಕೊಡುವಂಥ ಧೈರ್ಯ, ಶೌರ್ಯ ನೋಡಿದ. 


WAL 


18 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಸಂತೀ: 


ಬೈಣೋ: 


ಮೂರು ಪಂಜಾಬಿ ನಾಟಕಗಳು 


ಇದಕ್ಕಿಂತ ಹೆಚ್ಚಿನದೇನೂ ಗೊತ್ತಿರಲಿಲ್ಲ. ನಾನು ಮಟ ಮಟ 
ಮಧ್ಯಾಹ್ನ ಕರಿಗೆ ಒಗಿಲಾಕ ಹೋಗ್ಮೀನಿ, ಆದರ ನೀನು ಒಂದಿನ ನನಗ 
ಸಿಟ್ಟಮಾಡ್ಬಿ. ಆಗ ನನ್ನೆದೆಯಲ್ಲಿ ತೆರೆಗಳ ಅಬ್ಬರ ಏಳತೊಡಗಿತು. 
ನಾನು ಸರಬಣನನ್ನು ಕಾಣಲು ಚಡಪಡಿಸತೊಡಗಿದೆ. ಒಂದಿನ 
ಕೊಟಗ್ಯಾಗ ಹಾಲು ಹಿಂಡಾಕ ಹತ್ತಿದಾಗ, ಸರಬಣ ಕೊಟಗಿ ಗೋಡಿ 
ಹಾರಿ ಒಳಗ ಬಂದ. ಸರಿ, ಈ ಸುದ್ದಿ ಇಡೀ ಊರತುಂಬ ಹಬ್ಬಿತು. 
ನೀನು ನನ್ನ ಮೇಲೆ ಸದಾ ಕಣ್ಣಿಟ್ಟಿ. ಅಪ್ಪ, ಕ್ರೂರ ಚೌಕೀದಾರನ ಹಾಂಗ 
ಕಾಯಾಕ ಹತ್ತಿದ. 

ನಾನು, ನಿನ್ನ ಕುಕರ್ಮವನ್ನು ಹೊಟ್ಟಾಗ ಇಟಗೊಂಡು ತಿರಗ್ತೀನಿ. 
ಎಂಥ ಕುಕರ್ಮ? 

ನಿನಗಾಗಿ ನಿನ್ನ ತಂದೆಯ ಸಿಟ್ಟನ್ನು 
ಸಿಟ್ಟ ಆದಾಗ ನಿಜವಾಗಿನೂ ಅ 
ಇರ್ತಾನ-ಅಂತ ಅನಸ್ತದ. 

ನಿನ್ನ ಕುಕರ್ಮದ ದೋಷ ನನಗೆ ಕೊಡಬ್ಯಾಡ. ತಂದೇದು 
ನಿನ್ನೊಂದಿಗೆ ಬಹಳ ಹಳೆ ಜಗಳ ಅದ, ಹಳೆ ಘಾಯ. ಅವ ನಿನ್ನ 
ಎಂದೂ ಕ್ಷಮಿಸಿಲ್ಲ ಹಾಗೂ ಕ್ಷಮಿಸುವದೂ ಇಲ್ಲ. ನೀವಿಬ್ಬರೂ ಈ 
ಮನೆಯ ಮಾನ-ಮರ್ಯಾದೆಯ ಬಗ್ಗೆ ಬೂಟಾಟಿಕೆ ನಡಿಸೀರಿ. ಬರೀ 
ತೋರ್ಕಿ! ಬರೀ ಸುಳ್ಳು! 

ನೀನು ಅನ್ನೋದರ ಏನು? 

ನಾನೇನು ಕಣ್ಣ ಕಟ್ಟಿಕೊಂಡಿಲ್ಲ. ನಿನ್ನ ಕಾಣಾಕೂ ಅವ ಬರ್ತಾನಲ್ಲ. 
ಯಾರು? 

ನಿನ್ನೀನೂ ಬಂದಿದ್ದ, ಬೆಂಕಿ ನೆಪಮಾಡಿಕೊಂಡು. 

ನನ್ನದು ಅವನೊಂದಿಗೆ ಯಾವ ಸಂಬಂಧಾನೂ ಇಲ್ಲ. 

ನೀನು ಇದನ್ನ ಹೇಳಿ. ಆದರ ಅವ, ಈ ಮನೆಯ ಎಲ್ಲ 
ವಸ್ತುವಿನೊಂದಿಗೂ ಸಂಬಂಧವಿರಿಸಿಕೊಂಡಿದ್ದಾನೆ, ನಿನ್ನ ಜೊತೆಯ 
ಸಂಬಂಧ ಶಾಶ್ವತವಾಗಿರಲಿ, ಎಂದು. 

ಎಚ್ಚರಿದಿಂದ ಮಾತಾಡು. 

ಊರಿನ ಹಜಾಮರ ಮುದುಕಿ ನನ್ನ ತಲಿಬಾಚಿದ್ದಾಗ ಮೆಲ್ಲಕ ನನ್ನ 
ಕಿವಿಯಾಗ ನಿನ್ನ ರಹಸ್ಯವನ್ನೆಲ್ಲ ಬಯಲಿಗಿಟ್ಟು, ಇಲ್ಲಿ ಬೆಂಕಿ 
ನೆಪಮಾಡಿಕೊಂಡು ಬರುವಾತನ ಬಗ್ಗೆಯೂ ಹೇಳಿದ್ದು. ಬಹಳ 
ಕಾಲದಿಂದ ಅವ ನಿನಗಾಗಿ ಯಾತನೆ ಪಡ್ತಾ ಇದ್ದಾನ. ಒಂದು ರಾತ್ರಿ 
ಅಪ್ಪ ನಿನ್ನ ಕೂಡ ಜಗಳಾಡ್ತಿದ್ದ ಹಾಗೂ ನಿನ್ನ ಹೊಡಿಯಾಕ ಸುತ್ತಿ 
ತಗೊಂಡ. ಆಗ ನೀನು ಅವನ ಕಾಲ ಮ್ಯಾಲ ಬಿದ್ದು ಅಳಾಕ ಹತ್ತಿದಿ. 
ಆಗ ನಾನು ಐದು ವರ್ಷದವಳಿದ್ದೆ. ಅಂಗಳದಲ್ಲಿ ಮಲಗಿಕೊಂಡೇ 
ಎಲ್ಲ ಮಾತೂ ಕೇಳಿದೆ. ಕತ್ತಲದಲ್ಲಿ ಇಂಥ ಜಗಳ ಬಹಳ ಸಲ 


ಸಹಿಸುತ್ತಿರುವೆ. ನಿನ್ನಮ್ಯಾ 
ವ ನನ್ನ ಮೇಲಿನ ಸಿಟ್ಟ ತೀರಿಸಿಕೊಳ್ತಾ 


ಕಮ್ಮಾರ 


ಸಂತೀ: 


ನೋಡಿದೆ. ಮೆಲಮೆಲ್ಲಕ ನೀನು ಹಳೆಯ ಭಾವನೆಗಳನ್ನು ಒತ್ತಿ. 
ಸಮಾಜದ ಬಂಧನ, ಮರ್ಯಾದೆಗಳಿಗೆ ಹೆದರಿ ನಡಿಲಾಕ ಹತ್ತಿದಿ. 
ಹಾಗಿದರೂ ಈ ಮನುಷ್ಯ ಈಗಲೂ ನಿನ್ನ ಸುಪ್ತಮನ 


ನೀನು ಜನರ ಕಣ್ಣಲ್ಲಿ ಒತ್ತತಾ ಇದ್ದಿ. ನೀನು ಕೇವಲ ಈ ಮನೆಯ 
ಮಗಳಷ್ಟೇ ಅಲ್ಲ, ಇಡೀ ಊರಿನ ಮಗಳು. ನೀನು ಊರಿನ 
ಮರ್ಯಾದೆ ಕಳೆದರೆ ನಿನ್ನ ಯಾರೂ ಕ್ಷಮಿಸುವುದಿಲ್ಲ. 
ಊರಿನ ಮರ್ಯ್ಯಾದೆಯಂತೂ ದಿನವೂ ಲೂಟಿಯಾಗುತುದೆ. 
ಪ್ರತಿಕ್ಷಣ, ಪ್ರತಿಗಂಟೆ ಈ ಮರ್ಯಾದೆ ಬೂಟಾಟಿಕೆ ಹಾಗೂ ಸುಳ್ಳಿನ 
ಮೇಲೆ ನಿಂತಿದೆ. ಇಲ್ಲಿಯ ಪ್ರತಿಯೊಬ್ಬ ಹೆಂಗಸಿನ ಎದೆಯಲ್ಲಿ ಬೆಂಕಿ 
ಧಗಧಗಿಸುತಲಿದೆ, ಈ ಬೆಂಕಿಯಲ್ಲಿ ಅವಳು ಸುಟ್ಟು ಬೂದಿಯಾಗಿ 
ಬಿದ್ದಿದಾಳೆ. ನೀನು ಕೂಡ..... 

ರಿನ ಮರ್ಯಾದೆ ತೆಗೆಯುವುದಕ್ಕಿಂತ ನಾನು ವಿಷ ಕುಡಿಯುತ್ತಿದ್ದ. 
ಕವದ ಗೊತ್ತದ ಊರಿನ ಮರ್ಯಾದೆ ವಿಷಯ. 
ಮುದುಕಿಯರಿಗೆ, ತರುಣಿಯರಿಗೆ, ಸಣ್ಣಸಣ್ಣ ಹುಡುಗಿಯರಿಗೂ 
ಕೂಡ ಹುಟ್ಟುತಲೇ sca ಲದಾಗ ಏನು ನಡೆದಿದೆ 
ಎಲ್ಲರಲ್ಲೂ ಗುಪ್ತ ತಿಳುವಳಿಕೆ ತೆ ಒಂದು ಗುಪ್ತ ಭೇದವನ್ನು 
ಮುಚ್ಚಿಡುವ ಷಡ್‌ಯಂತ್ರ. ನಿನಗ ಇದರ ಅಭಿಷಾಪ ಎದೆ. ಆದರ 
ನಾನು. ಈ ಹೊರೆಯನ್ನು ಬ 
ಮನೆ ಮರ್ಯಾದಿನ ಓಣ್ಯಾಗ ಕಳಿಬ್ಯಾಡ. ಯಾವಳಾದರೂ ಸೊಸಿಯ 
ಅವಮರ್ಯಾದೆಯನ್ನು ಊರು ಸಹಿಸಿಕೊಳದ ಆದರ ಮಗಳೆ 
ಸಹಿಸಿಕೊಳ್ಳೋದಿಲ್ಲ. ಸೊಸಿ ಪರಊರಿನವಳಾಗ್ತಾಳ, ಬೇರೆಯವರ 
ರಕ್ತ-ಆದರ ಮಗಳು..... ತಮರಕ್ತ..... 
ನನಗ ಏನೂ ತಿಳಿತಾಯಿಲ್ಲ. ನಿರುಪಾಯಳಾಗಿದ್ದೀನಿ. ನನ್ನ ಮನದಲ್ಲಿ 
ಕೋಲಾಹಲ ನಡದದ. ನಾನು ಎಲ್ಲಿ ಉಸಿರಾಡಿಸಲಿ? ಎಲ್ಲಿ ಹೋಗಿ 
ಕಣ್ಣೀರು ಹಾಕಲಿ? ಎಲ್ಲಿ ಹೋಗಿ ನನ್ನ ಯಾತನೆಯ ಗಂಟ್ಲ 
ಹಿಚಕಲಿ ? 
ಈ ದು:ಖ, ಈ ಯಾತನೆ ಹಣ್ಣಿನ ಜನಮದೊಂದಿಗೆ ಹುಟ್ಟದ-ಅವಳ 
ಭಾಗ್ಯ, ಅವಳ ದೈವ. 
ನನ್ನ ಉಸಿರು ಕಟದ- -ಕಣ್ಣೆದುರಿಗೆ ಕಗ್ಗತ್ಲು-ಯಾರೋ ನನ್ನ ಕರಳಾಗ 
ಕತ್ತರಿ ಆಡಸಾಕ ಹತ್ಯಾರ. ಏನೊಂದೂ ತೋಚವಲ್ಲು. ನಿನಗ ಏನೇನ 


20 ಮೂರು ಪಂಜಾಬಿ ನಾಟಕಗಳು 


ಕೆಟ್ಟಕೆಟ್ಟ ಮಾತನಾಡ್ದ್ಬೆ. ಆಗ ನನಗ ಎಷ್ಟೂ ಎಚ್ಚರಾನ ಇರ್ಲಿಕ್ಕಿಲ್ಲ. 
ನಾನು ಮತ್ತ ಅವನ್ನ ಭೆಟ್ಟಿಯಾಗೋದಿಲ್ಲ, ಅವ್ವ... ಅವನ್ನ 
ಭೆಟ್ಟಿಯಾಗೋದಿಲ್ಲ. 

ಸಂತೀ: ನನಗ ನಿನ್ನ ಮ್ಯಾಲ ಭರೋಸಾ ಅದ, ಮಗಳ. 

ಬೈಣೋ: ಅವನ್ನ ಮತ್ತ ಭೆಟ್ಟಿಯಾಗೋದಿಲ್ಲ.. ಭೆಟ್ಟಿಯಾಗೋದಿಲ್ಲ.... 
ಎಂದೂ ಭೆಟ್ಟಿಯಾಗೋದಿಲ್ಲ.... (ಬಿಕ್ಕಿ ಬಿಕ್ಕಿ ಅಳುತ್ತಾಳೆ) 

ಸಂತೀ: ನನ್ನ ಮುದ್ದುಮಗಳೇ.... ಕಣ್ಣೀರು ಒರೆಸಿಕೋ.... ನನ್ನ ಕೂಸ, 
ನನ್ನೆದೆಯ ಮುಗಳ, ಅಳಬೇಡ.... (ಅವಳನ್ನ ಅಪ್ಪಿಕೊಳ್ಳುತ್ತಾಳೆ) 


(ಮಗ್ಗಲ ಮನಿಯಾಕೆ ಬರುತ್ತಾಳೆ) 


ಮಗ್ಗಲಮನೆಯಾಕೆ: ಕಾಕೂ ಎಲ್ಲಿ? 


ಸಂತೀ: ಯಾಕ? 

ಮಗ್ಗಲಮನೆಯಾಕೆ: ಕೊಟಗ್ಯಾಗ ನಿಮ್ಮ ಆಕಳ ಒದ್ದಾಡಾಕ ಹತ್ತೆತಿ. ಏನಾರ 
ತಿಂದಿರಬೇಕು ಅನಸ್ತದ. ಹುಳ-ಹುಪ್ಪಡಿ ತಿಂದಿದ್ದರೂ 
ತಿಂದಿರಬೇಕು, ಹುಲ್ಲಿನ ಜೊತೆಗೆ. ಪಶುವೈದ್ಯರನ್ನು 
ಕರೆದುಕೊಂಡು ಬಾ. 


ಸಂತೀ: ಬೈಣೋಳ ತಂದೆ ಅತ್ತಕಡೇನ ಹೋಗ್ಯಾನ. ಆದರ ಇನ್ನೂವರೆಗೂ 
ಬಂದಿಲ್ಲ. ಬರ್ತಿರಬೇಕು. ಹೋಗಿ ನೋಡ್ತೀನಿ. 

ಮಗ ಲಮನೆಯಾಕೆ: ಅಜಿವಾನ ಹಾಗೂ ವನಸ್ಪತಿ ತಗೊಂಡು ಹೋಗು, ಸಂಗಡ 

ಉಪ್ಪಿನ ಹಳ್ಳೂ ಒಯ್ಕೆ. 

(ಸಂತೀ ತೀವ್ರ ಹೋಗುತ್ತಾಳೆ ಮತ್ತು ಅವಳ ಹಿಂದೆ ಮಗ್ಗಲ 
ಮನೆಯಾಕೆ ಕೂಡ. ಬೈಣೋ ಕಿಟಕಿ ಹತ್ತಿರ ನಿಂತು ದೂರ ಕತ್ತಲಲ್ಲಿ 
ನೋಡುತ್ತಿದ್ದಾಳೆ. ಬಚನೀ ಬರುತ್ತಾಳೆ) 

ಬಚನೀ: ಮನ್ಯಾಗ ಯಾರ ಅದೀರಿ? ಅಂಗಳಂತೂ ಖಾಲಿ ಅದ. ಕುಲುಮೆ 
ಉರಿತಾ ಇದೆ. ಸಂತೀ.... ಎಲ್ಲಿಗರ ಹೋದ್ಲು? ನಾನು 
ಚೌಕೀದಾರನೊಂದಿಗೆ ಹೇಳಿ ಕಳಿಸಿದ್ದೆ... ಅಲ್ಲಿ ಕಿಟಕಿ ಹತ್ತಿರ 
ನಿಂತಾಳಲ್ಲ.... ಸಂತೀ. 

ಬೈಣೋ: (ಹೊರಳಿ) ಯಾರದು? 

ಬಚನೀ: ನಾನು, ನಿನ್ನ ತಾಯಿ ಗೆಳತಿ-ನಿನ್ನ ಚಿಕ್ಕಮ್ಮ ಎಲ್ಲಿ ಹೋಗ್ಯ್ಕಾಳ ಸಂತೀ ? 

ಬೈಣೋ: ದನದ ಕೊಟಗ್ಯಾಗ ಹೋಗ್ಯಾಳ. ನಮ್ಮ ಆಕಳ ಯಾಕ ಒದ್ದಾಡಾಕ 
ಹತ್ತಿತ್ತು. ಅಡವಿಗೆ ಹೋದಾಗ ಏನಾರ ತಿಂದಿರಬೇಕು. ಅದನ್ನ 
ನೋಡಾಕ ಹೋಗ್ಯಾಳ. 

ಬಚನೀ: ವಏದು ವರ್ಷದ ಮೊದಲು ನಿಮ್ಮ ಮನಿಗೆ ಬಂದಿದ್ದೆ. ಏನು ಮರ್ತ 
ಬಿಟ್ಟೇನ ಚಿಕ್ಕಮ್ಮನ್ನ ? 


ಕಮ್ಮಾರ 


ಬೈಣೋ: 


ಬಚನೀ: 


ಬೈಣೋ: 


ಸಂತೀ: 


ಬಚನೀ: 
ಸಂತೀ:; 
ಬಚನೀ: 


ಸಂತೀ: 
ಬಚನೀ: 
ಸಂತೀ: 


ಬಚನೀ: 


ಸಂತೀ: 


ಬಚನೀ: 


ಸಂತೀ: 


21 


ಹಾಂ! ಹೌದು! ಹಿಂದಿನ ಸಲ ಬಂದಾಗ ನನಗ ಬಾರಿಹಣ್ಣು ತಂದಿದ್ದಿ. 
ಈಗಲೂ ತಂದೀನಿ. ನೀನು ಈಗಲೂ ಅಷ್ಟ ದೊಡ್ವಕಿ ಅದಿ ಅಂತ 
ಮಾಡಿದ್ದ. ದಿನ ಕಳೆಯುವುದರಲ್ಲಿ ತಡಾಃನ ಇಲ್ಲ. ಈಗಂತೂ 
ಸೌಭಾಗ್ಯದಿಂದ ವಯಸ್ಸಿಗೆ ಬಂದಿರುವಿ. 


ನೋಡು, ಅವ್ವ ಬಂದಬಿಟ್ಟು. 


ನೀ ಬಂದಿ. ನನಗ ಬಹಳ ಅಂದ್ರ ಬಹಳ ಖುಷಿ ಆಗೇದ, ನನ್ನ 
ಭಾಗ್ಯನ ತೆರದಷ್ಟು. (ಅವಳನ್ನು ಅಪ್ಲಿಕೊಳ್ಳುತ್ತಾಳೆ) ನಿನ್ನ ನೋಡಿ 
ಹೊಟ್ಟಿ ತುಂಬಿತು. ವೀನು ಮೊದಲು ಹ್ಯಾಂಗಿದ್ದಿ ಹಂಗ ಅದಿ, ಏನೂ 
ಬದಲಾವಣೆ ಇಲ್ಲ. ಯೌವ್ವನ, ಹಾಗೂ ಮುಗುಳೆಗಿ..... ಎಲ್ಲವೂ 
ಮೊದಲಿನಂತೆಯೇ-ಬಾ ಕುಂದ್ರು ಇಲ್ಲಿ. ನೀನು ಹೇಳಿ ಕಳಿಸಿದಾಗಲೇ 
ಹಿಗ್ಗಿ ಹೀರಿಕಾಯಿ ಆಗಿದ್ದೆ. ಇಷ್ಟುಹೊತ್ತು ಮನ್ಮಾಗ ಇದ್ದೆ. ಈಗ ನಮ್ಮ 
ಆಕಳ ಒದಾಡಾಕ ಹತ್ತಿತ್ತು. ನೋಡಾಕ ಹೋಗಿದ್ದೆ, ಏನಾರ 
ಹುಳ-ಹುಪುಡಿ ತಿಂತೇನೋ ಅಂತ. ಆದರ ಅದು ಗಬ್ಬಾಗೇದ ಅಂತಾ 
ತಿಳೀತು. ದೇವರ ದಯೆ. 

ಹಕ (4k ಕಳಿಸಿಯಲ್ಲ ? 

ದಿನಗ ಕಳಸಿಲ ಇನ್ನಾರಿಗೆ ಕಳಿಸ್ತಿ? ಯಾವಾಗ ಬಂದಿ? 

ದಿನ್ನೆ Re ನನ್ನ ಮನೆಯವರಿಗೆ ಅಕಸ್ಮಾತಾಗಿ ಇಲ್ಲಿಗೆ ವರ್ಗ 


ಬ 


ಎಇ 


ಆತು. ಮೊದಲಿನ ಜಿಲ್ಲೆದಾರನನ್ನು ತೆಗೆಯಲಾಯಿತು. ಅವನು 
ಲಂಚಖೋರನಾಗಿದ. 
ನೀನು ಇಲ್ಲಿಗೆ ಬಂದದು ಬಹಳ ಒಳ್ಳಯದಾಯ್ದು, ಬಚನೀ. 


ಬಾರೀಹಣ್ಣು ತಗೊಂಡು ಬಂ ದೀನಿ , ಬೈಣೂಗ ಮತ್ತು ದೀಪಾಗ. 

ಏ ಬೈಣು ೀ! ಏನ ಮಾ ರಡ್ತಿದ್ದಿ? ಎಲ್ಲಿ ಹೋದಿ? ನಿನ್ನ 
ಚಿಗವ್ಪನೂಂದಿಗೆ ಮಾತಾಡು ಬಾ. ತಗೊಳ್ರಿ. ನೀನು ದೀಪಾ ಕೂಡಿ 
ಹಂಚಿಕೊಂಡು ತಿದ್ರಿ. 

(ಬೈಣೋ ಮೇಲು ಹೊದಿಕೆಯ ಚುಂಗಿನಲ್ಲಿ ಹಾಕಿಸಿಕೊಂಡು ಒಳಗೆ 
ಹೋಗುತ್ತಾಳೆ) 

ನಾನು ಬಂದಾಗ, ಬೈಣೋ ಕಿಟಕಿಯ ಹತ್ತಿರ ನಿಂತಿದ್ದು. ನನಗ, ನೀನ 
ನಿಂತಿ ಅಂತಾ ಅನಿಸ್ತು. ಅದೇ ಎತ್ತರ, ಅದೇ ರೂಪ, ಅದೇ ರೀತಿ, 
ಅದೇ ದ್ವನಿ-ಎಲ್ಲ ನಿನ್ನ ಹಂಗ. 

ಈಗ ಅವಳು ದೊಡ್ಡವಳಾಗ್ಯಾಳ 

ಥೇಟ ನಿನ್ನ ಹಂಗ, ಹದಿನೇಳು ವರ್ಷದವಳಿದ್ದಾಗ ನೀನೂ ಹಿಂಗ 
ಇದಿ. 

ನೀನ ಅನ್ನೋದು ಸರಿ ಅದ, ಬಚನೀ ನಿನ್ನೆ ನಾ ಹೊಸ ಕೆರವು ತಂದೆ. 
ಬೈಣೋ ಮಟ್ಟಿಕೊಂಡ್ಲು. ಅವಳಿಗೇ ಮಾಡಿಸಿದ ಹಾಗೆ ಬರೋಬರಿ 
ಆದವು. ಈಗ ನನ್ನ, ಅವಳ ಅಳತಿ ಒಂದ. 


22 


ಬಚನೀ: 


ಸಂತೀ: 


ಬಚನೀ: 
ಸಂತೀ: 


ಬಚನೀ: 


ಸಂತೀ: 


ಬಚನೀ: 
ಸಂತೀ: 


ಬಚನೀ: 
ಸಂತೀ: 


ಬಚನೀ: 


ಸಂತೀ: 


ಮೂರು ಪಂಜಾಬಿ ನಾಟಕಗಳು 


ಅವಳನ್ನ ನೋಡಿ, ನನಗಂತೂ ನೀನು, ನಾನು ಕೂಡಿ ಕೆರಿಗೆ ಅರಿವಿ 
ಒಗೀಲಾಕ ಹೋಗ್ತಿದ್ದ ಸಮಯ ನೆಪ್ಪಾತು. ಆಗ ಕೆರಿನೀರಾಗ ಕಾಲ 
ಬಿಟ್ಟುಕೊಂಡು ಕೂಡುತಿದ್ದಿವಿ ಮತ್ತ ಹಿಂಬಡ ತಿಕ್ಕೊಳ್ಳಿದ್ದಿವಿ. 

ಆಗ ಕೆರಿ ನೀರು ಸ್ವಚ್ಛ ಇರ್ತಿದ್ದವು. ಆದ್ರ ಈಗ ಬಹಳ ಹೊಲಸ 
ಆಗೇವ. ಈಗಿನ ಹುಡುಗಿಯರೂ ಹೀಂಗ ಆಗೇರ ಅಂತಾ ಅನಸ್ತದ. 
ನಿನ್ನೆ ಮೊನ್ನೆ ಬೈಣೋ ತನ್ನ ಅಪ್ಪನೊಂದಿಗೆ ಬಾಯಿಗೆ ಬಾಯಿ 
ಹತ್ತಿದ್ದು. ಅಷ್ಟ ಅಲ್ಲ ಅವನಿಗೇ ಇದರ ನಿಂತ್ತು. 

ಯಾಕ? 

ಏನ ಹೇಳ್ಲಿ ಮಾರಾತಿ. ಅವಳು ಕದ್ದು-ಮುಚ್ಚಿ ಸುಬೇದಾರನ ಮಗನ 
ಕಾಣತಿದ್ದು. ನನಗ ಸಂಶಯ ಸುರು ಆಗಿತ್ತು. ಏನಾರ ಮಾಡಿಕೊಂಡ 
ಕುಂತ್ರ ಹ್ಯಾಂಗಂತ ನನಗ ಚಿಂತಾಗಿತ್ತು. 

ಆಗಿನ ನಿನ್ನ ದಿನಗಳನ್ನು ಮರ್ತಬಿಟ್ಟೇನು! ಕೆರಿದಂಡಿ ಮ್ಯಾಲ 
ಗಜ್ಜಣನ ಸಂಗಡ ಮಾತಾಡ್ತಾ ನಿಲ್ರಿದ್ದಿಲ್ಲ. ನಿನ್ನ ಜತಿಗೆ ನಾನೂ 
ಬರ್ತಿದ್ದೆ. 

ವಯಸ್ಸಿನ ಮಸ್ತಿ ಅದು. ಮೂರ್ಯತನನೂ ಹೌದು. ಆದ್ರ ಮದುವಿ 
ಆದಮ್ಕಾಲ ಮತ್ತ ಅಂಥದನ್ನ ಮಾಡಿಲ್ಲ. ಆ ಮಾತು ಅಲ್ಲಿಗೇ 
ಮುಗದು ಹೋಯ್ತು. 

ಈಗಲೂ ಅವನ್ನ ಭೆಟ್ಟಿಯಾಗ್ತಿ? 

ನಾನಾಗಲಿ ಇಲ್ಲ. ಅವನ ಯಾವದಾರ ಕೆಲಸಕ್ಕಂತ ಯಾವಾಗರ 
ಬರ್ತಾನ. ಆದ್ರ ಅವನ ಬಗ್ಗೆ ನಾ ಯಾವ ಕಾಳಜೀನೂ 
ಮಾಡೋದಿಲ್ಲ. 

ಎಂದಾದರೂ ಕಾಕೂಗ ಇದರ ಬಗ್ಗೆ ಸಂಶಯ ಬಂದದೇನು? 
ಮೊದ-ಮೊದಲು ಅವನ ಮನಸ್ಸಿನ ಮ್ಯಾಲ ಒಂದು ನೆರಳಿನ್ಹಾಂಗ 
ಇತ್ತು. ಏನೋ ಅವಗ ನೋವು ಮಾಡ್ತಿತ್ತು ಅಂತಾ ಅನಸ್ತಿತ್ತು. 
ಒಂದು ರಾತ್ರಿ ಭಾರಿ ಜೋರ ಮಾಡಿದ. ಆಗ ನಾ ಇದೆಲ್ಲ ಸುಳ್ಳು 
ಅದ ಅಂತಾ ಹೇಳಿ ಅವನ ಕಾಲ ಹಿಡಕೊಂಡ ಅಳಾಕ ಹತ್ತಿದೆ. ಅವನ 
ಮನಸ್ಸು ಕರಗಿತು. ಆ ನಂತರ ಅವ ಆ ಮಾತು ಇಂದಿನವರೆಗೂ 
ಎತ್ತಿಲ್ಲ. ಈಗ ಗಜ್ಜಣ ಉಳಿದವರು ಬರುವ ಹಾಗೆ ಕುಲುಮೆ ಕೆಲಸಕ್ಕ 
ಯಾವಾಗಾದರೂ ಬರ್ತಿರ್ತಾನ. ಇದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. 
ಇದರ ನಡುವಿನ ವಿಷಯ ನಿನಗ ಗೊತ್ತು. ಮನುಷ್ಯ ತನಗ ತಾನು 
ಸತ್ಯವಂತನಾಗಿರಬೇಕು, ಅಂದ್ರ ಯಾರ್ದೂ ಹೆದರ್ಕಿ ಇರೋದಿಲ್ಲ. 
ನನ್ನ ತವರುಮನೆಯಿಂದ ನೀನೊಬ್ಬಳ ನನ್ನ ಗೆಳತಿ ಅಂದ್ರ. ನಿನ್ನ ಜತಿಗೆ 
ಏನು ಮುಚ್ಚಿಡದ ಅದ ಹೇಳು. ನನ್ನ ಮನಸ್ಸಿನಲ್ಲ ನನ್ನ ಗಂಡನ 
ಹೊರತು ಇನ್ನಾರೂ ಇಲ್ಲ. 

(ಬೈಣೋ ಮತ್ತು ದೀಪಾ ಗುದ್ದಾಡುತ್ತ ಒಳಗಿನಿಂದ ಬರುತ್ತಾರೆ) 


ಬಚನೀ: 
ಸಂತೀ: 


ಗಜ್ಜಣ: 
ಸಂತೀ: 
ಗಜ್ಜಣ: 
ಸಂತೀ; 


ಗಜಣ: 
ಜ 
ಸಂತೀ: 


ಗಜ್ಜಣ: 
ಸಂತೀ: 


23 


ನಡೀ ಮೈಮ್ಮಾಲ ಬರ್ತಾನ. 
ನನ್ನ ಪಾಲಿಂದ ನನಗ ಕೊಡು. 
ಅರೆ, ಯಾಕ ಹೂಡದಾಡ್ತೀರಿ? 


ಬೈಣೋ. ಸಣ್ಣವಳನ ನೀ ಇನ್ನೂ, ಬಾರಿಹಣ್ಣಿಗೆ ಗುದ್ವಾಡ್ತಿ? 
| ಹ 
ತಗೋ..... ಎಲ್ಲ ತಗೊಂಡ ಹೋಗು, (ಅವಳು ಮೇಲು 


ಒಲಿಮ್ಕಾಲ ಸಾರಿಗೆ ಇಟ್ಟು ಮರ್ತಬಿಟ್ಟೆ. ಮಾತ್ನಾಗ ಕುಂತೆ. ಎಲ್ಲಿ 

ಎಲ್ಲ ಸುಟಹೋತೋ ಏನೋ. ಬೆಣೋ, ಹೋಗಿ ಸಾರಿನಾಗ ಸೌಟು 
| ರ೦ಗ ಹಿಟ್ಟ ನಾದು. ನಿನ್ನ ಅಪ್ತ ಬರೋ ಹೊತ್ತಾತು. ಇವತ್ತ 

ತನ್ನ ಗೆಳೆಯರ್ನ ಊಟಕ್ಕ ಕರದಾನ. 

(ಬೈಣೋ ಒಳಗೆ ಹೋಗುತ್ತಾಳೆ. ದೀಪಾ ಹಣ 

ಅವಳ ಹಿಂದೆ ಹೋಗುತ್ತಾನೆ. ಸಂತೀ ಬೈಣೋ ಹೋಗುವುದನ್ನು 

ನೋಡುತ್ತಾಳೆ, ಹಾಗೂ ಯೋಚನೆಯಲ್ಲಿ ಮಗ್ಗಳಾಗುತಾಳೆ, ಆಗಲೇ 

ಗಜ್ಜಣ ಬಾಗಿಲದಲ್ಲಿ ಕಾಣಿಸಿಕೊಳ್ಳುತ್ತಾನೆ) 

ಯಾರು? 

ನಾನು... ಒಣ್ಯಾಗ ಹೊಂಟಿದ್ದೆ, ನಿನ್ನ ನೋಡೆ. 

ಬೈಣೋನ ಅಪ್ಪ ಇದ್ದಾಗ ನೀ ಬಾ 

ಯಾಕ ಸಿಟ್ಟಾದಿ? 

ಆ ಎಲ್ಲ ಮಾತಿಗೆ ಎಷ್ಟು ವರ್ಷ ಕಳ್ಳ ಹೋದವು, ನಿನಗ ಏನರ 

ಗೊತ್ತೈತೇನು ? ಇನ್ನೂವರೆಗೂ ಘಾಯ ಮಾಯವಾಗಿಲ್ಲ? 

ನಿನ್ನ, ಒಂಟಿಯಾಗಿದ್ದಾಗ ಬಹಳ ಕಡಿಮೆ ಭೆಟ್ಟಿಯಾಗೀನಿ. 

ನನ್ನ ಮಗಳು ಒಳಗ ಕೆಲಸ ಮಾಡ್ತಿದ್ದಾಳ, ಮತ್ತ ನನ್ನ ಮನಿಯವ 

ಬರೋ ಹೊತಾಗೇದ. 

ನಿನ್ನ ಯಾವಾಗಲೂ ಈ ಎರಡರ ನೆರಳಿನಲ್ಲಿಯೇ ಭೆಟ್ಟಿಯಾಗಿರುವೆ. 

ನಿನಗ ಎಷ್ಟು ಸಲ ಹೇಳಿಲ್ಲ, ಬೇರೆ ಯಾವದರ ಊರಾಗ ಹೋಗಿ 

ಇರು-ಅಂತ. 


24 


ಗಜ ಣ: 
ಜ 


ಸಂತೀ: 


ಗಜ್ಜಣ: 


ಸಂತೀ: 


ಸಂತೀ: 


ಮೂರು ಪಂಜಾಬಿ ನಾಟಕಗಳು 


ಜಾಟ, ಸಾಧು ಆದ್ರ ಊರ ಬಿಡ್ತಾನ ಅಥವಾ ಯಾವುದರ ಹೆಣ್ಣನ್ನ 
ಓಡಿಸಿಕೊಂಡು ಊರ ಬಿಡಾನ. ಒಂದ್ಸಲ ಇಂಥದ ಸಮಯ 
ಬಂದಿತ್ತು. ಸಂಜೆ ಆದ ಕೂಡಲೇ ನೀನು ಕೆರೆ ಹತ್ತಿರ ಬರ್ತೀನಿ ಅಂತಾ 
ಹೇಳಿದ್ದಿ, ನಿನಗ ನೆಪ್ರ ಐತೇನ-ಆದ್ರ ಅಂದ ನೀ ಬರಲಿಲ್ಲ. ನಾ ಬಹಳ 
ಹಾದಿ ನೋಡ್ದೆ. 

ಆ ಮಾತ ಈಗ ಎತ್ತಬ್ಯಾಡ. ಆಗ ನನ್ನ ನಿಶ್ಚಯ ಆಗಿತ್ತು. ನನ್ನ 
ಮದುವಿ ಆಗೋದರಲ್ಲಿತ್ತು. ಅಂಥ ಹೊತ್ತಿನಾಗ ನಿನ್ನ ಹತ್ತಿರ ಹ್ಯಾಂಗ 
ಬರ್ಲಿ? ಇಂಥ ಕೆಲಸ ಕೆಟ್ಟ ಹೆಂಗಸು ಮಾಡ್ತಾಳ. 

ಯಾವುದು ಕೆಟ್ಟದ್ದು ಅಂಬೋದು ನನಗ ಗೊತ್ತಿಲ್ಲ. ಆ ರಾತ್ರಿ ನಿನ್ನ 
ಹಾದಿ ಬಹಳಂದ್ರ ಬಹಳ ನೋಡ್ದೆ. ಆಕಾಶದಾಗ ಚುಕ್ಕಿ ಕರಗ್ತಾ 
ಇದ್ದವು, ಹೊಲದಲ್ಲಿಯ ಹಸಿರುಪೈರು ಗಾಳಿಯಲ್ಲಿ ಜೀಕ 
ಹೊಡೆಯುತ್ತಿತ್ತು ಸುತ್ತಲೂ ನಿಶ್ಯಬ್ದತೆ ಕಾವಲಿತ್ತು... ಆದರೂ 
ಸಂತೀ, ನೀನಂದು ಬರಲಿಲ್ಲ... 

ಗಂಡಸರ್ದೇನು, ಯಾವಾಗ ಬೇಕ ಆವಾಗ ಹೆಣ್ಣನ್‌ ಬಯಸ್ತಾರ, 
ಹುಡುಕ್ತಾರ. ಯಾವಳಾದರೂ ಕೆಟ್ಟ ಕರ್ಮಕ್ಕ ಬಲಿ ಆದವಳು ಮಾತ್ರ 
ಇಂಥ ಬಲಿಯಾಗ ಬೀಳ್ತಾಳ. ನನ್ನ ಜತೆ ಈ ವಿಷಯ ಮತ್ತ 
ಎತ್ತಬ್ಯಾಡ. 

ನಾನು..... ಯಾವುದೋ ಕೆಲಸಕ್ಕ ಬಂದಿದ್ದೆ. 


ಏನೋ ಕೇಳಾಕ ಅಂತಾ ಬಂದಿದ್ದೆ ನೀನು ನೆನಪು ಹಾರುವಂಗ ಮಾಡ್ತಿ. 
ನನ್ನ ಮಗಳು ಈಗ ದೊಡ್ಡವಳಾಗ್ಯಾಳ, ನೋಡ್ತಿ ಇಲ್ಲ... ಮತ್ತ..... 
ನೋಡ್ತಾ ಇದ್ದೀನಿ ಮತ್ತ ನಿನ್ನ ಬಗ್ಗೆ ಯೋಚಿಸ್ತಾ ಇದ್ದೀನಿ. 
ಯಾವಾಗಲೂ ನಿನ್ನ ಬಗ್ಗೆಯೇ..... ಹಂಗ ಅಂತಾನ ಈವರೆಗೂ 
ಮದುವಿ ಆಗಲಿಲ್ಲ..... 

ನನಗ ಇದರ ದೋಷ ಕೊಡುಬ್ಯಾಡ. ಈ ಮೊದಲು ತವರ 
ಮನಿಯಾಗ ನಿನ್ನ ಸಲುವಾಗಿ ಅಪಮಾನ ಸಹಿಸೀನಿ, ಈಗ ಮತ್ತ... 
ಎಲ್ಲ ನಿನ್ನ ಕಾರಣದಿಂದ. ಈಗ ನನ್ನ ಮಗಳೂ, ನಿನ್ನ ಹೆಸರು 
ತಗೊಂಡು ನನ್ನ ಜತೆಗೆ ವಾದಕ್ಕಿಳಿತಾಳ. ಇನ್ನು ಮುಂದ ಇಲ್ಲಿಗೆ ನೀ 
ಬರಬ್ಯಾಡ. 

ಕಳೆದು ಹೋದ ಆ ಕ್ಷಣಗಳನ್ನು ನೀ ಮರ್ತಿರಬಹುದು. ಆದ್ರ ನನಗ 
ಮಾತ್ರ ಮರಿಲಾಕ ಆಗಾಕಿಲ್ಲ. 

ನಿನ್ನ ಜತಿಗೆ ನಗನಗ್ತಾ ಮಾತಾಡಿದ್ದೆ. ಅಷ್ಟಕ್ಕ ಬದ್ನಾಮ ಆದೆ. ಮಗಳು 
ಬೈಣೋಳ ಮದುವಿ ಆಗೋದಿದೆ, ಹಾಗೂ ದೀಪಾ ಕುಲುಮೆ ಕಲಸ 
ನೋಡಿಕೊಳ್ಳೋವಷ್ಟು ದೊಡ್ಡವ ಆಗ್ಯಾನ. ಈಗ ಆ ಹಳೆ ಕತೆ, 
ಮರ್ತಬಿಡು. 


ಕಾಕೂ: 


ಸಂತೀ: 


ಕಾಕೂ: 
ಸಂತೀ: 
ಕಾಕೂ: 
ಸಂತೀ: 


2ನ 


ನೀನು ಹೇಳೋದು ಸರಿಯೇ. ನಾನು ಇಲ್ಲಿ ಬರಬಾರ್ದು. ಈ 
ಕುಲುಮೆಯ ಬೆಂಕಿಯಲ್ಲಿ ಇನ್ನ ಮೇಲೆ ಕಿಡಿ ಹುಡುಕಾಕ 
ಬರೋದಿಲ್ಲ. (ಹೊರಟು ಹೋಗುತ್ತಾನೆ. ಸಂತೀ ಕೆಲ ಕ್ಷಣ 
ಯೋಚನೆಯಲ್ಲಿ ಮಗ್ದಳಾಗ್ತಾ ದೂರದವರೆಗೂ ನೋಡುತ್ತಿರುತಾಳೆ) 
ಬೈಣೋ! 

(ಒಳಗಿನಿಂದ) ಹಾಂ, ಅವ್ವ. 

ಇಲ್ಲಿ ಬಾ. 


(ಬೈ ಣೋ ಬರುತ್ತಾಳ ಛೆ.) 


ಇದೇನು ತಗೊಂಡು ತಿರಗ್ತಾ ಇದಿ ? 

ನಿನ್ನೆ ಹಗ್ಗ ಹರಿದುಕೊಂಡಿತ್ತು, ಆಕಳು. ಅದನ್ನ ಸರಿ ಮಾಡಿದೆ. 
ಎಲ್ಲಿ ನೋಡ್ತೀವಿ. 

ತಗೋ, ಹುರಿಮಾಡಿ ಗಂಟು ಹಾಕೀನಿ. ಇದನ್ನೆಲ್ಲ ಮಾಡೆ, ಆದರ 
ಇದು ಎರಡು ದಿನರ ತಡೀತದೋ ಬನ 

ಹಿಟ್ಟ ನಾದಿಕೊಂಡಿ ? 

ಹಾಂ! 

ಒಲಿ ಉರಿಯಾಕ ಹತ್ತೇನು? 

ಹಾಂ! ಹತ್ತಾಕ ಹತ್ತೆತಿ. 

ಹಂಗಾರ ರೊಟ್ಟಿ ಮಾಡ್ತೀನಿ 


(ಕಾಕೂ ಬರ್ತಾನ, ಬೈಣೋ ಒಳಗ ಹೋಗ್ತಾಳ) 


ಒಂದ ಹರಿಯಾಗ ಎದ್ದ ಹೋದಾವ ಈಗ ಬಹಳ ಕಷ್ಟದಿಂದ ಮವಿಗ 
ಬಂದ ಹತ್ತಿದೆ. ಎಷ್ಟೋ ಅಂಗಡಿಗಳನ್ನು ತಿರಿಗ್ಗೆ. ಸಾಮಾನುಗಳ ಬೆಲೆ 
ದಿನ ದಿನಕ ಏರ್ಲಾಕ ಹುತ್ರೈತಿ. ಈಗಲೇ ಬೈಣೋಗ ಕೂಡೋ 
ಸಾಮಾನು ಖರೀದಿ ಮಾಡಬೇಕು ಅಂತಾ ಯೋಚಿಸ್ಟೆ. ಆ ಮ್ಯಾಲ 
ಸಿಂಪಿಗ ಹಾಗೂ ಅಕ್ಕಸಾಲಿಗರಿಗೂ ಪುರಸತ್ತ ಸಿಗೋದಿಲ್ಲ. 

ನೀನ ಸಾ ಲ ಬೈಣೂಗ ಬಹಳ ಬೈದೆ, ಸಿಟ್ಟ ಮಾಡೆ. ಗಂಟೆಗಟ್ಟೆ 
ತಿಳಿಸಿ ಹೇಳೆ. ಆಕಿ ಚಹ ಅತ್ತು ಆಮ್ಯಾಲ ಅವನ್ನ ನಾನು ಇನ್ನಂದೂ 
೩೫ at ಅಂತಾ ಹೇಳಿದ್ದು. ಈಗ ನೀನು ಆಕೀಗ ಏನೂ 
ಅನ್ನಬ್ಮಾಡ, ಈಗ ಆಕಿ ಎಲ್ಲ ಸರಿಹೋಗ್ಯಾಳ. 

ಇಂಥ ಮುಗ್ಧ ಹುಡುಗೀಗ ನಾನೇನು ಅನ್ಲಿ! 

ಮದುವಿಯಾದ ಮ್ಯಾಲ ತಾನ$ ಬುದ್ದಿ ಬರತೈತಿ. 

ಕೋಳಿಗೆ ಕಾಳು ಹಾಕ್ಲೇನು ೧) 

ಅವು ತಿಂದಾ ಇರ್ತಾವೇನ ? ಹಾಕಲಿಲ್ಲ ಅಂದ್ರ ಒದರಾಕ ಹತ್ತಾವ. 
ಅಂಗಳ ಕಸ ಹೊಡಿತಿದ್ದೆ, ಆ ಹುಂಜ ಚೊಂಚಿಲೆ ಹೊಡಿತು, ಅತ್ತಾಗ 


೨೦ 


ಕಾಕೂ: 


ಸಂತೀ: 


ಕಾಕೂ: 


ಚಮ್ಮಾರ: 


ಕಾಕೂ: 


ಕಟುಕ: 


ಚಮ್ಮಾರ: 


ಕಾಕೂ: 


ಚಮ್ಮಾರ: 


ಕಟುಕ: 


ಚಮ್ಮಾರ: 


ಕಟುಕ: 


ಚಮಾರ: 


ಕಟುಕ: 


ಚಮ್ಮಾರ: 


ಮೂರು ಪಂಜಾಬಿ ನಾಟಕಗಳು 


ಸರಸಾಕ ಹೋದ್ರ. 

ಅದರ ಬಗ್ಗೆ ಕಾಳಜಿ ಇರಲಿ, ಅಂದ್ರ ಅದು ಮಸ್ತ ಕಾದಾಡತೈತಿ. ಏನ 
ಅಡಿಗಿ ಮಾಡಿರಿ ? 

ಭಾಜಿ, ಅವರಿಕಾಳ ಪಲ್ಲೆ ಹಾಗೂ ಗಡಿಗಿ ತುಂಬ ಬೆಣ್ಣೆ. 


(ಚಮ್ಮಾರ ಹಾಗೂ ಕಟುಕ ಬರುತ್ತಾರೆ) 


ಸರಿಯಾದ ಸಮಯಕ್ಕ ಬಂದ್ರಿ. ಒಳಗ ಬರ್ರಿ. ರೊಟ್ಟಿ ತಯಾರ 
ಆಗ್ಯಾವ. ಆದ್ರ ಮೊದಲ ಒಂದ ಜುರಿ ಹುಕ್ಕಾ ಸೇದೋಣ! ಹುಕ್ಕಾ 
ಸೇದಲ್ಲ ಊಟ ರುಚಿ ಹತ್ತೋದಿಲ್ಲ. 

(ಅವರು ಚಪ್ಪಲಿ ಬಿಟ್ಟು ಖರ್ಜೂರಿನ ಚಾಪಿ ಮೇಲೆ ಕೂಡುತ್ತಾರೆ, 
ಮತ್ತು ಹುಕ್ಕಾ ಸೇದುತ್ತಾರೆ) 

(ಕೆಮ್ಮುತಿ ಬಹಳ ಖಡಕ ಅದಾಪಾ ತಂಬಾಕ. 

ಒಂದ್ಲೆ ನಂಬರ ತಂಬಾಕ ಅದು. ನಾನಃ ಬೆಲ್ಲದ ಪುಟಕೊಟ್ಟು ತಿಕ್ಕಿ 
ತಯ್ಯಾರ ಮಾಡೀನಿ. 

ಒಂದ ಜುರ್ಕಿ ಹೊಡ್ಡ ನೋಡತೀನಿ (ಖಲೂ....ಖಲ್ರೂ-ವಾಹ್ವಾ, 
ಕಣ್ಣ ತೆರ್ದಬಿಟ್ಟವು. ಒಮ್ಮೆ ನಾನು ಇಂಗ್ಲಂಡದ ತಂಬಾಕ ಸೇದಿದ್ದೆ 
ಆದ್ರ ಇದು ಅದನ್ನ ಮೀರಸ್ತದ. 

ಇಂಗ್ಲಂಡ ತಂಬಾಕ, ತಂಬಾಕ ಅಲ್ಲ ಅದು, ಬರೀ ಕುದುರಿ ಲದ್ದಿ. 
ಮನಿ ತಂಬಾಕಿನೊಂದಿಗೆ ಅದಕ್ಕೇನು ಹೋಲಿಕೆ. 

ಏನು ಪೇಪರ ತಗೊಂಡು ತಿರಗಾಕ ಹತ್ತೀದಿ. ಅಂಥ ದೊಡ್ಡ ಸುದ್ದಿ 
ಏನೈತಿ ? 

ಎಲ್ಲಕ್ಕಿಂತ ಬಹಳ ದೊಡ್ಡ ಸುದ್ದಿ ಅಂದ್ರ (ಓದುತ್ತಾನೆ) ಇಂಗ್ಲಂಡದಲ್ಲಿ 
ಓರ್ವ ಹೆಣ್ಣುಮಗಳು ನಾಯಿಯ ಮದುವೆಗಾಗಿ ಎರಡು ಲಕ್ಷ 
ರೂಪಾಯಿ ಖರ್ಚು ಮಾಡಿದಳು. 

ಎದರ ಸಲುವಾಗಿ ಎರಡು ಲಕ್ಷ? ನಾಯಿಗಳು ಯಾವ ಮೆರವಣಿಗೆ 
ಹೊಂಡಿಸಿದ್ದು? ಯಾವುದರ ಸಿಂಗಾರಕ್ಕ ಈ ಖರ್ಚು ? 

ನೋಡ, ಓದು, ಇದರಾಗ ಪ್ರಿಂಟಾಗೇದ. ನಾಯಿದು ಹಾಗೂ ಈ 
ಹೆಂಗಸಿಂದು ಚಿತ್ರಾನೂ ಐತಿ ನೋಡು. 

ಹಂಗಾರ, ನಮ್ಮಂಥವರಿಗಿಂತ ನಾಯಿನ ಮೇಲನ್ನು ರೇಶ್ಮಿ ಗಾದಿ 
ಮ್ಯಾಲ ಮಲಗ್ಮಿರಬೇಕು. 

ಇನ್ನೂ ಮುಂದ ಕೇಳ, ಒಬ್ಬ ಗಂಡಸ ಬರಬರ್ತಾ ಹೆಂಗಸಾದ ಮತ್ತ 
ತನ್ನ ಅಡಿಗೆ ಆಳಿನೊಂದಿಗೆ ಮದುವೆಯಾದ. 

ಇಂಗ್ಲಂಡದಾಗ ಎಲ್ಲಾ ಉಲ್ಟಾ ಕಾಣಸ್ತದ. ತಾ ಹುಕ್ಕಾ ಇತ್ತಾಗ. 
ಪೂರ್ವದಲ್ಲಿ ಯುದ್ಧ ಸುರುವಾಗೇದ. ಬಾಂಬುಗಳು ಸಮುದ್ರದಲ್ಲಿ 
ಬೆಂಕಿ ಹೊತ್ತಿಸಿವೆ. 


ಕಮ್ಮಾರ 


ಕಾಕೂ: 


ಕಟುಕ: 


ಚಮ್ಮಾರ: 


ಕಾಕೂ: 


ಕಟುಕ: 
ಕಾಕೂ: 


ಕಟುಕ: 


ಚಮ್ಮಾರ: 


ಕಾಕೂ: 


ಚಮ್ಮಾರ: 


ಕಾಕೂ: 


ಕಟುಕ: 
ಕಾಕೂ: 


ಚಮಾರ: 


ಮೆ ಹಂಗ ಇದರೊಳಗಿಂದ ಪಾರಾಗಿ 
ಹೋದಾವ ಹೋದ. ನಮ್ಮ ಜನ ಯಾವಾಗಲೂ ಶಾಂತಿ, ಶಾಂತಿ, 

ತನ ಇವರ್ನ ಯಾರೂ ಕೇಳೋದಿಲ್ಲ. 
ಹಿಡಿಗೇದ ಮಸಾಲೀದು. 


ತಗೂಂಡು ಬಾ. 

(ದೀಪಾ, ಒಂದು ಕೆರಸಿಯೊಳಗ ರೊಟ್ಟಿ ಹಾಗೂ ಮೂರು 
ಪಾತ್ರೆಯೊಳಗ ಸಾರು, ಭಾಜಿ, ಬೆಣ್ಣೆ ಎಲ್ಲ ತಂದಿಡುತ್ತಾನೆ. ರೊಟ್ಟಿ 
ತಿನ್ನುತ್ತಾರೆ) 

ಭಾಜಿ ಬಹಳ ಛಲೋ ಅದ. ತುಪ್ಪ ತಿಂದ್ಹಾಂಗ ಆಗೃದ. 

ಅತ್ತಿಗಿ ಕೈಗುಣನ ಹಾಂಗ. ಅವರ ಮಾಡಿದ ರೊಟ್ಟಿ ರುಚೀನ ಬೇರೆ. 


ಜಿ ಇನ್ದಿಷ್ಟ ತಾ. 
ನೀನಿಂದ ತಹಸೀಲ ಆಫೀಸಿಗೆ ಹೋ "ಗಿದ್ದಲ್ಲ. ಕುದುರೀಗ ನಾಲು 
ಕಟ್ಟೋ ಗುತ್ತಿಗಿ ಸಿಗೋದಿತ್ತು. ಏನಾಯ್ತು. 

ಹರಾಜನ್ಮಾಗ ಬಹಳ ರೊಕ್ಕ ಏರಿಸಿದ್ರು. ಸುಮ್ನ ಓಡಾಟ ಆತು. 
ಎಲ್ರೂ ಕೆಳಗಿನಿಂದ ಮೇಲಿನ ತನಕ ಲಂಚ ಹೊಡಾರ. ಕುರುಡು 
ಸರಕಾರದ ಕೆಲಸನ$ ಹಿ೦ಗಃ! 

ಇಷ್ಟ ರೊಕ್ಕ ಏರಿಸಿ ಗುತ್ತಿಗಿ ಹಡ್ಬಾವನೂ ರೊಕ್ಕ ಮಾಡಕೋ ಬೇಕಲ್ಲ. 
ಎಂಥದರ ಕಬ್ಬಿಣದ ನಾಲು ಮಾಡಿಕೊಡ್ತಾನ. ಕೇವಲ ಕಾಗದದಲ್ಲ 
ಮಾತು, ಕರಾರು. ಅಲ್ಲಿ ಎಲ್ಲ ಮಾಡ್ತೀವಿ ಅಂತಾ ಬರ್ದಕೊಡಾರ 
ಅಷ್ಟ. ಹಂಗಳ ಅಲ್ಲಿ ಹೋಗಿದ್ದೆ. ನನಗ ಕುಲುಮ್ಯಾಗ$ ರಗಡ ಕೆಲಸ 
ಐತಿ. ನಮ್ಮಪ್ರ ಹೇಳ್ತಿದ್ದ- ಮಗನ ನಾಲ್ಕು ಪೈಸ 'ಕಡಿಮೆಯಾದರೂ 
ಚಿಂತಿಲ್ಲ ನಮ್ಮ ನಮ್ಮ ಜಗಾದಾಗ ಇರಬೇಕು-ಅಂತಾ. 

ಬಹಳ, ಬಹಳ ಆನಂದಾತು ಊಟ. ತಗೋ ಹುಕ್ಕಾ ಮತ್ತ ತಾಜಾ 
ಮಾಡು, ಎಲ್ಲ ಆರಿ ಹೋಗೇದ. 

(ಕೈ ತೊಳೆಯುತ್ತಾರೆ. ದೀಪಾ ಅವರೆಲ್ಲ ಊಟವಾದ ಮೇಲೆ ಪಾತ್ರೆ 
ತಗೊಂಡು ಹೋಗುತ್ತಾನೆ. ಕಾಕೂ ಹುಕ್ಕಾದೊಳಗ ಮತ್ತೆ ತಂಬಾಕ 


ಹಾಕುತ್ತಾನೆ) 


28 


ಕಾಕೂ: 
ಸಂತೀ: 
ಕಾಕೂ: 


ತಟುಕ: 
ಕಾಕೂ: 


ಚಮ್ಮಾರ: 
ಕಾಕೂ: 
ಕಟುಕ: 
ಕಾಕೂ: 


ಚಮ್ಮಾರ: 
ಕಾಕೂ: 


ಕಟುಕ: 
ಕಾಕೂ: 
ಕಟುಕ: 


ಕಾಕೂ: 
ಕಟುಕ: 
ತಾಕೂ: 


ಸಂತೀ: 
ಕಾಕೂ: 
ಸಂತೀ: 


ಮೂರು ಪಂಜಾಬಿ ನಾಟಕಗಳು 


ಏ, ಇಲ್ನೋಡು. 

(ಒಳಗಿನಿಂದ) ಏನು ? 

ಹಾಲಿನ್ಯಾಗ ಸಕ್ಕರಿ ಹಾಕಬ್ಮಾಡ, ಇಂದ ಕೇಸರಿ ಹಾಕಿಕೊಡು. ಇವರೆಲ್ಲ 
ದಿನಾ-ದಿನಾ ಎಲ್ಲಿ ಬರ್ತಾರ. (ಪುಟ್ಟಿಯೊಳಗಿಂದ ಹುಂಜ ಹೊರಗ 
ತಗದು ಕೈಯಾಡಿಸುತ್ತಾನೆ, ಅದರ ಬೆನ್ನಮೇಲೆ) ಬಾ, ರಾಜಾ, ನನ್ನ 
ಕೃಯಿಂದ ತಿನಿಸ್ತೀನಿ. ಸಜ್ಜಿ ಬಿಳಿ ಎಳ್ಳು ತಿಂತದ. 


ಎಳ್ಳು! 
ಹಾಂ! ಅತೀ ಖುಷಿಯಿಂದ ತಿಂತದ. ಇದರಿಂದಾಗಿಯೇ ಇದು ಇಷ್ಟು 
ಬಲಿಷ್ಠ ಆಗಿರೋದು. ಮೈದಾನದಾಗ ಯಾರಿಗೂ 


ಬರಗೊಡೋವುದಿಲ್ಲ. ಹಿಂದಿನ ಸಲ ಇದರ ಕೈ ನೋಡಿದ್ದೇನ. 
ತುರಾಯಿ ನಿಗರಿಸಿ ಹಿಂಗ ಕೂಗ್ತು ಫತ್ತು ತೇಲಿಯ ಹುಂಜ ಮೈದಾನ 
ಬಿಟ್ಟು ಓಡಿ ಹೋತು. 

ಎಷ್ಟು ವರ್ಷದ್ದು ಐತಿ? 

ನಾಳೆ ಆಶ್ರಿಜಕ್ಕ ಪೂರಾ ಎರಡೂವರಿ ವರ್ಷದಾಗ್ರದ. 

ಹಂಗಾರ ಇನ್ನೂ ಸಣ್ಣದ ಐತಿ. 

ಆದರ ಅದರ ಸೇವಾ ಎಷ್ಟ ಮಾಡ್ತೀವಿ? ಎಂಥ ಖುರಾಕ ಕೊಡ್ತೀವಿ? 
ಇದರ ತುರಾಯಿ ನೋಡು-ರಕ್ತದ್ದಂಗ ಕೆಂಪು. ಇದರ ಉಗರ 
ನೋಡು ಹ್ಯಾಂಗದಾವ. 

ಬಹಳ ಚೂಪ, ಹರತ ಅದಾವ. 

ನೀನು ಹುಂಜದ ವಿಷಯ ಬಿಡು, ಬೇರೆ ಪ್ರಾಣಿಗಳನ್ನೂ ಕೂಡ 
ಬಿಡುವುದಿಲ್ಲ. 

ಹಿಂದಿನ ಸಲ ಗಜ್ವಣನ ಹುಂಜನೂ ಛಲೋ ಹೋರಾಡು. 
ಒಣರೊಟ್ಟಿ ತಿನ್ನೋ ಹುಂಜ ಏನು ಹೋರಾಡತೈತಿ ? 

ಹಾಂಗ ಅನ್ನಬ್ಯಾಡ. ಹೋರಾಟ ಏನ, ಎದೆ ಸೆಟೆದು ಹೋರಾಟ 
ಮಾಡ್ತದ. ಹಿಂದಿನ ಸಲ ನಿನ್ನ ಹುಂಜದ ಜತಿಗೆ ಕಾದಾಡಿದಾಗ 
ಯಾವುದ ಗೆದಿತದಂತಾ ಹೇಳೋದು ಕಷ್ಟಾಗಿತ್ತು. 

ಆದ್ರ ಗೆದ್ದದ್ದು ಯಾವುದು? 

ಒಂದಂತೂ ಗೆಲ್ಲಬೇಕಾಗಿತ್ತು. ಆದರ ಮಸ್ತ ಕಾದಾಡ್ತು. 

ನೋಡಾಕ ಒಣಗಿದ್ದಾಂಗ ಐತಿ. ಇಡೀ ದಿನ ತಿರಗ್ರದ. ಹುಳ 
ಹುಪ್ರಡಿಗಳ ರಾಶಿಮ್ಯಾಲ. ನಾನು ಇಂಥ ಹುಂಜನ ಎಂದೂ 
ಇಡೋದಿಲ್ಲ. 

ಐ, ಏನು! 

(ಒಳಗಿನಿಂದ) ಬರ್ತೀನಿ. 

ಏನಾಯ್ತು ಹಾಲಿಗೆ ? 

ಬೈಣೋ, ಹಿಂಡಿಕೊಂಡು ಬರಾಕ ಹೋಗ್ಯಾಳ. ಬರ್ತಿರಬೇಕು. 


ಕಮ್ಮಾರ 


ಕಾಕೂ: 


ಚಮ್ಮಾರ: 
ಕಾಕೂ: 


ಕಟುಕ: 


ಕಾಕೂ: 


ಚಮ್ಮಾರ: 
ಕಾಕೂ: 


ದೀಪಾ: 


ಕಾಕೂ: 
ದೀಪಾ: 
ಕಾಕೂ: 
ದೀಪಾ: 
ಕಾಕೂ: 
ಸಂತೀ: 
ಕಾಕೂ: 


29 


ಕತ್ತ ಆಗೋದರಾಗ ಹಾಲ ಹಿಂಡಿ ಕೊಡಬೇಕು, ದೀಪಾ, ಹೋಗಿ 
ಬೈಣೋನ ಕರಕೊಂಡು ಬಾ. 

(ದೀಪಾ ಹೊರಗೆ ಹೋಗುತ್ತಾನೆ.  ಸಂತೀ ಹುಂಜವನ್ನು 
ಕರೆದುಕೊಂಡು ಒಳಗೆ ಹೋಗುತ್ತಾಳೆ) 

ನಿನಗ ಗೊತ್ತದ ಏನು, ಆಯಶಾಗ ಹಣ್ಣು ಮಗು ಆಗೇದ? 
ಆಯಶಾಗ ಹೆಣ್ಣು ಮಗು? ಅರೆ, ನಿನ್ನೆ ಮಿಕ ಸಣ್ಣಾಕಿ ಕಂಡ್ಲಾಂಗ 
ಕಾಣಿಸತಿದು. ನಾನು ಕಲಸಕ್ಕ ಕೂತಾಗ, ನನ್ನ ಹತ್ತಿರ ಬಂದು ಗಲ್ಲ 
ಉಬ್ಬಸಿ ತಿದಿಹಂಗ ಉಊದ್ರಿದ್ದು. ನಾನು ತಿದಿ ಜಗಿದಾಗ 
ಕುಲುಮ್ಯಾಗಿಂದ ಏಳ್ತಿದ್ದ ಕಿಡಿ ನೋಡಿ ನಗ್ನಿದ್ದು ಮತ್ತ ಅವನ್ನ ಹಿಡ್ದು 
ಚೇಲ್ದಾಗ ಹಾಕಿಕೊಳ್ಳಾಕ ಯತ್ನಿಸುತ್ತಿದ್ದು. 

ಇದು ವಿಪರೀತಾತು. ಆಯಶಾಳ ಉಡಿಯಲ್ಲಿ ಮಗಳು ಅಂದ್ರ. ಈ 
ಹುಡುಗಿಯರು ಬಹಳ ಜಲ್ಲಿ ದೊಡವರಾಗಾರ, ಒಂದಿನದಾಗ 
ದೊಡ್ತವರಾಗ್ತಾರ, ಒಂದಿನದಾಗ ಮದುವಿ ಆಗ್ತದ. 
ಮದುವಿಯಂತೂ ಆಗೇ ಆಗ್ತದ. ಬೈಣೋನ ಮದುವಿ ನಾಳೆ ಆಶ್ವಿಜ 
ಮಾಸದಾಗ. ಹುಡುಗ ಗೊತ್ತಾಗೇನ. 

ಛಲೋ ಆತಲ್ಲ. 

ನಾನಂತೂ ಬಹಳ ಸಾದಾ ಮದುವಿ ಮಾಡ್ತೀನಿ. ಆದ್ರ ಊಟ 
ಅರ್ಭಾಟ ಮಾಡಸ್ತೀನಿ. ಈಗಲೇ ನಾಲ್ಕು ಆಡು ಖರೀದಿ ಮಾಡೀನಿ. 
ಬೈಣೋನ ತಾಯಿಗೂ ರೇಶ್ಮಿಯ ಬಟ್ಟೆ ಹೊಲಿಸಿ ಕೊಡಬೇಕಾಗೇದ. 
ಬೈಣೋನ ಅರಿವೆ, ಒಡವಿ, ವಸ್ತ್ರ ಈಗಲೇ ತಯ್ಯಾರ ಮಾಡಾಕ 
ಹೇಳಿವಿ. ನತ್ತು ಬಳಿ ಬಂಗಾರದವು. ನಿಮಗಿಬ್ಬರಿಗೂ ಇಂದೇ 
ಆಮಂತ್ರಣ ನೀಡಿವಿ. ತಪ್ರಸ ಬಾರ್ದು. ಮರಿಬಾರ್ದು. 

(ದೀಪಾ ಓಡುತ್ತ ಬರುತ್ತಾನೆ. ಅವನ ಕೈಯಲ್ಲಿ ಖಾಲಿ ತಂಬಿಗೆ ಇದೆ) 
ಅಪ್ಪಾ! ಆಕಿ ಅಲ್ಲಿಲ್ಲ. ಕರು ಎಲ್ಲ ಹಾಲು ಕುಡದ. ಮತ್ತ ತಂಬಿಗಿ 
ಆಕಳ ಕಾಲಾಗ ಬಿದ್ದಿತ್ತು. 

ಆಂ! ಏನಂದೆ ಅಲ್ಲಿಲ್ಲ ಆಕಿ? 

ಇಲ್ಲ. 

ಮತ್ತ ಎಲ್ಲಿ ಹೋದ್ಲು? 

ಗೊತ್ತಿಲ್ಲ. 

ಹಂಗಾದರ ಹೋದ್ದು ಆಕಿ.... ಆಕಿ ನಡತಿ.... 

ಓಡಿ ಒಳಗಿನಿಂದ ಬರುತ್ತಾಳೆ) ಎಲ್ಲಿಗೆ ಹೋದ್ದು? 

ಅವಳ ವರ್ತನೆ...ನಮ್ಮ ಭಾಗ್ಯ....ಅವನೊಂದಿಗೆ ಆಕಿ 
ಹೊಂಟಹೋದ್ಲು.... (ಬಾಗಿಲ ಕಡೆಗೆ ಹೋಗುತ್ತಾನೆ ಹಾಗೂ 
ಎತ್ತರದ ದನಿಯಲ್ಲಿ ಕೂಗುತ್ತಾನೆ) ಬೈಣೋ!...(ಮಗ್ಗಲ ಮನಿಯಾಕಿ 
ಬರುತ್ತಾಳೆ) 


30 ಮೂರು ಪಂಜಾಬಿ ನಾಟಕಗಳು 


ಮಗ್ಗಲಮನಿಯಾಕೆ: ಏನಾಯ್ತು? 

ಕಾಕೂ: ಬೈಣೋ! 

ಮಗ್ಗಲಮನಿಯಾಕೆ; ಆಕೀನ ನಾನ$ ದನದ ಕೊಟ್ಟಾಗ ನೋಡಿದ್ದೆ. ಸರಬಣನೂ 
ಅಲ್ಲಿದ್ದ. ನೀರ ಬಾವಿ ಹತ್ರ ನಿಂತ ಅವನೊಂದಿಗೆ ಮಾತಾಡ್ತಾ 
ಇದ್ದು. ನನ್ನ ನೋಡಿ ಆಕಿ ಕರು ಬಿಟ್ಟು, 

ಕಾಕೂ: ಆಕಿ ಹೋದ್ಲು? 

ಸಂತೀ: ಕತ್ತ ಆತು. ಇನ್ನು ದೂರ ಹೋಗಿರಲಿಕ್ಕಿಲ್ಲ. ನೀ ಅವರ ಬೆನ್ನು ಹತ್ತು 

ಮಗ್ಗಲಮನಿಯಾಕೆ: ಧೈರ್ಯದಿಂದ ಬೆನ್ನು ಹತ್ತು. ಆ ಹರಾಮಿ, ನಿನ್ನ 
ಮಾನಮರ್ಯಾದೆ ತಗದ್ದು.. ಹೋಗಿ ಹಿಡಕೊಂಡು ಬಾ. 
ಈಗಲೇ ಹೋಗು. 


ಕಾಕೂ: ಬರ್ರಿ ಹೋಗೋಣ. 
(ಚಮ್ಮಾರ, ಕಟುಕ ಮತ್ತು ಕಾಕೂ ಓಡಿ ಹೋಗುತ್ತಾರೆ. ಓಣಿಯಲ್ಲಿ 
ಶಬ್ದಗಳು..... “ಕಾಕೂನ ಮಗಳು ಓಡಿ ಹೋದ್ದು.” “ಸುಬೇದಾರನ 
ಸರಬಣನೊಂದಿಗೆ” “ಹಿಡಕೊಂಡು ಬರ್ರಿ ಆ ಲಜ್ಜಗೇಡಿನ'' 
“ತಂದೆ-ತಾಯಿಗಳ ತಲೆಯ ಮೇಲೆ ಮಣ್ಣು ಹಾಕಿ ಹೋದ್ಲು” 
“ತುಂಡು ತುಂಡ ಮಾಡ್ರಿ ಹರಾಮಿನ” “ಶೈತಾನಳ ಕಾಲ 


ಮುರ್ದಹಾಕ್ರಿ.') 
ಸಂತೀ: (ಬಾಗಿಲದಲ್ಲಿ ಕೂದ್ಲ ಹಿಡು ಎಳಕೊಂಡು ಬರ್ರಿ ಆ ಬದ್ಗಾಷ್‌ 
ರಂಡೀನ. 


-ಪರದೆ- 


ಬಚನೀ: 


ಸಂತೀ: 


ಬಚನೀ: 


ಸಂತೀ: 
ಬಚನೀ: 
ಸಂತೀ: 


ಬಚನೀ: 


ಸಂತೀ: 


ಬಚನೀ: 
ಸಂತೀ: 
ಬಚನೀ: 


ಅಂಕ: ಮೂರು 


(ಒಂದು ವರ್ಷದ ನಂತರ, ಮಧ್ಯಾಹ್ನ. ಬಚನೀ ಹಾಗೂ ಸಂತೀ 
ಮಾತಾಡುತ್ತಿದ್ದಾರೆ.) 


ನೀನು ಆ ದಿನಗಳನ್ನ ಹ್ಯಾಂಗ ಮರ್ತಿ ಅಂತೀನಿ. ಅಶ್ವತ್ಥ ಮರದ 
ಮ್ಯಾಲ ಹತ್ತೋದರಲ್ಲ ಎಲ್ಲರಿಗಿಂತ ಮುಂದ. ಕೆರಿಮ್ಯಾಲ ಬಟ್ಟಿ 
ಒಗಿತಿದ್ರ ಬಿಸಿಲಿನ ಚಕ್ರ ಹೊಳಿತಿದ್ದವು. 

ಆ ಸಂತೀ ಬೇರೆ ಇದ್ದು. ಈ ಸಂತೀ ಬೇರೆ ಇದ್ದಾಳ. ನನ್ನ ನಾ 
ಕುಲುಮೆಯಲ್ಲಿ ಹಾಕಿ ಬಹಳ ಕಾಲ ಆಯ್ತು. ಬಚನೀ ನನಗ ಅನಸ್ತದ, 
ಆ ಮಾತಿಗೆ ಯುಗ ಕಳೆದುಹೋತು. 

ನಿನಗೀಗ ಎಂದೂ ಗಜ್ಜಣ ನೆನಪ ಆಗೋದಿಲ್ಲೇನು ? 

ಇಲ್ಲ. 

ನೀ ಪುಕ್ಕಿ ಅದಿ. 

ಹೆಣ್ಣಿಗೆ ಗಂಡನ ಮನೀನ ಗತಿ-ಮತಿ ಎಲ್ಲ. ಅವಳ ಸಂಸಾರ, ಗಂಡ, 
ಅವಳ ಮಕ್ಕಳು, ದೀಪಾ ಈಗ ಹದಿಮೂರು ವರ್ಷದವ ಆದ. 
ಇನ್ನೊಂದು ಎರಡು ಮೂರು ವರ್ಷ ಕಳ್ಳರ ಮದುವಿಗೆ ಬರ್ತಾನ. 
ಅವನ ಹೆಂಡತಿ ಮನಿಗೆ ಬರ್ತಾಳ ಮತ್ತು ಮನಿ, ಒಲಿ 
ನೋಡಿಕೊಳ್ಳತಾಳ. ನನಗ ಇನ್ನೇನ ಬೇಕು. ಅರ್ಥಕ್ಕಿಂತ ಹೆಚ್ಚು 
ವಯಸ್ಸಾದವು. ಉಳಿದ ಜೀವ ಇನ್ನೇನು ಹೀಂಗ ಕಳದು ಹೋಗ್ತ್ಮದ. 
ನೀನೆಂಥ ಸಹನತೆಯ ಗುಟುಕು ಕುಡ್ಡು ಕುಂತಿಯೋ ಗೊತ್ತಿಲ್ಲ. 
ಹರನಾ ಮೀನೂ ಓಡಿ ಹೋದ್ಲು ಜನ ನಾಲ್ಕು ದಿನ 
ಮಾತಾಡಿಕೊಂಡ್ರು, ಗದ್ದ ಮಾಡಿದ್ರು, ಮತ್ತ ತಮೃಷ್ಟಕ ತಾವ 
ಸುಮ್ಮನಾದರು. ಮನುಷ್ಯ ಯಾರ ಯಾರ್ದು ಮರ್ಯಾದೆ 
ಕಾಯಬೇಕು. ನನಗ ಇಷ್ಟಗೊತ್ತದ, ಯಾರು ತಮ್ಮಮನಕ್ಕ ತಿಳಿದದ್ದು 
ಮಾಡ್ತಾರ ಅವರು ಸುಖವಾಗಿರ್ತಾರ. '` 

ನಾನು ಹಿಂಗೆ ಎಂದೂ ಯೋಚಿಸಿಲ್ಲ. ಈಗ ಯೋಚನೆ 
ಮಾಡೂದರಾಗ ಏನು ಲಾಭ ಐತಿ. ಎಲ್ಲ ಮುಗದಹೋಗೇದ.... 
ನನ್ನ ಮಾತಿನ ಉತ್ತರಾ ಕೊಡು. 

ಏನು ? 

ಗಜ್ಜಣ! 


32 


ಸಂತೀ: 
ಬಚೆನೀ: 
ಸಂತೀ: 


ದೀಪಾ: 
ಸಂತೀ: 
ದೀಪಾ: 


ಸಂತೀ: 
ದೀಪಾ: 
ಸಂತೀ: 


ದೀಪಾ: 


ಸಂತೀ: 
ದೀಪಾ: 
ಸಂತೀ: 


ದೀಪಾ: 
ಸಂತೀ: 


ಮೂರು ಪಂಜಾಬಿ ನಾಟಕಗಳು 


ಮತ್ತ ಅವನ ಮಾತ, ತಕ್ಕೊಂಡು ಕುಂತಿ! 

ಯಾಕ ಹೇಳೋದಿಲ್ಲ? ಗಜ್ಜಣ ಬಂದು ಎಷ್ಟು ದಿನಗಳಾದವು? 
ಮೂರು ತಿಂಗಳ ಆಗಿರಬೇಕು. ಬೈಣೋನ ಪತ್ತೆ ಏನಾರ ತಿಳಿತೇನು? 
ಅಂತಾ ಅವ ಕೇಳಿದ. ನಾನು ಅವಗ ಸಿಟ್ಟ ಮಾಡ್ದೆ ಮತ್ತ ಇನ್ನ ಮ್ಯಾಲ 
ಇಲ್ಲಿಗೆ ಬರಬ್ಯಾಡ ಅಂತಾ ತಾಕೀದ ಮಾಡೆ. ಖಬರದಾರ. ಅವ ಯಾಕ 
ಕೇಳಬೇಕು ಬೈಣೋನ ಬಗ್ಗೆ ? ಅದರ ಅರ್ಥ ಏನು? ಈ 
ಗುಪ್ತಯಾತನೆಯನ್ನು ನನಗ್ಯಾಕ ನೀಡಬೇಕು? ಬೈಣೋನ ಮಾತ 
ಎತ್ತಿ ನಾ ಮರೆತು ಬಿಟ್ಟಿರುವ ಹಿಂದಿನ ಘಟನೆಯ ನೆನಪ ಕೊಡ್ತಾನ. 
ನನ್ನ ಸೋಲು. ನನ್ನ ನಾ ತುಳ್ಳು ನಿಂತೀನಿ ಅನಸ್ತದ, ನನ್ನೊಳಗ 
ಹಣಕಿ ಹಾಕಿ ನೋಡಿಕೊಂಡಾಗ, ಇದಕ್ಕಾಗೀನ ಆ ಘಟನೆಯನ್ನು 
ಮೆಟ್ಟಿ ನಿಂತೀನಿ. ನಾನು ಒಬ್ಬ ಗೃಹಿಣಿಯಾಗಿ ಬದುಕ ಮಾಡೀನಿ. 
ಯಾವ ಆಶೆಯನ್ನೂ ಹತ್ತಿರ ಸುಳಿಗೊಟ್ಟಿಲ್ಲ. ನನ್ನ ನಸೀಬ ಏನಿತ್ತೋ 
ಅದನ್ನ ಒಪ್ಪಿಕೊಂಡು ಜೀವನ ಮಾಡೀನಿ. ಆ ಘಟನೆಯನ್ನು ಹತ್ತಿಕ್ಕಿ 
ಬದುಕುವಲ್ಲಿಯೇ ಮರ್ಯಾದಿ ಅದ. (ದೀಪಾ ಹೊರಗಿನಿಂದ 
ಓಡುತ್ತಾ ಬರುತ್ತಾನೆ, ಮತ್ತು ಸಂತೀಯನ್ನು ಅವಚಿ 
ಹಿಡಿದುಕೊಳ್ಳುತ್ತಾನೆ) 

ಓ! ಅವ್ವಾ! 

ಓಣ್ಯಾಗ ಯಾರ ಸಂಗಡಾರ ಜಗಳಮಾಡಿ ಬಂದೇನ ? 

ಇಲ್ಲಿ ನೋಡು, ಟೇಕು ನನ್ನ ಅಖರೋಟ ಕಸಗೊಳ್ಳುಕ ಹತ್ತಿದ್ದ, 
ನಾನು ಗೆದ್ದ ಕೂಡಲೇ ನನಗೆ ಬಯ್ಕಾಕ ಹತ್ತಿದ, ಎಲ್ಲ ಅಖರೋಟ 
ತಗೊಂಡು ಓಡಿ ಬಂದೆ. 

ಜಗಳ ಮಾಡಬ್ಯಾಡ ಮಗಾ. 

ಅವ ನನಗ ಯಾಕ ಬಯ್ಯಬೇಕು? 

ಅವ್ನ ನಾಲ್ಗಿ ಹೊಲಸಾತು, ನಿಂದೇನು ಹೋತು (ಹಣೆ ಚುಂಬಿಸಿ) 
ನನ್ನ ಸುಂದರ ಚಂದಿರ, ನನ್ನ ಮಗ ಬಹಳ ಒಳ್ಳೇವ. ನಿಮಪ್ಪನಿಗೆ 
ನಿನ್ನಿಂದ ಬಹಳ ಆಶಾ ಅದ. ಉಫ್‌... ಇದೇನು ವಾಸನಿ ನಿನ್ನ 
ಕೂದಲ್ಹಾಗ? ಎಲ್ಲೆರ ಹೊಲಸ್ಸ್ನಾಗ ಆಡ್ತಿದ್ದೇನು? 

ಇಲ್ಲವ್ಹ. ನಿನ್ನೆ ರಾತ್ರಿ ಅಪ್ಪನೊಂದಿಗೆ ಕುಲುಮ್ಯಾಗ ತಿದಿ ಜಗ್ಗತಾ ಇದ್ದೆ. 
ಕಾದ ಕಬ್ಬಿಣದ ಮೇಲಿನ ಹೊಟ್ಟು ನನ್ನ ತಲ್ಯಾಗ ಬಿದ್ದಿರಬೇಕು. 
ಹೀಂಗ... ಮತ್ತ ಎಲ್ಲಿಗೆ ಹೊಂಟಿ ? 

ಹೊರಗ ಆಡಾಕ. 

ಆಟ ಆಡಿದ್ದು ಬಹಳಾತು. ಅಖರೋಟ ಎಲ್ಲಿಯಾದರೂ ಮುಚ್ಚಿಡು 
ಮತ್ತ ಕುಲುಮ್ಯಾಗಿಂದ ಬೂದಿ ತಗಿ. 

ಇಲ್ಲ. 

ಹೊತ್ತ ಮಾಡಬ್ಯಾಡ. 


ದೀಪಾ: 


ಸಂತೀ: 
ದೀಪಾ: 
ಸಂತೀ: 


ದೀಪಾ: 
ಸಂತೀ: 
ದೀಪಾ: 
ಸಂತೀ: 
ದೀಪಾ: 
ಸಂತೀ: 
ದೀಪಾ: 
ಸಂತೀ: 
ದೀಪಾ: 
ಸಂತೀ: 
ದೀಪಾ: 


ಸಂತೀ: 


ಬಚನೀ: 


ಸಂತೀ: 


ನಾ ತೆಗೋದಿಲ್ಲ. 


ನನ್ನ ಕೃ ನೋಯಾಕ ಹತ್ಯಾವ. ನಾನಂತೂ ಈಗ ಆಡಾಕ ಹೋಗಾವ. 
ಹಾಗಾದರ ಕುಲುಮಿಯ ಬೂದಿ ಯಾರ ತಗೀತಾರ ? 

ಅದು ಬೈಣೋನ ಕೆಲಸ, ಆಕಿ ಕೆಲಸ ನಾನ್ಮಾಕ ಮಾಡ್ಲಿ ೧) 

ಇನ್ನ ಮ್ಯಾಲ ಬೈಣೋನ ಕಲಸ ಯಾರು ಮಾಡಬೇಕು? ನೀನ 
ಮಾಡಬೇಕು. 

ನಾನ್ಮಾಕ ಮಾಡ್ತಿ ನೀ ಮಾಡು. 

ಹೇಳಿದ್ದು ಕೇಳೋದಿಲ್ಲ..... 


ಅಲ್ಲ. ನೀ ಹೇಳ್ಲಿಲ್ಲ. ನೋಡಿಲ್ಲಿ ಜೋಡಿ ಅಲ್ಲ, ನಾ ಇನ್ನ ಹೋಗ್ತೀನಿ. 
(ದೀಪಾ ಓಡಿ ಹೋಗುತ್ತಾನೆ) 
ದೀಪಾ ನನ್ನ ಅವಚಿಕೊಂಡಾಗ ಅವನ ಕೂದಲಾಗಿಂದ ಒಂದು ವಿಚಿತ್ರ 
ವಾಸನಿ ಬಂತು. ಆ ವಾಸನಿ ನನ್ನ ಕರುಳಿನ ॥ ಒಳಗ ಇಳಿತಾ ಹೋತು. 
ಮನಸ್ಸು ರೋಸಿಗೂಂಡಿತು. ಬಹಳ ಹಿಂದ ಈ ವಾಸನಿ ನಾ ಅದತ 
ಬಂದಾಗ, ಆಗಲೂ ನನಗ ಇಂಥದ ವಾಸನಿ ಬಂದಿತು. ಬರಬರ್ತಾ 
ಕುಲುಮಿ, ಕಾದ ಕಬ್ಬಿಣದ ಹೊಲಸ ವಾಸನಿ ರೂಡಾ ಆತು. ಇಂದ 
ಮತ್ತ ಹತ್ತೊಂಬತ್ತ ವರ್ಷದ ನಂತರ ಆ ವಾ 
ಅಲ್ಲೋಲ ಕಲ್ಲೋಲ ಮಾಡೇದ. 
ಹತ್ತೊಂಬತ್ತು ವರ್ಷದ ಹಿಂದಿನ ಸಂತೀ, ನೀನೀಗ. 
ಹಾಂ! ಕೆರಿಮ್ಮಾಲ ಬಟ್ಟೆ ಒಗೀತಾ ಇರೋ ಸಂತೀ, ಅವಳು ನನ್ನೊಳಗ 
ಈವರೆಗೂ ಮಲಗಿದ್ದು. ಇಂದ ಅಕಸ್ಮಾತಾಗಿ ಬಿಸಿಲಿನ ಗಂಧ ಹಾಗೂ 
ನೀರಿನ ಹೊಯ್ದಾಟ ಜಾಗ್ರತವಾಗೇದ-ಬಹಳ ಕಾಲದಿಂದ ಯಾರಿಗರ 
ಇದನ್ನು ಹೇಳಿದ್ರ ಏನಾದರೂ ಆದೀತಲ್ಲ ಎಂಬ ಭ್ರಮೆಯಲ್ಲಿ ಇದ್ದೆ. 
ಆದ್ರ-ಬೈಣೋ ಹೊರಟು ಹೋದ್ಲು. ಊರಲ್ಲಿ ಎರಡ ದಿನ ಗದ್ದ 
ಆತು, ಆಮ್ಯಾಲ ಏನೂ ಆಗಲಿಲ್ಲ-ನನಗ ಬಹಳ ಹೆದರಿಕ ಆಗಿತ್ತು. 


೨4 


ಬಚನೀ: 


ಸಂತೀ: 


ಬಚನೀ: 


ಸಂತೀ: 


ಬಚನೀ: 


ಸಂತೀ: 


ಬಚನೀ: 


ಸಂತೀ: 


ಬಚನೀ: 


ಸಂತೀ: 


ಬಚನೀ: 


ಗಜ್ಜಣ: 


ಸಂತೀ: 


ಮೂರು ಪಂಚಾಬಿ ನಾಟಕಗಳು 


ನಿನಗ ಬೈಣೋನ ನೆನಪ ಆಗ್ತದ. 

ಹಾಂ! ಅವಳು ನನ್ನ ಮನಸ್ಸನ್ನು ಚುಚ್ಚಾಕ ಹತ್ಕಾಳ. 

ಮತ್ತ ನೀ ಏನ ಮಾಡ್ತಿ? 

ಏನೂ ಇಲ್ಲ. ನನಗ ಇದನ್ನೆಲ್ಲ ಸಹಿಸಿಕೊಳ್ಳೋ ರೂಡಾ ಆಗೇದ. 
ಅವಳು ನನ್ನ ಕೊನಿ ಉಸೀರಿನವರೆಗೂ ಹೀಗೆ ಚುಚ್ಚತಾ ಇರ್ತಾಳ, 
ಅವಳು ಹೊರಟು ಹೋದ್ದು-ಒಂದು ಭಾರ ಇಳ್ಲಾಂಗ ಆತು. ಒಂದು 
ಸಾಲ ತೀರಿದ್ದಾಂಗ ಆತು. ನನಗ ಗೊತ್ತಿಲ್ಲ, ಅದು ಯಾವುದು ಅಂತಾ. 
ಕೊಟ್ಟಿಗ್ಯಾಗ ಹಾಲು ಹಿಂಡಾಕ ಹೋಗ್ತೀವಿ, ಆ ಕತ್ತಲದಾಗ ಬೈಣೋನ 
ನೆರಳು ಅಲುಗಾಡಿದ್ದಾಂಗ ಕಾಣಸ್ತದ... ದನಗಳ ಬಿಸಿ ಉಸಿರಿನಲ್ಲಿ 
ಅವಳ ಉಸಿರು. 

ಬೈಣೋ ನಿನ್ನ ಮಗಳು, ನಿನ್ನ ಉದರದ ಧ್ವನಿ, ನೀನು ಒಳಗೇ 
ಹತ್ತಿಕ್ಕಿದ ಅತ್ಛಪ್ತ ಬಯಕಯ ಆಕ್ರಂದನ, ನೀನು ಹತ್ತೊಂಬತ್ತು ವರ್ಷ 
ಈ ಬೆಂಕಿಯಲ್ಲಿ ಬೇಯ್ತಾ ಇದ್ದಿ, ಪಶ್ಚಾತ್ತಾಪ ಪಡ್ತಾ ಇದ್ದಿ, ನೀನು 
ಮಾಡಲಾರದ್ದನ್ನ ನಿನ್ನ ಮಗಳು ಮಾಡಿದ್ದು. 

ಮೊದಮೊದ್ದು ಬೈಣೋನ ಮ್ಯಾಲ ಬಹಳ ಸಿಟ್ಟು ಇತ್ತು. ಅವಳ 
ಕುತ್ತಿಗೆ ಹಿಚುಕಿ ಬಿಡಬೇಕು ಅನಸ್ತಾ ಇತ್ತು. ಆದ್ರ ನಿಜವಾಗಿ ನೋಡಿದ್ರ 
ನನ್ನ ಕುತ್ತಿಗೀನ ಹಿಚುಕಿ ಬಿಡಬೇಕು ಅಂತಾ ಇಚ್ಛೆ ಇತ್ತು. ಈಗ ಅವಳ 
ಬಗ್ಗೆ ನನ್ನಲ್ಲಿ ಯಾವ ಸಿಟ್ಟೂ ಇಲ್ಲ, ಸೆಡವೂ ಇಲ್ಲ. ಈಗ ನನ್ನೊಳಗ 
ಅವಳಿಗಾಗಿ ಮಮತೆಯ ಮಹಾಪೂರನ ಹರಿತೈತಿ. ಒಂದು ರೀತಿ 
ಮುಕ್ತಿ ಅನುಭವಿಸ್ತಾ ಇದ್ದೀನಿ. ನಾನೀಗ ಅವಳಿಗೆ ಬಹಳ ಹತ್ರ 
ಬಂದೀನಿ ಅಂತಾ ಅನಸ್ತದ. ರಾತ್ರಿ, ಅಶ್ಚತ್ನದ ಟೊಂಗೆಗಳು ಮುರಿದ 
ಸಪ್ಪಳ ಕೇಳಿಬರ್ತದ, ಮತ್ತ ನನ್ನ ಎದೆಯಲ್ಲಿ ಸೂರ್ಯ ಸುಡಲಾಕ 
ಹತ್ತ್ಯಾನ. 

ನಿನ್ನ ಒಳಗಿನ ದುಃಖಾನ ನಾ ತಿಳಕೊಂತೀನಿ, ಸಂತೀ. 

ಸಾಯಂಕಾಲ ಬಾ, ನಾವು ಬಾವಿಗೆ ನೀರ ತರ್ಲಾಕ ಹೋಗೋಣಾಂತ. 
ಬರ್ತಿನಿ. 


ಬೈಣೋ ಹೋದಾಗಿನಿಂದ, ಯಾವ ಕೆಲಸ್ಟಾಗೂ ಮನಸು 
ಇಲ್ಲಂಗಾಗೇತಿ. ಮನಿ ಕೆಲಸ ಸಹಿತ ಯಾರ್ದ ಕೆಲಸ 
ಅನ್ನುವಂಗಾಗೇತಿ. 


ನಾ ಸಂಜೀಗ ಬರ್ತಿನಿ. ತಯ್ಯಾರ ಇರು. (ಹೋಗುತ್ತಾಳೆ, ಸಂತೀ 
ಕುಲುಮಿಯ ಬೂದಿ ತೆಗೆಯುತ್ತಾಳೆ. ಗಜ್ಜ್ಞಣ ಮುಂಜಣ ತಗೊಂಡು 
ಬರುತ್ತಾನೆ) 

ಹೊಗಿ ಏಳೋದು ನೋಡಿದೆ. ಹಂಗಾರ ಕಾಕೂ ಮನಿಯಾಗ 
ಇರಬೇಕು ಅಂತಾ ಬಂದೆ. 

ಅವ ಕಬ್ಬಿಣ, ಇದ್ದಿ ತರಾಕ ಪ್ಯಾಟಿಗ ಹೋಗ್ಯಾನ. 


ಸಂತೀ: 

ಗಜಣ: 
ಜ 

ಸಂತೀ: 


ಗಜಣ: 
ಣಿ 
ಸಂತೀ: 


ಗಜಣ: 
ಜ 


೨೨ 


ರಂಟಿ ಹೊಡೀತಾ ಮುಂಜಣ ಮುರ್ದಹೋತು. ಮತ್ತ ಇದರ 
ತುದೀನೂ ಮಂಡ ಆಗೇತಿ ನಾನು ಇದನ್ನ ಇಟ್ಟು ಹೋಗಲಿ? 
ಇಟ್ಟು ಹೋಗು, ಇಲ್ಲೆ. 

ತಯ್ಯಾರ ಆದ್ರ ಮುಂಜಾನೆ ಬಂದು ಒಯ್ತೀನಿ. 


ಅವಗ ಹೇಳ್ತೀನಿ. (ಗಜ್ಜಣ ಹೊರಡಲನುವಾಗುತ್ತಾನೆ) 


ನೀನು ಬಂದೀ ಅಂದ್ರ ಜನ ಮಾತಾಡಿಕೊಳಾರ. 

ಇದು ನಿನ್ನ ಭ್ರಮೆ, ನಿನಗ ನೆರಳು ಕೂಡ ಮಾತಾಡಿದ್ದಾಂಗ ಅನಸ್ತದ. 
ಕುಲುಮೆಯಿಂದ ಅಪಮಾನದ ಹೊಗಿ ಎದ್ದಾಂಗ ನಿನಗ ಭಾಸ ಆಗ್ತದ. 
ಹಾಂ! ಅಪಮಾನಾ ಕೆರಿ ಹತ್ತಿರ ನಾವು ಕೂತಿದ್ದಕ್ಕಾಗಿ ಬಂದ 
ಅಪಮಾನ ಇನ್ನೂ ಹೋಗಿಲ್ಲ. 

ಆ ಮಾತಿಗೆ ಈಗ ಇಪ್ಪತ್ತು ವರ್ಷ ಆಗಿ ಹೋತು. ಆನಂತರ ನನ್ನ 
ಮನಸಿನ ಮಾತ ನಿನಗ ಹೇಳಬೇಕೂ ಅಂತ ಒದ್ದಾಡ್ತಾ ಇದ್ದೆ. ನಾನು 
ಎಷ್ಟು ಹತ್ತಿರ ಬರಕ ಪ್ರಯತ್ನ ಮಾಡ್ತಿದೆ. ನನ್ನ ಮನಸು ದುಃಖ 
ಅಮಭವಿಸಾನ ಇತ್ತು. ಎದಕೂ ಮನಸು ಹತ್ತಲಿಲ್ಲ ಹೊಲ ಹಾಳಾಗಿ 
ಹೋದವು, ಗೋದಿ ಬೆಳೀಬೇಕಾದ ಭೂಮಿಯಾಗ ಹುಲ್ಲು ಬೆಳೀತು. 
ಎಲ್ಲವೂ ಬೆಂಗಾಡು ಮತ್ತ ಹೇಗೋ ಧೈರ್ಯ ಮಾಡೆ, ಹೊಲ ಹರಗಿ 
ತಯ್ಕಾರ ಮಾಡ್ಬೆ. ಮಳೆ ಆತು. ಭೂಮಿ ನೀರು ಕುಡ್ರು ಸಿಹಿ ಆತು. 
ಮತ್ತ ಹೊಲ ಹಸನ ಮಾಡಿ ಹೊಸ ಬೀಜ ಹಾಕ್ತೆ. 

ಹಂಗಾರ ಈ ಸಲ ಬೆಳಿ ಛಲೋ ಇರಬೇಕು. 

ಹಾಂ! ಒಳ್ಳೇ ಬೆಳೀ ಆಶಾ ಅದ. 

ಆ ದಿನ ನಿನಗ ಬಹಳ ಬಿರಸ ಮಾತಾಡಿದೆ, ಇಡೀ ದಿನ ಅವತ್ತು 
ನನಗ ಸಮಾಧಾನ ಇರಲಿಲ್ಲ. ಮೊದಮೊದಲು ನೀನು ಚಿಲುಮಿಗಾಗಿ 
ಬೆಂಕಿ ಕೇಳಾಕ ಬರುವಾಗ ನೀನು ನನಗಾಗಿ ಬರ್ತಿ ಅಂತಾ ತಿಳಿದಿದ್ದೆ. 
ಆಗ ನೀನು ಬಂದಾಗಲೆಲ್ಲ ನನ್ನ ಮನದಲ್ಲಿ ಸಂತಸದ ತೆರೆಗಳು 
ಏಳ್ತಿದ್ದವು. ಆದರ ಅದನ್ನ ತೋರಗೊಡದೆ ಮ್ಯಾಲ ಮ್ಯಾಲ ನಿನ್ನ 
ಸಂಗಡ ಬ್ಯಾಸರದಿಂದ ಮಾತಾಡ್ತಿದ್ದೆ. ಆ ನಂತರ ನೀನು ಬರೋದನ್ನ 
ಬಿಟ್ಟಿ, ಉರಿಯುತ್ತಿದ್ದ ಇದ್ದಿ ಆರಿಹೋದ್ದಾಂಗ. ಆಗ ದಿನಗಳಲ್ಲ 
ನೀರಸ, ಖಾಲಿ ಅನಿಸತೊಡಗಿದವು. 

ಅವ ಮನ್ಶ್ಕಾಗ ಇಲ್ಲ ಅಂಬೋದು ಗೊತ್ತಾಗಿದ್ರ ಈಗಲೂ ನಾ 
ಬರ್ತಿದ್ದಿಲ್ಲ. ನೀನು ಹಿಂಗ ಹೇಳಿದ್ದೆಲ್ಲ. 

ನೀನು ಒಂಟಿಯಾಗಿ ಉಳಿದದ್ದಕ್ಕ ನಿನಗ ಎಂದೂ ಪಶ್ಚಾತ್ತಾಪ 


ಗಿಲ್ಲ 

ಇಲ್ಲ. ಈಗ ಹೊಲದಾಗ ಕೆಲಸಮಾಡೋ ಆನಂದ ಅದ. ನಾನು 
ವೆಷ್ಟೋ ಸಂಸಾರ ನೋಡ್ತೀನಿ, ಮಕ್ಕಳು-ಮರಿ ಇದ್ದವರ್ನ 
ನಿ. ಗಂಡ-ಹೆಂಡತಿ ಇಡೀ ಆಯುಷ್ಯ ತುಂಬ ಪರಸ್ಪರರಲ್ಲಿ 


36 


ಸಂತೀ: 


ಗಜ್ಜಣ: 


ಸಂತೀ: 


ಗಜ್ಜಣ: 


ಸಂತೀ: 


ಗಜಣ: 


ಸಂತೀ: 


ಗಜಣ: 


ಸಂತೀ: 


ಗಜ್ಜಣ: 


ಮೂರು ಪಂಜಾಬಿ ನಾಟಕಗಳು 


ಮನಸ್ತಾಪ, ಸಂಶಯ, ಜಗಳ ಇತ್ಯಾದಿಗಳಿಂದ ಒಂದಿನವೂ ನಗನಗ್ತಾ 
ಕಾಲಕಳೆಯುತ್ತಿಲ್ಲ-ಆಂಬೋದನ್ನ ನೋಡ್ತೀನಿ. ಅವರವರಲ್ಲಿ ಯಾವ 
ಹೊಂದಾಣಿಕೆಯೂ ಇಲ್ಲ, ಪ್ರೀತಿ-ಪ್ರೇಮ ಇಲ್ಲ, ಸಾಮೀಪ್ಯ ಇಲ್ಲ. 
ಪ್ರೀತಿಯ ಕಿಡಿಯಿಲ್ಬ, ಮದುವಿಗೆ ಏನ ಅರ್ಥ ಐತಿ, ಹೇಳು? 

ಒಮ್ಮೆ ನನ್ನ ಮದುವಿ ಆಗಿಹೋತು. ಆಗಿನಿಂದ ನಿನ್ನ ಬಗ್ಗೆ ಯೋಚನೆ 
ಮಾಡೋದು ಪಾಪ ಅಂತಾ ತಿಳಿದೆ. ಈ ಪಾಪದ ಹೆದರಿಕೆ ನನ್ನನ್ನು 
ಸುಟ್ಟು ಸುಣ್ಣಮಾಡ್ತು. ಮತ್ತ ಮತ್ತ ಈ ಪಾಪ ನನ್ನನ್ನು ಕಚ್ಚಿತು. 
ಅದೂ ಅಲ್ಲ ನನ್ನೆದುರಿಗೆ ಇದು ಬಹಳ ದೊಡ್ಡ ಪ್ರಶ್ನೆಯಾಗಿ, 
ಭೂತವಾಗಿ ನಿಂತಿತು. ನನಗ ಇದರ ಉತ್ತರ ಸಿಗ್ಮಿರಲಿಲ್ಲ, ಮತ್ತ 
ಬೈಣೋ ಹೊರಟು ಹೋದ್ಲು-ಮತ್ತ ಆಗ ನನ್ನ ಮನಸ್ಸು 
ಶಾಂತವಾಯ್ತು. ಆ ನಂತರ, ನನಗ ಅದೆಷ್ಟೋ ಸಲ, ನೀನು ನನಗಾಗಿ 
ಆ ರಾತ್ರಿ ಕೆರಿದಂಡಿ ಮ್ಕಾಲ ಹಾದಿ ಕಾಯ್ತಾ ನಿಂತಿದ್ದು 


ಮತ್ತ ನೀನು ಬರಲಿಲ್ಲ. 

ನಾನು ಹೆದರುತ್ತಿದ್ದೆ. 

ನಾನು, ನಿನ್ನ ಸಂಗಡ ಸುಖ-ದುಃಖ ಹಂಚಿಕೊಳ್ಳುವ ಕನಸು 
ಕಾಣ್ತಾಯಿದ್ದೆ. ಕೂಡಿಯೇ ಇಡೀ ಆಯುಷ್ಯ ಕಳೆಯಬೇಕೆಂಬ ಸ್ವಪ್ನ 
ಕಾಣ್ತಿದ್ದೆ. ಕೊನೆಗೆ ಈ ರೀತಿ ಯೋಚಿಸುವದನ್ನು ಬಿಟ್ಟುಬಿಟ್ಟೆ. ಇದರಲ್ಲಿ 
ಬರೀ ದುಃಖನಃ ಇತ್ತು... ಬರೀ ದುಃಖನಃ ಇತ್ತು. 

ನೀನು ಬಹಳ ಬದಲಾಗೀದಿ. 

ಹೌದು! ಎಲ್ಲವೂ ಬದಲಾಗಿವೆ-ಊರಿನ ಮನೆ, ಓಣಿ, ಕೆರೆ, 
ಅಶ್ವತ್ನಮರ. ಆದರ ಇವನ ಆತ್ಮಮಾತ್ರ ಬದಲಾಗಿಲ್ಲ. ಹೊರಗಿನಿಂದ 
ವಸ್ತುಗಳು ಬದಲಾಗುತ್ತವೆ, ಆದರ ಒಳಗಿನಿಂದ ಹಾಗೆಯೇ ಇರುತ್ತವೆ. 
ಈಗಲೂ ನಾನು ನನ್ನ ಹೊಲದಲ್ಲಿ ರಾತ್ರಿಯೆಲ್ಲ ಜಾಗರಣೆ ಮಾಡ್ತೀನಿ, 
ರಾತ್ರಿಯ ಕತ್ತಲೆಯಲ್ಲಿ ನಿನಗಾಗಿ ಹಾತೊರೆಯುತ್ತೇನೆ, 
ತಳಮಳಗೊಳ್ಳುತ್ತೇನೆ. ನಾನು ಯಾವುದನ್ನೂ ಮರೆತಿಲ್ಲ. ಅವೆಲ್ಲ 
ಘಟನೆಗಳು ನನಗ ನಿನ್ನೆ ಮೊನ್ನೆ ನಡದ್ದಾಂಗ ಅನಸ್ತದ. 

ನಾನು, ಆ ದಿನಗಳನ್ನು ನೆನಪು ಮಾಡಿಕೊಂಡಾಗಲೆಲ್ಲಾ ನನ್ನ 
ಮನಸ್ಸಿನ್ಯಾಗ ಅಲ್ಲೋಲ ಕಲ್ಲೋಲ ಉಂಟಾಗ್ರದ. ಅದೆಷ್ಟೋ ಸಲ 
ಕುಲುಮೆಯಲ್ಲಿಯ ಬೂದಿ ತಗೀತಿರುವಾಗ ನನ್ನ ಕೈ ನೋಡ್ಕೊತೀನಿ. 
ಮತ್ತ ನೆನಪು... ನಿನ್ನ ನೆನಪಾಗ್ರದ, ಆಗ ನನ್ನ ಕೈ ಕೆರಿಯ ನೀರಿನಿಂದ 
ಸ್ವಚ್ಛ ಆಗೃದ, ಮತ್ತ ಬೊಗಸ್ಕಾಗ ಬೆಳದಿಂಗಳೂ ಕಾಣಸ್ತದ. 
ನೀನೊಮ್ಮೆ ಬರ್ತಿನಿ ಅಂತ ಹೇಳಿದ್ದಿ. 

ಒಂದು ವೇಳೆ ನಾನು ನಿನ್ನ ಹೊಲದಾಗ ಬಂದರ..... 

ನನ್ನ ಸ್ವಪ್ನ ನಿಜ ಆಗ್ತದ. ನನ್ನ ಹೊಲದ ಪೈರಿನ ಭಾಗ್ಯ ತೆರೀತದ. 


ಕಮ್ಮಾರ 


ಸಂತೀ: 

ಗಜಣ: 
ಜಿ 

ಸಂತೀ: 


ಗಜಣ: 
ಜ 

ಸಂತೀ: 

ಗಜಣ: 
[4 


ಕಾಕೂ: 


ಸಂತೀ: 
ಕಾಕೂ: 
ಸಂತೀ: 
ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 
ಕಾಕೂ: 
ಸಂತೀ; 


ಕಾಕೂ: 
ಸಂತೀ: 
ಕಾಕೂ: 


ಸಂತೀ: 


ಕಾಕೂ: 
ಸಂತೀ: 


ಕಾಕೂ: 


೨1 


ಅದೆಷ್ಟೋ ಸಲ ನಾನು ಯೋಚಿಸ್ಟೀನಿ..... 
ಏನು? 

ಯಾವಾಗ ರಾತ್ರಿ, ಮಳೆಹನಿ ಸುರುವಾಗ್ಯದ, ಮತ್ತ ಕುಲುಮಿ ತ್ಯಾವ 
ಆಗದ, ಕೊಟಿಗ್ಮಾಗ ಆಕಳ ಒದರಾಕ ಹತ್ತದ ಆಗ ನಾನು ನಡಗಾಕ 
ಹತ್ತೀನಿ. ಆಗ ಯೋ ೀಚಿಸ್ಲೀವಿ, ನಾನು ಆ ಸಮಯ ಯಾಕ ಕಳಕೊಂಡ 


ಪ 


ಒಮ್ಮೆ ನೀನ ಹೇಳಿದಿ ನಿನ್ನ ಹೊಲದಾಗ ಬರ್ತಿನಿ ಅಂತಾ.. 

ಹಾಂ! ಮನಸ್ಸು ಇದನ್ನ ಹೇಳದ ಆದರ ಹ್ಯಾಂಗ ಬರಲಿ? 

ನಾನು ನಿನಗಾಗಿ ಕಾಯ್ತೀನಿ... (ಹೋಗುತ್ತಾನೆ. ಸಂತೀ ಕುಲುವಿ 
ಪುಟುವು ಮಾಡ್ತಾಳೆ. ಕಾಕೂ ಬರ್ತಾನೆ) 

ಈ ಕಾಳು ತಗೋ. ಗ್ರಾಮಾಧಿಕಾರಿ ಕೊಟ್ಟಾರ. ಕಾಳು ದೊಡವು 
ಅದಾವ. ಕೋಳಿ ಮರಿಗಳಿಗೆ ಬರ್ತಾವ. 

ಛಲೋ ಆತು. ಅವುಗಳ ಕಾಳೂ ಆಗ್ತಾ ಬಂದಿದ್ದವು. 

ಕುಲುಮಿ ಏನ ಧಗಧಗ ಉರಿಯಾಕ ಹತ್ತೇದಲ್ಲ. 
ಇದ್ದಿ ಹಾಕಿ ಉರಿಮಾಡಿದೆ. ಒಮ್ಮೆಲೇ ಹತ್ತಿಕೊಂಡ 
ಛಲೋ ಮಾಡಿ. ನಾನು ಕಬ್ಬಿಣ ಹಾಗೂ ಇದ್ದಿ ಇನ್ನಿಷ್ಟು ತಂದೀನಿ. 
ದೀಪಾ ಎಲ್ಲಿ ಹೋಗ್ಯಾನ. 
ಆಡಾಕ ಹೋಗ್ಯಾನ. 
ಇಲ್ಲಿ ಕುಂದ್ರು ಅಂತಾ ಹೇಳಬೇಕಿತ್ತು. ಎಲ್ಲ ಮುಂಜಣ ಮಾಡಿಯೇ 
ಮಲಗಬೇಕು ಇವತ್ತು. ಮೋಡ ನೋಡಿದ್ರ ಹಬ್ಬಲಿಕ್ಕೆ ಹತ್ತೇದ, ಈ 
ಮುಂಜಣ ಯಾರ ಇಟ್ಟು ಹೋಗ್ಕಾರ? 

ಗಜ್ಜಣ ! 

ಯಾಕ ? 

ಇದರ ತುದಿ ಮಂಡ ಆಗೇದ, ಸೊಟ್ಟ ಆಗೇದ ಅಂತಾಯಿದ್ದ. ಸ್ವಲ್ಪ 
ಬಡು ಕೊಡಬೇಕಂತ. 

ಇಲ್ಲಿ ಬರೋ ಕೆಲಸೇನು ಅವಂದು ? 

ಅವ ನಿನಗಾಗಿಯೇ ಬಂದಿದ್ದ. 

ಅವ ಯಾವುದೋ ನೆಪ ದಿಂದ ಇಲ್ಲಿ ಬರ್ತಾನ. ಮತ್ತ ಬರಬಾರದ 
ಯಾಕ ? ನೀನು ಅವಗ ಉತ್ಸಾಹ ನೀಡ್ತಿ ಪ್ರೋತ್ಸಾಹ ನೀಡ್ರಿ! 

ನೀ ಮನಿಯಾಗ ಇದ್ದಿಯೋ ಇಲ್ಲೋ ಅಂಬೋದು ಅವಗ 
ಏನಗೊತ್ತು. ಯಾವಾಗಲೂ ಸಂಶಯ. 

ನಿನ್ನ ಭೆಟ್ಟಿಯಾಗಾಕ ೭ ಬಂದಿದ್ದ. ನಿನ್ನ ಜತಿಗೆ ಮಾತಾಡಾಕ ಬಂದಿದ್ದ. 
ಅವನ ಜತಿಗೆ ನಂದೇನ ಮುತ. ನಾನಂತೂ ಕುಲುಮಿ ಹಚ್ತಾ ಇದ್ದೆ. 
ಅವ ಬಂದ, ನಿನ್ನ ಕೇಳಿದ, ಹಾಗೂ ಮುಂಜಣ ಇಟ್ಟು ಹೋದ. 
ಅವನ ಹಸರ ಕೇಳಿದ ಕೂಡಲೇ ನನ್ನೆದೆಯ ಬೆಂಕಿ ಹತ್ತದ. ಯಾವ 


38 


ಸಂತೀ: 


ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 


ಕಾಕೂ: 


ಸಂತೀ: 


ಮೂರು ಪಂಜಾಬಿ ನಾಟಕಗಳು 


ಕಾಲದ್ದೋ ವೈಮನಸ್ಸು ಮತ್ತ ಜಾಗ್ರತ ಆಗ್ತದ. 

ಹೀಂಗ ಯಾವಾಗಲೂ ಬೆಂಕಿ ಕಾರಬ್ಯಾಡ. 

ನಿನ್ನ ಇಂಥ ವರ್ತನೆಯಿಂದಾಗಿಯೇ ಬೈಣೋ ಹಾಳಾದ್ದು. 
ಬೈಣೋನ ವಿಷಯ ಮತ್ತ ಎಂದೂ ಎತ್ತಬ್ಯಾಡ. 

ಯಾಕ ಎತ್ತಬಾರ್ದು? ಬೈಣೋ ನಿನ್ನ ಮಗಳ ಅಲ್ಲೇನು? 

ನನ್ನ ಮಗಳ ಹೌದು, ನಿನ್ನ ಮಗಳ ಅಲ್ಲೇನು? 

ನನ್ನ ಮಗಳ ಆಗಿದ್ರ ಹೀಂಗ ಓಡಿ ಹೋಗಿದ್ದಿಲ್ಲ. 

ನಿನ್ನ ನಾಲಗಿ ತೊಗಲಿಂದಲ್ಲ ಕಬ್ಬಿಣದ್ದು. 

ನೀನು ಆಕಿಗೆ ಸೊಡ್ಲು ಕೊಡದಿದ್ರ ಹೀಂಗ ಆಗಿದ್ದಿಲ್ಲ, ಒಡೀನೂ 
ಹೋಗಿದ್ದಿಲ್ಲ. ಇಡೀ ಊರಮ್ಯಾಲ ಕಳಂಕದ ಚಿಲಕ ಇಟ್ಟು ಹೋದ್ಲು. 
ಈ ಮನೆಯಲ್ಲಿ ಇಂಥದು ಎಂದೂ ಆಗಿರಲಿಲ್ಲ. ಹೆಂಗಸರು 
ಯಾವಾಗಲೂ ಅಡಿಗೆ ಮನೆಯಲ್ಲಿದ್ದರು, ಗಂಡಸರು ಕುಲುಮಿಯಲ್ಲಿ. 
ಇವಳು ಹೀಂಗ ಆಗ್ತಾಳಂತ ಮೊದ್ಲ ಗೊತ್ತಿದ್ರ ಹುಟ್ಟಿದ ಕೂಡಲೇ 
ಗಂಟ್ಲ ಹಿಚಿಗಿಬಿಡ್ರಿದ್ದೆ. 

ಹಾಗಂತ ನತ ಅವಳು ಒಡಿಹೋದ್ದು. 

ನನ್ನಿಂದಾಗಿ ? 

ಮತ್ತ ಯಾರಿಂದಾಗಿ ? 

ಆ ರಾತ್ರಿ ನಾ ಅವಳ ಹಿಂಬಾಲ ಹತ್ತಿದೆ. ಹೊಲದ ಬದುವಿನಲ್ಲಿ 
ಹೋಗಿ ಫೇರಾವ ಹಾಕಿದೆ. ಆಕಿ ಸೆಟೆದು ನಿಂತ್ಲು. ಕೈಯಲ್ಲಿ ಕಲ್ಲು 
ತಗೊಂಡು ನನಗ ಎಚ್ಚರಿಕಿ ನೀಡಿದ್ದು. ಕತ್ತಲ್ಲಾಗ ಅವಳ ಕಣ್ಣು 
ಮಿಂಚಿದವು. ಅವಳು ಅದೇ ತನ್ನ ಗೆಳೆಯನ ಭೆಟ್ಟಿಗೆ ಹೊರಟಿದ್ದು. 
ಸಿಟ್ಟಿನಲ್ಲಿ ಅವಳ ಹುಬ್ಬು ಏರಿದವು ಮತ್ತ ಅವಳ ಮುಖ ನಿನ್ನಂಗ 
ಆತು. ನನಗ ಆಗ ಕತ್ತಲ್ಲಿ ನೀನ ಕಲ್ಲ ತಗೊಂಡು ನಿಂತೀದಿ ಅನಸ್ತು. 
ನಾನು ನಿಂತಲ್ಲೇ ನಿಂತೆ. ಅವಳ ಕಣ್ಣಲ್ಲಿ ಸೇಡಿನ ಬೆಂಕಿ 
ಧಗಧಗಿಸುತ್ತಿತ್ತು. ಮಗಳಿಗೆ ತಂದೆಯ ಮೇಲೆ ಸೇಡು, ತನ್ನ 
ರಕ್ತದೊಂದಿಗೆ ವೃರತ್ವ-ಮತ್ತ ಕತ್ತದಲ್ಲಿ ಮಾಯ ಆದ್ದು. ದೂರದಲ್ಲಿ 
ಕುದುರೆಯೊಂದು ಹೇಕರಿಸಿತು. ದಿನ್ನಿಮ್ಯಾಲ ಕುದುರೆಯೊಂದಿಗೆ 
ಅವಳ ದಾರಿ ಕಾಯ್ತಿದ್ದ, ಓಡುತ್ತಿರುವ ಕುದುರೆಯ ಖುರಪುಟದ 
ಸಪ್ಪಳ ಕೇಳಿಸ್ತು. ಅವರಿಬ್ಬರೂ ಕುದುರೆಯ ಮೇಲೆ ಹೋದರು, 
ಹಾಂ! ಕತ್ತಲ್ಲಿ ಮಾಯವಾದರು. 

ಅವಳು ಇನ್ನೆಂದೂ ತಿರುಗಿ ಬರೋದಿಲ್ಲ. ಎಂದೂ ಇಲ್ಲ. ಒಂದು 
ವರ್ಷ ಕಳದು ಹೋತು, ಅವಳು ಯಾವ ಸುದ್ದೀನೂ ಇಲ್ಲ. ಈಗ 
ಈ ವಿಷಯ ಊರಲ್ಲಿ ಯಾರಿಗೂ ನೆನಪು ಕೂಡ ಇಲ್ಲ. 

ನನ್ನ ರಕ್ತದಾಗ ಆ ಘಟನೆ ಮುಳ್ಳಿನ್ಹಾಂಗ ಒತ್ತತ್ವೆತಿ. 

ಆದರ ನನ್ನ ರಕ್ತದಾಗ ಅದು ಕೂಡಿ ಹೋಗೇದ. 


ಕಮ್ಮಾರ 


ಕಾಕೂ: 
ಸಂತೀ: 
ಕಾಕೂ: 


ಸಂತೀ: 


ಕಾಕೂ: 
ಸಂತೀ: 


ಕಾಕೂ: 
ಸಂತೀ: 


ಕಾಕೂ: 
ಸಂತೀ: 


೨೦ 


ವಿಷದ್ದಂಗ 
ಇಲ್ಲ, ನನ್ನ ರಕ್ತದ್ದಾಂಗ 
ಅದಕ್ಕ ನಿನ್ನ ರಕ್ತ ಅಶುದ್ದ ಅದ. ಕೆಟ್ಟರಕ್ತ. ಹಂಗಂತ ನಿನ್ನ ಕಣ್ಣಾಗ, 


ಎದಶೌಳಿಯನ ಆಹಾನಿಸುವ ಶಕಿ ತೋರ್ತದ. ನಿನ್ನ ಬು 


ಆರಿದ ಕಿಡಿಗಳನ್ನ ಮತ್ತಾಕ ಕೆದರ್ತಿ ? 
ಯಾಕ ಕದರಬಾರ್ದು 7 ಈ ಬೆಂಕಿ ಎಂದೂ ತಣ _ಗಾಗಿಲ್ಲ, ಇದರ 
ಕೆಳಗ ಯಾವಾಗಲೂ ಕಿಡಿಗಳು ಬೆಂಕಿ ಉಗುಳುತ್ತಲೇ ಜವೆ. ಬೈಣೋ 


ಮನೆಯಲ್ಲಿದಾಗ ಇಬ್ಬರು ಹಂಗಸರು ನನ್ನೊಳಗಿರುತ್ತಿದರು. 
ಇಬ್ಬರೂ ಒಬ್ಬರಿಗೂೊಬ್ಬ ರು ವೃರಿಗಳ ತ ರಕ್ತನ ನನ್ನ ಕಚ್ಚತ್ತಿತ್ತು. 
ಬ್ಬಣೋ ನನ್ನ ಸವ ಸಾಗ ಈಗ ನನಗ ಅನಸ್ತದ, ಇದು 
ನನ್ನ ಹೊಟ್ಟೆಯೊಳಗಿನ ತೇರ ಅಂತಾ. ಅವಳು ಸರಿ ಇದ್ದು 
ನಾನ ತಪ್ಪು ಹಾದಿಯಲ್ಲಿದೆ. ಅವಳು ನಾನು ಮಾಡದನ್ನ 


ಸೇಡು ತೀರಿಸಿಕೊಳ್ಳುವ ರಕ್ತ. ಲಜ್ಜೆ-ನಾಚಿಕೆಯಿಲ್ಲದ ಮಕ್ಕಳು. 
ನೀನು ಆಕೀನ ಹೆದರಿಕೆಯ ಯಲ್ಲಿಟ್ಟೆ, ಸಿಟ್ಟುಮಾಡಿ, ಹೆದರಿಕೆ ಹಾಕಿ, 
ಧಮಕಿ ಹಾಕಿದ. ಈ ಯಾತನೆ ಆಕಿ ಸಹಿಸಿಕೊಳ್ಳಲಿಲ್ಲ, ಅಂತಾ 
ಬಂಡುಗಾರ್ತಿ ಆದ್ದು. ಅವಳು ನನಗ ಆಹ್ವಾನ ನೀಡಿದ್ದು. ನಿನ್ನ 
ಅಹಾಂಕಾರ ಚೂರು ಚೂರು ಮಾಡಿದ್ದು. ನೀನು ಅವಳ ಈ ತಪ್ಪನ್ನು 
ಎಂದೂ ಕ್ರಮಿಸಲಿಲ್ಲ. ಈಗ ನೀನು, ಆ ಸೇಡು ನನ್ನ ಮ್ಯಾಲ 
ತೀರಿಸಿಕೊಳ್ತಾಯಿದ್ದಿ. ಆದ್ರ ನಿನ್ನ ಈ ಇಚ್ಛೆ ಎಂದೂ 
ಪೂರ್ಣವಾಗಲಾರದು. ನನ್ನ ಮ್ಯಾಲ ಕೈಮಾಡಿದ್ರ ನೋಡು, ಎಚ್ಚರಿಕೆ. 
(ಮಗ್ಗಲ ಮನೆಯಾಕೆ ಬರುತ್ತಾಳೆ) 


40 ಮೂರು ಪಂಜಾಬಿ ನಾಟಕಗಳು 


ಮಗ್ಗಲಮನೆಯಾಕೆ: ನನಗ ಸ್ವಲ್ಪ ಹಾಲು ಬೇಕಾಗಿತ್ತು. 


ಕಾಕೂ: ಯಾತಕ್ಕಾಗಿ? 
ಮಗ್ಗಲಮನೆಯಾಕೆ: ದೊಡ್ಡ ಹುಡುಗಿ ಗಂಡನ ಮನೆಯಿಂದ ಅತಿಥಿಗಳು ಬಂದಾರ. 
ಕಾಕೂ: ಸಂತೀಗೆ ಕೇಳು. (ದೀಪಾ ಓಡುತ್ತಾ ಬರುತ್ತಾನೆ) 


ಎಲ್ಲಿಗೆ ಹೋಗಿದ್ದಲೆ ? ಯಾವಾಗಲೂ ಓಣ್ಯಾಗ ಗುಂಡು, ಗಜಗ, 
ಕವಡಿ, ಅಖರೋಟ ಆಡ್ತಾ ಇರ್ತೀಯಾ? ಇಲ್ಲಿ ಕುಂದ್ರು, ಕೆಲಸ 
ಮಾಡು. ಕೆಲಸ ಕಲಿ, ಇಲ್ಬಿದ್ರ ಹೊಡೆತ ತಿಂತಾ ತಿರಗಬೇಕಾದೀತು. 
ಕೊಡು ತಂಡಾಸ, ತಿದಿ ಜಗ್ಗು. 

ಮಗ್ಗಲಮನೆಯಾಕೆ: ಹಾಲು ಬೇಕಿತ್ತು, ಮಗ್ಗಲ್ಪವರ್ನ ಕೇಳ್ದ ಇನ್ನಾರ್ನ ಕೇಳ್ಲಿ. 


ಸಂತೀ: ಭಾಂಡೆ ಇಲ್ಲಿಟ್ಟು ಹೋಗು ನಾನು ಹಾಲು ಹಿಂಡಿ ದೀಪಾನ ಜೆತೆಗೆ 
ಕಳಿಸ್ತೀನಿ. (ಪಕ್ಕದ ಮನಿಯಾಕೆ ಹೋಗುತ್ತಾಳೆ) 

ಕಾಕೂ: ಕತ್ತ ಆಗೋದರೊಳಗ ರೊಟ್ಟಿ ಮಾಡಿಕೋ. ಮಳೆಗಾಲ. ಮಳಿಹುಳ 
ಬೆಂಕಿಗೆ ಬಂದ ಬೀಳ್ತಾವ. ನೀನು ಇನ್ನೂವರೆಗೂ ಹಾಲೂ ಹಿಂಡಿ 
ಕೊಂಡಿಲ್ಲ. ಕೊಟ್ಟಿಗ್ಯಾಗ ಆಕಳ ಒದರಾಕ ಹತ್ತೆತಿ. ಹೋಗು, 
ಮೊದಲು ಹಾಲು ಹಿಂಡಿಕೊಂಡು ಬಾ. ಜಲ್ಲಿ ಬಾ. 

ಸಂತೀ: ಒಲಿಮ್ಯಾಲ ಬ್ಯಾಳೀಗ ಇಟ್ಟೀನಿ. ಸೌಟ ಆಡಿಸು, ಬ್ಯಾಳಿ ಸುಟ್ಟು 
ಹೋಗದಿರ್ಲಿ. ಹಾಲು ಹಿಂಡಿಕೊಂಡು ಜಲ್ಲಿ ಬರ್ತೀನಿ. (ಸಂತೀ 
ಹಾಲಿನ ಭಾಂಡೆ ತಗೊಂಡು ಹೋಗುತ್ತಾಳೆ. ಅವಳ ನಡಿಗೆಯಲ್ಲಿ 
ಹೊಸ ಶಕ್ತಿ, ಹೊಸ ವಿಶ್ವಾಸ ಮೂಡೇದ. ಈಗವಳು ಮೊದಲ 
ಅಂಕದಲ್ಲಿ ಬೈಣೋ ಹೊದ್ದ ಮೇಲುಹೊದಿಕೆಯನ್ನೇ ಹೊದ್ದಿದ್ದಾಳೆ) 


(ಚಮ್ಮಾರ ಹಾಗೂ ಕಟುಕ ಬರುತ್ತಾರೆ) 


ಕಾಕೂ: ಕೆಲಸ ಮುಗಿಸಿ ಬಂದರೇನು, ಬರ್ರಿ. 

ಚಮ್ಮಾರ: ನಿನ್ನ ಜತಿಗೆ ಹುಕ್ಕಾ ಸೇದನ ಅಂತಾ ಬಂದ್ರಿ. 

ಕಾಕೂ: ಅಲ್ಲೇ ಐತಿ ತಗೊಳ್ರಿ. ನಾನು ಸ್ವಲ್ಪ ಈ ಮುಂಜಣ ಸರಿಮಾಡ್ತೀನಿ. 

ಚಮ್ಮಾರ: ತಂಬಾಕಿನ ಚೀಲ ಎಲ್ಲೈತಿ? 

ಕಾಕೂ: ಅಲ್ಲೆ ಗೂಟಕ್ಕ ಐತಿ. ನೀರು ಬದಲಿಸು, ನಳಿಕಿನ ಸರಿಯಾಗಿ ತೊಳಕೊ. 
ಕುಲುಮ್ಯಾಗ ಕೆಂಡ ಬೇಕಾದಷ್ಟು. 

ಚಮ್ಮಾರ; ಭೂಮಿ ನೀರು ಕುಡ್ದು ಕುಡ್ಡು ಹಸಿಯಾಗೇದ. ಈ ಸಲ ಪೀಕ ಬಹಳ 
ಛಲೋ ಬರ್ತದ. ಎಲ್ಲಿ ನೋಡಿದರೂ ಸಜ್ಜೆ ಸಜ್ಜೆ ಹೊಲದಾಗ 
ದಂಟು ತೊನೆದಾಡ್ತಾವ. 

ಕಾಕೂ: ಬಹಳ ಮಳಿ ಈ ಸಲ. ಮೂರುದಿನ ಕುಲುಮಿ ಹಚ್ಚಾಕ ಆಗಲಿಲ್ಲ. 
ಕುಲುಮಿ ಎಲ್ಲ ಕೆಟ್ಟು ಹೋಗಿತ್ತು. ಮತ್ತ ಸಾರಿಸಿ ಮಾಡಿ ತಯ್ಯಾರ 
ಮಾಡ್ದೆ. ಆಗ ಕೆಲಸ ಸುರುವಾಯ್ತು. ದೀಪಾ, ತಿದಿ ಜೋರ ಜಗ್ಗು. 


ದೀಪಾ: 


ಕಾಕೂ: 


ದೀಪಾ 


ಚಮ್ಮಾರ: 


ಕಾಕೂ: 


ಚಮಾರ: 


ಕಾಕೂ: 


ಕಟುಕ: 


ಕಾಕೂ: 


ಕಟುಕ: 


ಕಾಕೂ: 


ಚಮ್ಮಾರ: 


41 


ತಿದಿ ಚರ್ಮ ಹರ್ದದ. ಅಪ್ರ, ಇದರೊಳಗಿಂದ ಗಾಳಿ ಹೊರಡದ. 
ಎಲ್ಲಿ? 
ಇಲಿ ನೋಡು. ಲಿ ಕಡ್ಡದ. 


ಈ ಸಲ ಹೂಸ ತಿದಿ ತಗೋಳಿ. ನಿ ' ನನ್ನ ಹತ್ರ ಯಾವದ 
ತಯ್ಯಾರ ಅದ ಏನು? ನಿನ್ನೆ ಆರು ಚರ್ಮ ಸಾಫ ವ 
ಹಚ್ಚಿ ಒಣಗಾಕ ಹಾಕಿದ್ದಿ... ಇತ್ತಾ ಗಟ್ಟು ಹುಕ್ಕಾ ತಾ 
ಅಪ್ಪ, ನಾನು ಈ ತುಂಡು ಹಣ್ಣು ತೋರಸ್ತಾ ) ಕುಲುಮ್ಕಾಗ ಕಾದು 
ಕೆಂಪಗ ಆಗೇತಿ. 

ನನ್ನ ಜಗಾದಾಗ ಕುಂದ್ರು ಮತ್ತ ಇದನ್ನ ಹಣಿ. ನಾನು ತಿದಿ ಜಗ್ಗತೀನಿ. 
ಹೀಂಗ ಕೆಲಸ ಕಲೀತಾರ. ಎಡಗೈಯಿಂದ ಚಿಮಿಟಿಗಿ ಹಿಡಿ, 
ಬಲಗೈಯ ಸುತ್ತಿಗಿ ತಕೊಂಡು ಏಟು ಹಾಕು. ಹಾಂ! ಹಾಂಗ.. 


(ದೀಪಾ ಸ್ಥಳ ಬದಲಿಸುತ್ತಾನೆ) 


ನಾನು ಇದನ್ನ ಕ ಈಗಲೇ ಸೀದಾ ಮಾಡಿ ಬಿಡ್ತೀನಿ. 
ಪ್ರತಿಯೊಂದು ವಸ್ತು ದುಬಾರಿಯಾಯ್ತು. ಕಬ್ಬಿಣಕ್ಕೂ ಬಂಗಾರದ 
ಧಾರಣಿ ಆಯ್ತು. ಮೊದಲಿನಂತ ಮಳಿ ಸಹಿತ ಸಿಗೋದಿಲ್ಲ. 
ಮೊದಲು ಏನಿತ್ತು? ಬೆಳಗಿನಿಂದ ಓಡ್ಡು ಸಂಜೆಯವರಿಗೂ ಕಬ್ಬಿಣ 
ಹಣದರೂ ಎರಡು ಹೊತ್ತಿನ ಕೂಳು ಸಿಗಿರಲಿಲ್ಲ. ಆದ್ರ ಈಗ.... 
ಆದ್ರ ಈಗ, ಸಾಮಾನುಗಳ ಬೆಲೆ ಏರ್ತಾ "ಇದೆಯಲ್ಲ. 

ಹಣ ಹತ್ರ ಇದ್ರ ಪ್ರತಿಯೊಂದು ವಸು ನೂ ಸಸ್ತಾನ. ಮೂದಲು 
ಕೂಲಿಯರ ಏಟಿತ್ತು? ಈಗ ಏನು, ಸಿಸಾಗಿ ಕೂಲಿ ತಗೊಂತಾರ. 
ನಾನು ನನ್ನ ಮಗನ್ನ ಓದಾಕ-ಗೀದಾಕ ಕಳಸೋದಿಲ್ಲ. ಓದಿನಾಗ ಏನ 
ಇಟ್ಟೈತಿ? ಹಿಂಗ ಬುದ್ಧಿಯಲ್ಲ ಹಾಳಾಗಿ ಹೋಗತೈತಿ. ಇತ್ತಾಗೂ 
ಅಲ್ಲ ಅತ್ಲಾಗೂ ಅಲ್ಲ ಈಗಿನಿಂದಲೇ ನನ್ನೊಂದಿಗೆ ಕೆಲಸಕ್ಕ 
ಕರಕೊಂಡೀನಿ. 

ದೀಪಾನೂ ಮೂರು-ನಾಲ್ಕು ವರ್ಷದೊಳಗ ಪೂರ್ಣ ಕೆಲಸ 
ಕಲಕೋತಾನ. ಓ! ದೀಪಾ? ಒಳಗಿನಿಂದ ಸಣ್ಣಪಾತ್ರಿ ತಗೊಂಡು 
ಬಾ, ಇಲ್ಲೇ ಕುಲುಮ್ಯಾಗ ಚಹಾಕ್ಕ ಇಡು. 

(ದೀಪಾ ಪಾತ್ರೆಯೊಳಗ ನೀರು ತುಂಬಿಕೊಂಡು ಬಂದು 
ಕುಲುಮಿಯೊಳಗ ಬೆಂಕಿ ಮೇಲೆ ಇಡುತ್ತಾನೆ. ಇಟ್ಟನಂತರ 
ಕುಳಿತುಕೊಳ್ಳುತ್ತಾನೆ) 

ಚಹಾ ಕಡಿಮಿ ಕುಡಿ. ಚಹಾ ಕುಡ್ತು ಕುಡ್ಬು ಒಳಗ ನಿನ್ನ ಹೊಟ್ಟಿಯಲ್ಲ 
ಕರ್ರಗ ಆಗಿರಬೇಕು. ನಿನ್ನ ಹುಂಜ ಎಲ್ಲಿ? 

ಪುಟ್ಟಿಯೊಳಗ ಮಲಗೇದ. 

ಬೈಣೋ ಎಲ್ಲಿ ಅದಾಳ, ಏನಾರ ಗೊತ್ತಾತೇನು? 


42 ಹರರ ಪಂಜಾಬಿ ನಟಿಕಗಳ 


ಕಾಕೂ: ಇಲ್ಲು. 
ಚಮ್ಮಾರ: ಹೆಣ್ಣಿನ ನೆಲಿನ ಸಿಗೋದಿಲ್ಲ. 
ಕಾಕೂ: ನಾವು ಕಬ್ಬಿಣ ಕರಗಿಸಿ ಮೆತ್ತಗ ಮಾಡ್ತೀವಿ. ಹ್ಯಾಂಗ ಬೇಕ ಹಾಂಗ 


ಕ 
ಮನಸ್ಸಿಗೆ ಬಂದ್ಹಾಂಗ ತಿರುವುತೀವಿ. ಆದ್ರ ಹಣ್ಣಿನ ಮನಸ: 
ಯಾರಿಗೂ ಕರಗಿಸಲಿಕ್ಕ ಆಗೋದಿಲ್ಲ. ಅದು ಯಾವಾಗ, ಎತ್ನಾ 
ಹೂಳತದ, ಅಂಬೋದ ಗೊತ್ತಾಗೋದಿಲ್ಲ. ಹೆಣ್ಣಿನ ಮನಸ್ಸು ಯಾವ 
ಕಬ್ಬಿಣದಿಂದ ಆಗೇದ ಏನ! 


ದೀಪಾ: ಅಪ್ಪ ಚಹಾ ಆತು. 

ಕಾಕೂ: ಎಲ್ಲರಿಗೂ ಗ್ಲಾಸನ್ಯಾಗ ಹಾಕಿಕೊಡು. 
(ಮೂವರೂ ಚಹಾ ಕುಡಿಯುತ್ತಾರೆ) 

ಕಾಕೂ: ಮಗು, ದೀಪಾ ಮುಡಸು ಕತ್ತಾಗಾಕ ಹತ್ತೇದ. 


(ಮಗ್ಗಲಮನೆಯಾಕೆ ಬರುತಾಳೆ) 
ಮಗ್ಗಲಮನೆಯಾಕೆ: ಪೂರ್ವದಿಂದ ಮೋಡ ಒತರಿಸಿ ಬರಾಕ ಹತಾವ. ಕಪ 


ಮೋಡ. 
_ 
ಕಟುಕ: ಹ್ಹುಂ ಹನೀನೂ ಉದರಾಕ ಹತ್ತಾವ. ನಾನು ಚರ್ಮ ಹೊರಗ ಹಾಕಿ 


ಮಗ್ಗಲಮನೆಯಾಕೆ: ಪ್ರಾಟಿಗೆ ಹೋಗಿದ್ದೆ. ಕರಕ್ಕ ಕಾಳು ತಂದೆ. ಉಪಾಸ ಇತ್ತು. 
ನನ್ನ ಭಾಂಡೆದಾಗ ಹಾಲು ಹಾಕಿ ? 
ಕಾಕೂ: ಇನ್ನು ಸಂತೀ ಹಾಲು ಹಿಂಡಿಕೂಂಡು ಬಂದಿಲ್ಲ. ಬಹಳ ಹೊತ್ತು 
ಆತು ಆಕಿ ಹೋಗಿ, ನೀನು ಹೋಗ್ತಾ ಕಳಿಸು. 


ಮಗ್ಗಲಮನೆಯಾಕೆ: ಎಲ್ಲಿಂದ ? 


ಕಾಕೂ: ಕೂಟಿಗ್ಮಾಗಿನಿಂದ. 
ಮಗ ಲಮನೆಯಾಕೆ: ಆಕಿ ಅಲ್ಲಿಲ್ಲ. 
ಕಾಕೂ: ಅಲ್ಲೇ ಹೋಗ್ಯಾಳ ಹಾಲು ಹಿಂಡ್ಲಾಕ. 


ಮಗ್ಗಲಮನೆಯಾಕೆ: ನಾನು, ಅಶ್ವತ್ತಮರದ ಕೆರಿಹತ್ರ ಆಕಿ ಹೋಗೋದನ್ನ 
ನೋಡೆ. 


ಕಾಕೂ: ಏನು? 
ಮಗ್ಗಲಮನೆಯಾಕೆ: ಆಕಿ ಜಲ್ಬಿ-ಜಲ್ಪ ಹೊಂಟದ್ದು. ನನ್ನ ತಲೀಮ್ಯಾಲ ಕಾಳಿನ ಗಂಟ 
ಇತ್ತು. ಆಕಿ ಹೋಗೋದನ್ನ ನೋಡೆ. ಆಕಿ ಸಜ್ಜಿ ಹೊಲಾಗ 


ಹೋಗಿ ಮರಿ ಆದ್ದು. 


ಕಮ್ಮಾರ 


ಕಾಕೂ: 
ದೀಪಾ: 


ಕಾಕೂ: 
ದೀಪಾ: 
ಕಾಕೂ: 


ದೀಪಾ: 


43 


ಸುಳ್ಳು..... ಆಕಿ ಕೊಟೆಗ್ಮಾಗ ಹಾಲು ಹಿಂಡಾಕ ಹೋಗ್ಯಾಳ. 

ಆಕಳ ಹಿಂಡಾಕ ಹೋಗ್ತೀನಿ ಅಂತಾ, ಆಕಿ ಅಂದಿದ್ದು. ಇಲ್ಲಿವರೆಗೂ 
ಬೈಣೋ ನನ್ನ ಕೆಲಸ ಮಾಡತಿದ್ದು, ಇವತ್ತ ನಾ ಬೈಣೋನ ಕೆಲಸ 
ಮಾಡಾಕ ಹೋಗ್ತೀನಿ-ಅಂತಾನು ಹೇಳಿದ್ದು. 


'ಬೈಣೋನ ಕೆಲಸ... ನಾನು ಹೋಗಿ ಕರಕೊಂಡು ಬತ್ರೀನಿ ಅವಳ್ನ. 


ಅಪ್ಪ, ಕಬ್ಬಿಣ ಕಾದದ. 

ಹೋಗೀನಿ, ಅವಳ್ನ ಕರಕೊಂಡು ಬರ್ತಿನಿ. (ಹೊರಗೆ 
ಹೋಗುತ್ತಾನೆ) 

ದೊಡ್ಡವನಾದ ಮೇಲೆ ದೊಡ್ಡ ದೊಡ್ಡ ಕತೆ ಮಾಡ್ತೀನಿ. ಒಂದ್ದಲ 
ತಮಾಷೆ ನೋಡಿದ್ದೆ. ದೊಡ್ಡ ಸಳಿಯೊಳಗ ಚೂರಿ, ಚಾಕು ಸುತ್ತರ್ದ 
ಇದ್ದವು. ಆಟಗಾರನ ಮಗ ಅದರೊಳಗಿಂದ ಹಾರಿ ಹೊರಗ ಬಂದ. 


ಮಗ್ಗಲಮನೆಯಾಕೆ: ನೀನೂ ನಿನ್ನಪ್ಪನ ಹಂಗ ಕೆಲಸಗಾರನಾಗ್ತಿ. ನಿನಗ, ಹುಟ್ಟಿದಾಗ 


ಕಾಕೂ: 


ನಾನಃಘುಟ್ಟಿ ಕುಡಸಿದ್ದಿ. ಈ ಊರಿನ ಗಂಡಸರು ರಂಟಿ ಕುಂಟಿ 
ಹೊಡೀತಾರ, ಕಬ್ಬಣ ಹಣತಾ ಇರ್ತಾರ, ಹೆಂಗಸರ 
ಎದಿಮ್ಯಾಲ ಬೆಂಕಿ ಉರಿತದ ಮತ್ತ ಅವರು ಇದ ಬೆಂಕ್ಯಾಗ 
ಸುಟ್ಟು ಹೋಗ್ತಾರ. 

(ಕಾಕೂ ಬರುತ್ತಾನೆ) 


ಕೂಟಿಗ್ಯಾಗ ಇದ್ದಿಲ್ಲ ಆಕಿ, ಮತ್ತ ಗಜ್ಜಣನೂ ತನ್ನ ಮನಿಯಾಗಿಲ್ಲ. 


ಮಗ್ಗಲಮನೆಯಾಕೆ: ಆಕಿ ಹೋದ್ಲು ಹಂಗಾರ. (ಹೋಗುತಾಳೆ) 


ದೀಪಾ: 
ಕಾಕೂ: 


ದೀಪಾ: 
ಕಾಕೂ: 
ದೀಪಾ: 
ಕಾಕೂ: 


ಧ್ವನಿ: 


ಕಾಕೂ: 


ಧ್ವನಿ: 


ಅಪ್ಪ ಕುಲುಮಿ ಬೆಂಕಿ ಆರಿಹೋತು. 

ಅವಳು ಗಜ್ಜಣನೊಂದಿಗೆ ಹೋದ್ಲು. ಮ್ಯಾಲೆ ಕತ್ತ ಆತು. ಅವಳೂ 
ಬೈಣೋನ ಕೆಲಸ ಮಾಡಾಕ ಹೋಗ್ಯಾಳ. (ಚೀರುತ್ರು ಬೈಣೋ..... 
ನಾಚಿಗ್ಗೇಡಿ. ಹಲ್ಕಟ್ಟ, ಕೆಟ್ಟರಕ್ತ. ನಾನು ಅವಳ ಹಿಂದೆ ಹೋಗೋದಿಲ್ಲ. 
ಬಾಗಿಲಹಾಕಿ, ಚಿಲಕ ಹಾಕಿಬಿಡು ದೀಪಾ. 

ಚಿಲಕ ಹಾಕಾಕ ಬರುವಲ್ಲು. 

ಹಂಗಾರ ನಾನು ಹಾಕ್ತೀನಿ (ಚಿಲಕ ಹಾಕುತ್ತಾನೆ) 

ಅಪ್ಪ. ಅಡಿಗಲ್ಲ ಮ್ಯಾಲ ಇಟ್ಟ ಕಬ್ಬಿಣ ಥಣ್ಣಗಾತು. 

ನಾನು ಹಣಿತೀನಿ ಇದನ್ನ. ಅರೆ ಥಣ್ಣಗಾಗೇದ ಇದು.... ಹಣಯಾಕ 
ಆಗೋದಿಲ್ಲ. (ಬಾಗಿಲ ಬಡಿದ ಶಬ್ದ) 

ಯಾರವರು 

ನಾನು 

ಗಜ್ಜಣ ? 

ಅಲ್ಲ. ನಿನ್ನ ಗೆಳೆಯ, ಚಮ್ಮಾರ. 


44 ಮೂರು ಪಂಜಾಬಿ ನಾಟಕಗಳು 


ಕಾಕೂ: ಇಲ್ಲ ಇಲ್ಲ, ನಾನು ಕಬ್ಬಿಣ ಹಣಿಯಾಕ ಹತ್ತೀನಿ. ಕೆಲಸಾ ಮಾಡಾಕ 
ಹತ್ತೀನಿ. 

ಚಮ್ಮಾರ: ಚಿಲಕ ತಗಿ. 

ಕಾಕೂ: ನೀನು ಹೋಗು, ನಾನೀಗ ಕೆಲಸ್ಪಾಗ ಅದೀನಿ. ನನಗ ಈಗ 
ಮಾತಾಡೋದು ಬ್ಯಾಡ. ಬಾ ದೀಪಾ, ನನ್ನ ಹತ್ರ ಕೂಡು. 
(ದೀಪಾ ತಿದಿ ಜಗ್ಗುತ್ತಾನೆ. ಮತ್ತು ಕಾಕೂ ಕೆಂಪು ಕತ್ತಲಲ್ಲಿ ಕಬ್ಬಿಣ 
ಹಣಿಯುತ್ತಾನೆ) 


-ಪರದೆ- 


ಹಳೆಯ ಬಾಟಲಿಗಳು 


ಕರ್ತಾರ್‌ಸಿಂಗ್‌ ದುಗ್ಗಲ್‌ 


ಪುತ್ರಿಗಳು 


ಚೇತನ 
ದಮಯಂತಿ 
ಶೇಖರ 
ರೋಮಾ 
ಆಯಾ 
ರಾಮು 
ಕೈಲಾಶ 
ಕಮಲಾ 
ಪ್ರೇಮ 
ಹುಸನಾ 
ಡಾಕ್ಟರ 


ಚೇತನ: 


ಪ್ರಥಮ ದೃಶ್ಯ 


ಒಂದು ದೊಡ್ಡ ಮನೆ. ದಿವಾನಖಾನೆಯ ಬಾಗಿಲು ಮುಚ್ಚದೆ. 
ಹೊರಗಿನ ಪಡಸಾಲೆಯಲ್ಲಿ ಉಪ್ಪರಿಗೆಯ ಮೇಲೆ ಹೋಗಲು 
ಮೆಟ್ಟಲುಗಳಿವೆ. ಕೆಳಗಿನ ಕೋಣೆಗಳ ಗೋಡೆಗಳಲ್ಲಿ ಎದುರಿಗೆ 
ಮತ್ತು ಎಡ-ಬಲಕ್ಕೆ ಬಾಗಿಲುಗಳಿವೆ. ಮುಚ್ಚರುವ ದಿವಾನಖಾನೆ 
ಅಮೂಲ್ಯವಾದ ರತ್ನಗಂಬಳಿಗಳಿಂದ ಬೆಲೆಯುಳ್ಳ ಸೋಫಾಗಳಿಂದ 
ಸುಸಜ್ಜಿತವಾಗಿದೆ. ಒಂದು ರೀತಿಯ ದುಂಡುಕೋಣೆಯುದ್ದ 
ಹಾಗಿದೆ. ವಾಸ್ತವವಾಗಿ ನೋಡಿದರೆ ದುಂಡಾಗಿರುವ ಕೋಣೆ 
ಇನ್ನೂ ಒಳಗಿದೆ. ಅದರ ಬಾಗಿಲು ಈ ದಿವಾನ್‌ಖಾನೆಯ 
ಎದುರಿಗಿನ ಗೋಡೆಯಲ್ಲಿದೆ. ಈ ಮುಚ್ಚಿದ ದಿವಾನ್‌ಖಾನೆಯಲ್ಲಿ 
ಒಂದೆಡೆ ಪಿಯಾನೋ ಇರಿಸಲಾಗಿದೆ. ಒಂದು ಶೆಲ್‌ದಲ್ಲಿ 
ಪುಸ್ತಕಗಳಿವೆ. ಇನ್ನೊಂದೆಡೆ ಮಗುವಿನ ಆಟಕೆಗಳಿವೆ. 


(ತೆರೆ ಎತ್ತಿದ ಕೂಡಲೇ ಏಳು-ಎಂಟು ವರ್ಷದ ಓರ್ವ ಬಾಲಕ 
ದೂರವಾಣಿ ಡಾಯಲ್‌ ತಿರುಗಿಸುತ್ತ ಯಾವುದೋ ಸಂಖ್ಯೆಯನ್ನು 
ಕೂಡಿಸುತ್ತಿದ್ದಾನೆ.) 
(ಸಂಖ್ಯೆ ಕೂಡಿದ ಕೂಡಲೇ) ಹೆಲೋ ರೋಮಾ.... ಇದು ನನ್ನದೇ 
ಟೆಲಿಫೋ ನ್‌ ಎಂಬುದು ನಿನಗೆ ಹೇಗೆ ತಿಳಿಯಿತು ? ಸರಿ, ಈಗ ಜಲ್ರಿ 
ಹೊರಟು ಬಾ. ಓ! ನೀನೆಷ್ಟು ಹೊತ್ತು ಮಾಡಿಬಿಟ್ಟೆ! ನಿನ್ನ 
ಆಯಾಳನ್ನು ಜೊತೆಗೆ ಕರೆದುಕೊಂಡು ಬರಬೇಕು; ಅವಳು ನಮ್ಮ 
ನೌಕರನೊಂದಿಗೆ ಮಾತನಾಡುತ್ತಿರು ತಾಳೆ. ನಾವು ಪ್ರತ್ತೇಕವಾಗಿ 
ಕುಳಿತು ಆಟವಾಡೋಣ.... ಏನು ? ನಾನೋ... ನನ್ನದೇನು, ಈಗಲೇ 
ಸಿದ್ದವಾಗುತ್ತೇನೆ.... ನನಗೇನು ತಲೆ ಬಾಚಿಕೊಂಡು ರಿಬ್ಬನ್‌ 
ಕಟ್ಟಿಕೊಳ್ಳ ಬೇಕಾಗಿಲ್ಲವಲ್ಲ? ರೋಮಾ ನೀನಿಂದು ಯಾವ ಫ್ರಾಕ್‌ 
ತೊಟ್ಟಿರುವೆ ಹೇಳು ? 
(ಇದ್ದಕ್ಕಿದ್ದ ಹಾಗೆ ಮೇಲಿನ ಬಾಗಿಲು ತರೆದಾಕ್ಷಣ ಚೇತನ 
ಗಾಬರಿಯಾಗಿ ಟೆಲಿಫೋನ್‌ ಇಟ್ಟು ಬಿಡುತ್ತಾನೆ ಹಾಗೂ ದೂರ ಒಂದು 
ಮೂಲೆಯಲ್ಲಿರುವ ಕಟ್ಟಿಗೆಯ ಕುದುರೆಯ ಮೇಲೆ ಹಶಿ 
ಜೀಕವಾಡುತ್ತಾನೆ. ಇಷ ಸ್ರರಲ್ಲಿ ದಮಯಂತಿ, ಮಗುವಿನ ತಾಯಿ, 
ಮೂವತ್ಮೆದು- ನಲವತ್ತು ವರ್ಷದವಳು, ಶೃ೦ಗರಿಸಿಕೂಂಡ, ಮಲ್ಲ 


(ಲೆ 


48 
ಮೆಲ್ಲಗೆ ಮೆಟ್ಟಲು ಇಳಿದು ಬರುತ್ತಾಳೆ) 

ದಮಯಂತಿ: ಹಲೋ ಮಗು 

ಚೇತನ: ಹೆಲೋ ಮಮ್ಮಿ 

ದಮಯಂತಿ: ಮಮ್ಮಿಯ ಹತ್ತಿರ ಬಂದು ನಿನ್ನ ಮಮ್ಮಿಗೆ ಪ್ರೀತಿ ಮಾಡುವುದಿಲ್ಲವೇ 
ಮಗೂ ? 

ಚೇತನ: ಇಲ್ಲ, ಮಮ್ಮಿಯ ಸೀರೆ ಕಟ್ಟುಹೋಗುತ್ತದೆ, ನಾನೋ, ಇನ್ನೂ ಸ್ನಾನ 
ಮಾಡಿಲ್ಲ, ಬಟ್ಟೆಗಳನ್ನು ಬದಲಿಸಿಲ್ಲ 

ದಮಯಂತಿ: ನಿನಗೆ ನನ್ನ ಸೀರೆಯ ಚಿಂತೆ ಇಷ್ಟೇಕೆ ? 

ಚೇತನ: ಆ ದಿನ ನನಗೆ ಸಿಟ್ಟು ಮಾಡಿದ್ದೆಯಲ್ಲ.... ಅಂದು ನಾನು ಸ್ಕೂಲಿನಿಂದ 
ಬಂದವನೇ ನಿನ್ನನ್ನು ಅಪ್ರಿಕೊಂಡಿದ್ದೆನಲ್ಲ.... 

ದಮಯಂತಿ: (ನಾಟಕೀಯ ನಗು ನಗುತ) ಅದು ಯಾವಾಗ ಮಗು? 

ಬೇತನ: ಆ ದಿನ, ಟೆಲಿಫೋನಿನ ಹತ್ತಿರವಿರುವ ಕುರ್ಚಿಯ ಮೇಲೆ ಕುಳಿತು 
ಪ್ರೇಮ ಅಂಕಲ್‌ಗಾಗಿ ನೀನು ಕಾಯುತ್ತಿರುವಾಗ.. 

ದಮಯಂತಿ: (ಸ್ತಗತ್ರ ಅಯ್ಕೋ, ನಾನು ಸತ್ತುಹೋದ... ಇವನೂ ಪ್ರೇಮನ 
ಬಗ್ಗೆಯೇ ಮಾತನಾಡುತ್ತಾನೆ, (ಚೀತನನ 2 ಕುರಿತು) ಮಗು, ಪ್ರೇಮ 
ಅಂಕಲ್‌ ತುಂಬ ಒಳ್ಳೆಯವರು, ನಿನಗಾಗಿ ಅವರೆಷ್ಟು ಸಾಮಾನು 
ತಂದಿದ್ದಾರೆ ಗೊತ್ತೇ? ಟಾಫೀ ಚಾಕಲೆಟ್‌, ಆಟಿಕೆಗಳು, ಪುಸ್ತಕ.... 

ಚೇತನ: ನನ್ನ ಡ್ಯಾಡಿ ತಂದುಕೊಟ್ಟಿರುವ ಈ ಕುದುರೆಯೇ ನನ್ನ ಅಚ್ಚು 
ಮೆಚ್ಚಿನದು. 

ದಮಯಂತಿ: ಸರಿ, ಹಾಗಾದರೆ ನೀನು ಈ ಕುದುರೆಯ ಮೇಲೆಯೇ ಸವಾರಿ ಮಾಡು 
ಕಟ್ಟಿಗೆಯ ಕುದುರೆ ಮೇಲೆ.... (ಟೆಲಿಫೋನ್‌ ರಿಸೀವರ ಎತ್ತಿ ಡಾಯಲ್‌ 
ಮಾಡಬಯಸುತ್ತಾಳೆ) 

ಚೇತನ: ಮಮ್ಮಿ ನೀನು ಯಾರಿಗೆ ಫೋನ್‌ ಮಾಡುತ್ತಿರುವೆ ? 

ದಮಯಂತಿ: ಯಾರಿಗೂ ಇಲ್ಲ ನೀನು ನಿನ್ನ ಕೆಲಸ ಮಾಡು. 

ಚೇತನ: ಮಮ್ಮಿ ನೀನು ಪ್ರೇಮ ಅಂಕಲ್‌ಗ ಫೋನ್‌ ಮಾಡುತ್ತಿರುವೆಯಾ ? 

ದಮಯಂತಿ: ಇಲ್ಲ. 

ಚೇತನ: ಹಾಗಾದರೆ ಇನ್ನಾರಿಗೆ? (ದಮಯಂತಿ ಸುಮ್ಮನಾಗುತ್ತಾಳೆ) ಮಮ್ಮಿ 
ಈಗ ತಾನೇ ಹುಸನಾ ಆಂಟಿಯ ಫೋನ್‌ ಬಂದಿತ್ತು ಆಕೆ 
ಡ್ಯಾಡಿಯನ್ನು hs ig 

ದಮಯಂತಿ: ಮತ್ತೆ ನೀನೇನು ಹೇಳಿದೆ ? 

ಚೇತನ: ಡ್ಯಾಡಿ ಮತ್ತು ಮಮ್ಮಿ ಮೇಲೆ ಮಲಗಿದ್ದಾರೆ ಎಂದು ಹೇಳಿದೆ. 

ದಮಯಂತಿ: ಡ್ರಾಯವರ ಬಂದನೋ ಹೇಗೋ ನೋಡಿ ಬಾ ಮಗು. 

ಚೇತನ: ಆಗಲಿ ಮಮ್ಮಿ ಮಮ್ಮಿ ನಾನು ಡ್ರಾಯವರನನ್ನು ನೋಡಲು 


ಮೂರು ಪಂಜಾಬಿ ನಾಟಕಗಳು 


ಹೋದಾಗ ನೀನು ಪ್ರೇಮ ಅಂಕಲ್‌ಗೆ ಫೋನ್‌ ಮಾಡುತ್ತಿಯಾ ? 
(ತುಂಟತನದಿಂದ ತಾಯಿಯ ಕಡೆ ನೋಡುತ್ತಾನೆ) 


ಹಳೆಯ ಬಾಟಲಿಗಳು 49 


ದಮಯಂತಿ: 


ಚೇತನ: 
ದಮಯಂತಿ: 


ಚೇತನ: 
ದಮಯಂತಿ: 


ಚೇತನ: 
ದಮಯಂತಿ: 


ಚೇತನ: 
ದಮಯಂತಿ: 


ಚೇತನ: 


ದಮಯಂತಿ: 


ಚೇತನ: 


ಬೊಗಳಬೇಡ; ಹೇಳಿದಷ್ಟನ್ನು ಮಾಡು... ಅದೆಷ್ಟು 
ವಾಚಾಳಿಯಾಗಿದ್ದಾನೆ ಇವನು! 

ಆಗಲಿ ಮಮ್ಮಿ ಆಗಲಿ. (ಹೋಗುತ್ತಾನೆ) 

(ಬಹುಬೇಗ ಟೆಲಿಫೋನಿನ ನಂಬರ ಕೂಡಿಸಿ) ಹಲೋ. ಶೀಶಮಹಲ 
ಹೋಟೆಲ? ನನಗೆ ರೂಮ ನಂಬರ ಹತ್ತು ಬೇಕು... ಹಲೋ... 
ರೂಮ ನಂಬರ ಹತ್ತೇನು... ಹಾಂ! ನಾನು ಮಮ್ಮಿ ಕೈಲಾಶ್‌... 
ಇಂದು ಸಾಯಂಕಾಲ ನಿನ್ನ ಪ್ರೋಗ್ರಾಮ್‌ ಏನು!.... ಏನು, ಅಂಥ 
ವಿಶೇಷ ಕಾರ್ಯಕ್ರಮ ಏನೂ ಇಲ್ಲ.... ಹಾಗಾದರೆ ನೀನು ಕ್ಲಬ್ಬಿಗೆ 
ಹೋಗುವೆಯಾ?....ಏನು? ಇಲ್ಲ ಇಲ್ಲ, ನೀನು ಇಂದು 
ಸಾಯಂಕಾಲ ಅವಶ್ಯ ಕ್ಲಬ್ಬಿಗೆ ಹೋಗು... ಸಾಯಂಕಾಲ ನಿನ್ನ 
ರೂಮಿನ ಅವಶ್ಯಕತೆಯಿದೆ ನನಗೆ.... ಹಾಂ! ಏನಂದೆ ?... ನನ್ನ 
ಪ್ರೆಂಡ್‌ ಒಬ್ಬರನ್ನು ಅಲ್ಲಿಗೆ ಕರೆದುಕೊಂಡು ಬರುವೆ... ನಾವಿಂದು 
ಅವಶ್ಯವಾದ ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ. ಇದಕ್ಕಾಗಿ 
ಹೊರಗೆಲ್ಲಿ ಅಲೆಯೋಣ.... ನಿನ್ನ ಕೋಣೆ ನಮ್ಮ ಮಾತುಕತೆಗೆ 
ಸರಿಯಾಗಿದೆಯೆಂದು ಅದನ್ನೇ ಆರಿಸಿದೆ.... ಸರಿ ಹಾಗಾದರೆ.... ನಿನ್ನ 
ರೂಮಿನ ಕೀಲಿ ಕೆಳಗಡೆ ರಿಶೆಪ್ಶನ್‌-ಕ್ಲಾರ್ಕನ ಹತ್ತಿರವೇ ಇರುತ್ತದೆ 
ತಾನೇ? ಓ! ತುಂಬ ಥ್ಯಾಂಕ್ಸ್‌.... ತುಂಬ ತುಂಬ.... ಧನ್ಯವಾದ 
ಕೈಲಾಶ್‌... (ಟೆಲಿಫೋನ್‌ ಬಂದ ಮಾಡಿ ಮೈ ಮುರಿಯುತ್ತಾಳೆ) 
(ಬರುತ) ಡ್ರಾಯವರ ಬಂದಿದ್ದಾನೆ ಮಮ್ಮಿ 

ನಾನು ಹೊರಗೆ ಹೋಗುತ್ತಿದ್ದೇನೆ ಮಗು, ನೀನು ನೌಕರನೊಂದಿಗೆ 
ತಿರುಗಾಡಲು ಹೋಗು. 

ನನ್ನನ್ನು ಕಾಣಲು ರೋಮಾ ಬರಲಿದ್ದಾಳೆ.... 

ಏನು, ಇತ್ತೀಚೆಗೆ ರೋಮಾಳೊಂದಿಗೆ ತುಂಬಾ ದೋಸ್ತಿ 
ನಡೆದಿದೆ ?.... 

ಮಮ್ಮಿ ರೋಮಾ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತಾಳೆ. 

ನನಗೆ ಅವಳ ತಾಯಿಯೆಂದರೆ ಎಳ್ಳಷ್ಟೂ ಆಗುವುದಿಲ್ಲ, ತನ್ನನ್ನು ಸತಿ 
ಸಾವಿತ್ರಿ ಎಂದು ತಿಳಿದುಕೊಂಡಿದ್ದಾಳೆ, ಎಲ್ಲರ ಚಾರಿತ್ರ್ಯದ ಗುತ್ತಿಗೆ 
ಅವಳೇ ಹಿಡಿದಿದ್ದಾಳೆ. 

ಆದರೆ ಮಮ್ಮಿ ರೋಮಾನ ತಾಯಿ ರೋಮಾಳೊಬ್ಬಳನ್ನೇ ಬಿಟ್ಟು 
ಎಲ್ಲೂ ಹೋಗುವುದಿಲ್ಲ. 

ನೀನಾದರೂ ಒಬ್ಬನೇ ಎಲ್ಲಿರುವೆ? ನಿನ್ನ ಹತ್ತಿರ ರಾಮೂ ಇದ್ದಾನೆ, 
ಆಳು ಇದ್ದಾನೆ. ನಾನು ಡ್ರಾಯವರನನ್ನೂ ಬಿಟ್ಟು ಹೋಗುತ್ತಿರುವೆ. 
ಅದೂ ಅಲ್ಲದೆ ಇನ್ನೂ ನಿನ್ನ ಡ್ಯಾಡಿಯೂ ಮನೆಯಲ್ಲಿಯೇ ಇದ್ದಾರೆ. 
ರೋಮಾಳ ತಾಯಿ ಸ್ವತಃ ಕೂಡ ಎಲ್ಲೂ ಒಬ್ಬಳೇ 
ಹೋಗುವುದಿಲ್ಲವಲ್ಲ? 


ಚೇತನ: 


ದಮಯಂತಿ: 


ಚೇತನ: 


ದಮಯಂತಿ: 


ಚೇತನ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


: ಅನಾವಶ್ಯಕವಾದ ಮಾತುಗಳನ್ನಾಡಬಾರದು ತಿಳಿಯಿತೇ? 


ye 


ಆ 


ಸೆ 

ಮಮ್ಮಿ ನೀನು ತಿರುಗಿ ಬರುವುದು ಯಾವಾಗ ? 
ಬಿಡುತ್ತೇನೆ.... ದಿನವೂ ಬಂದ ಹಾಗೆ. 

ಮಮ್ಮಿ ನನಗು ತರುತ್ತಿ? ಪ್ರೇಮ ಅಂಿಕಲಿನನ್ನು ಭಾಷ 


ಎ ಕಾಗ ಭಾ ಇಗೆ ಇ ಇಹ 
pi wt ಹೂರತರಲು ಡಾಯವರನಿ 
ಕ 
ತಡವಾಗುತ ಲದ. 
ks Pus ಇ ಎ ಹಾಳ ಎಇ 
ಆಗಲಿ ಮಮ್ಮಿ (ಹೊರಹೋಗುತಾನೆ) 


ಪ್ರೇಮ ಅಂಕಲ್‌ (ಒಂದು ಪ್ರಕಾರದ ಉನ್ಮಾದದಿಂದ ಅವಳ ಮುಖ 
ಅರಳುತದ) ಪ್ರೇವ ೨ ಅಂಕಲನನ್ನು ಇಲ್ಲಿಗೆ ತರುವುದಿಲ್ಲ ನಾನು ಸೃತಃ 


ಅವನಿದಲ್ಲಿಗೆ ಹೊರಟು ಹೋಗುತ್ತೇನೆ ಇಂದು, ಇಂದು ನಾವು 
ರ್ಣಯ ಮಾಡಿಕೊಳ್ಳುತ್ತೇವೆ. ಆಹ! ಈ ಸಂಸಾರ ಅದಷ 
ಎ೦ದರವಾಗಿದೆ! ನಾನು ಮತ್ತೆ ಮದುವಣಗಿತ್ತಿಯಾಗಬೇಕು. ಮತ್ತೆ 
ಹಾ ಪದರ ಯು :ಧಿಂಿಗಾ ರಗ ಕಲಲ ಕಡ 
ದಿಂದ ಕಂಗೊಳಿಸುತ್ತವೆ... ಮತ್ತೊಮ್ಮೆ ಕೈತುಂಬ ಬಳೆಯ 


ರುಣರು ಸಪಳೆ.... ನಾನು ಒಂತಲ್ಲ ಹಾಗೂ ಕುಳಿತ್ಲ ಮತ್ತ 


ಕ 6 ಡ್ರಾ pe 


a ೫1 2೨ 
3} 


ಕ 
[as 


ಚಿ ಸ 
SE Wp ನಿನ ಗಂಟೆ ಬಾರಿಸುತ್ತದೆ) 
ಹಸಲೋ!...ಪ್ರೇಮ ?...ನಾನು, ನಾನು ಇನ್ನೇನು ಬಂದುಬಿಟ್ಟೆ... 


pe 
ಓಟ) 

ಖಾ ಜು | ಹ ವ ಇಸಾ ಹಾಗ 
ಪ್ರೇಮ...ಶೀಶಮಹಲ ಹೋಟೆಲ, ರೂಮ ನಂಬರ 
ದ್‌್‌ 
Ad 


ಬಂದರ....ಇಲ್ಲಿ ಕೇಳು....ನಾನು ನಿಜ ಹೇಳುತ್ತಿರುವೆ 
ಬಂದಂತೆಯೇ ಮರಳಿ ಬಿಡುತ್ತೇನೆ....ಹಾಂ! ತಿಳಿಯಿತೇ ?...ಸರಿ 
ನಾನು ಈಗಲೇ ಬರುತ್ತೇನೆ....ಏನು ?....ನಾನು ನಿನ್ನನ್ನು 
ದಾರಿಯಲ್ಲಿಯೇ ಪಿಕಪ್‌ ಮಾಡಲೇ ? ಸರಿ, 


ಸರಿ....ಪ್ರೇಮ....ಸರಿ.... (ಟೆಲಿಫೋನ್‌ ಇಡುತ್ತಾಳೆ). 
(ಬರುತ) ಮಮ್ಮಿ ಹಾರು ಬಂದಿದೆ. 
, ಮಗು, ದೀನು ಕೋಕೋ ಕುಡಿ. 
ಮಮ್ಮಿ (ಮುಂದೆ ಹೋಗಿ ತಾಯಿಯ ಮುತ್ತಿಗಾಗಿ ತನ್ನ 


G 


೨ಗನೇ, ನಿನಗೆ ಮುತ್ತು ಕ ? ನಿನ್ನ ಮುಖ ಅದಷ್ಟು 
ಲಸಾಗಿದೆಯಲ್ಲ. (ಮಗುವಿನ ಹಣೆಯ ಮೇಲೆ ಒಂದು 


el ೯೯ ॥ಟ 


ಹಳೆಯ ಬಾಟಲಿಗಳು ೨1 


ಚೇತನ: 
ದಮಯಂತಿ: 


ಚೇತನ: 


ಶೇಖರ: 
ಚೇತನ: 
ಶೇಖರ: 
ಚೇತನ: 
ಶೇಖರ: 
ಚೇತನ: 
ಶೇಖರ: 


ಚೇತನ: 
ಶೇಖರ: 
ಚೇತನ: 
ಶೇಖರ: 
ಚೇತನ: 
ಶೇಖರ: 


ಚೇತನ: 
ಶೇಖರ: 
ಚೇತನ: 


ಮುತ್ತನಿತ್ತು ಮತ್ತೆ ತನ್ನ ಬ್ಯಾಗಿನಿಂದ ಚಿಕ್ಕದಾದ ಕನ್ನಡಿ ತಗದು, ತನ್ನ 


ತೆ 
ತುಟಿಯ ಬಣ ನೋ ಡಿಕೊಂಡು ಹೊರಡುತ್ತಾಳೆ). 
ಟಾ....ಟಾ...ಟಾ...ಮಮ್ಟು.... 


ಟಾ....ಟಾ....ಟಾ....ಮಗು (ತಾಯಿ ಹೊರಗೆ ಹೋದನಂತರ ಮತ್ತೆ 
ಟೆಲಿಫೋನಿನ ಡಾಯಿಲ ತಿರುಗಿಸುತ್ತಾನೆ). 


ರೋಮಾ, ನೀನು ಈವರೆಗೂ ಬರಲಿಲ್ಲ? ಬೇಗ ಬಾ ರೋಮಾ... 
ಏನು... ಬರುವುದಿಲ್ಲ? ಅದೇಕೆ ? ಇಲ್ಲ ರೋಮಾ ನೀನು ಅವಶ್ಯ 
ಬರಲೇ ಬೇಕು... ನಿನ್ನನ್ನು ಕುದುರೆ ಮೇಲೆ ಕೂಡಿಸುತ್ತೇನೆ, 
ಹೊಡೆಯಲು ಸ್ಫಕಲ್‌ ಕೊಡುತ್ತೇನೆ; ಜೀಕವಾಡಲು ಜೋಕಾಲಿ 
ಕೊಡುತ್ತೇನೆ; ಚಿವುಯಿ ೦ಗಮ್‌ ಕೂಡುತ್ತೇನೆ.... ಮತ್ತೆ..ಮತ್ತೆ 
ಕೋಕಾ ಕೋಲಾ ಕುಡಿಸುತ್ತೇನೆ....ಆಂ'!....ನೀನು ಅಲ್ಲಿಂದ 


ಯಾವಾಗ ಹೊರಡುವೆ ? 

(ಇಷ್ಟರಲ್ಲಿ ಮೇಲಿನ ಬಾಗಿಲು ತೆಗೆವ ಸಪ್ಪಳ ಬರುತ್ತದೆ, ಹುಡುಗ 
ಹದರಿಕೊಂಡು ಟೆಲಿಫೋನ ಇಡುತ್ತಾನೆ ಮತ್ತು ಕಟ್ಟಿಗೆಯ ಕುದುರೆಯ 
ಸವಾರಿ ಮಾಡಿಕೊಂಡು ಪುನಃ ಜೀಕ ಹೊಡೆಯಲಾರಂಭಿಸುತ್ತಾನೆ. 


ಹುಡುಗನ ತಂದೆ ಶೇಖರ ನಲವತ್ತು-ನಲವತ್ತರಡು ವರ್ಷದವ, 
ತುಂಬ ಟ್ರಿಮ್‌ ಆಗಿ ಮೆಲ್ಲಮೆಲ್ಲನೆ ಇಳಿದು ಬರುತಾನೆ) 

ಹಲೋ ಮಗು! 

ಹಲೋ! 

ಟೆಲಿಫೋನ್‌ ಮಾಡುತ್ತಿದ್ದವರು ಯಾರು? 

ನಾನು. 


ನೀನಾರಿಗೆ ಟೆಲಿಫೋನ್‌ ಮಾಡುತ್ತಿದೆ ? ರೋಮಾಗೇನು? 
ಹೌದು! ` 
ಹುಡುಗರು ಯಾವಾಗಲೂ 
ಅಂಟಿಕೊಂಡಿರಬಾರದು. 

ಸರಿ. 

ಏನು ನಿನ್ನ ತಾಯಿ ಹೋದಳೇನು ? 
ಹಾಂ! 

ಡ್ರಾಯಿವರ್‌ ಜೊತೆಯಲ್ಲಿ ಹೋ ಗಿದ್ದಾನೇನು 
ಇಲ್ಲ. 

ನಿನ್ನ ಮಮ್ಮಿ ಯಾವಾಗ ಬರುತ್ತಾಳೆ? 
ಹೋಗಿದ್ದಾಳೇನು ? 

ಏನೂ ಇಲ್ಲ. 

ಊಟ ಮನೆಯಲ್ಲಿಯೇ ಮಾಡುತ್ತಾಳೇನು? 
ಇಲ್ಲ. 


ಟೆಲಿಫೋದಿಗೆ ಈ ರೀತಿ 


೨೨ 


ಶೇಖರ: 
ಬೇತನ: 
ಶೇಖರ: 
ಚೇತನ: 
ಶೇಖರ: 


ಚೇತನ: 
ಶೇಖರ: 


ಶೇಖರ: 


ಮೂರು ಪಂಜಾಬಿ ನಾಟಕಗಳು 


ಯಾವುದಾದರೂ ಟೆಲಿಫೋನ್‌ ಬಂದಿತ್ತೇನು ? 

ಹಾಂ! 

ಹುಸನಾ ಆಂಟಿಯ ಟೆಲಿಫೋನ್‌ ಬಂದಿತ್ತೇನು ? 

ಹೌದು, ಬಂದಿತ್ತು. 

ಹಾಗಾದರೆ ನೀನು ಮೊದಲೇ ನನಗೇಕೆ ಹೇಳಲಿಲ್ಲ? ನನ್ನನ್ನು 
ಎಬ್ಬಿಸಲಿಲ್ಲವೇಕೆ ? (ಚೇತನ ಸುಮನಿದಾನೆ) ಯಾರದಾದರೂ ಫೋನ 
ಬಂದಾಗ ಅದನ್ನು ಹೇಳಬೇಕು ಮಗು. 

ಆಗಲಿ. 

ನಿನ್ನ ಅವಸ್ಥೆ ಹೀಗೇಕೆ ಮಾಡಿಕೊಂಡಿರುವೆ ? ಹೋಗು, ಹೋಗಿ ಬಟ್ಟೆ 
ಬದಲಿಸಿಕೊಂಡು ಬಾ. (ಚೇತನ ಹೋಗುತ್ತಾನೆ) 

ಹುಸನಾ ಆಂಟಿ ಫೋನ ಮಾಡಿದಳು! (ಒಂದು ರೀತಿಯ 
ಮತ್ತತೆಯಲ್ಲಿ) ಓ! ಹುಸನಾ ಅದೆಷ್ಟು ಚೆಲುವೆ! ಅದೆಷ್ಟು ಮುಗ್ಧತೆ, 
ಅದೆಂಥ ಕೋಮಲತೆ ಅವಳದು! ಏನೆಂಥ ಮಾಧುರ್ಯಮಯ... 
ಅನಾಘ್ರಾತ ಪುಷ್ಪದೊಲು.... ಪ್ರಥಮ ಪ್ರೇಮದ ಉಗತೆ...ಓ! ಈ 
ತೀವ್ರತೆ... ಈ ವ್ಯಾಕುಲತೆ... ಇದೆಲ್ಲ ಹೀಗೆ ಹೇಗಾಗುತ್ತದೆ...ನಾನು 
ಹೇಳಿದ್ದೆ... ಟೆಲಿಫೋನ್‌ ನಾನೇ ಮಾಡುವೆನೆಂದು.... ಆದರೆ ಅವಳಿಂದ 
ಸಹಿಸಲಾಗಿಲ. ಈ ಪ್ರೇಮ: ಏನು? ಓ ಧರ್ಮದ ಬಂಧನದಿಂದ 
ಬಕ್ಕವಾದುದು, ಜಾತಿಯ ಪ್ರತಿಬಂಧಗಳಿಂದ ಹೊರತಾದುದು, 
ವಯಸ್ಸಿನ ಸೀಮೆಯಿಂದ ಮೀರಿದುದು.... ಇಂದಿನ ಸಾಯಂಕಾಲ 
ನಿರ್ಣಯವಾಗುತ್ತದೆ... ಹಾಂ!.... ಇಂದಿನ ಸಾಯಂಕಾಲ ನಿರ್ಣಯ 
ವಾಗುತ್ತದೆ.... ಇನ್ನು ಹಚ್ಚು ಕಾಲ ಕಾಯಬೇಕಾಗಿಲ್ಲ....ಇಂದಿನ 


ಳಿ 


Lt 


ಬರುತ್ತದೆ) ಓಹ್‌!.... ಇಂದಿನ ಸಾಯಂಕಾಲದ ಬಗ್ಗೆ ವ್ಯವಸ್ಥೆ 
ಮಾಡಬೇಕಲ್ಲ.... ಇಂದಿನ ಸಂಜೆಯನ್ನು ಎಲ್ಲಿ ಕಳೆಯುವುದು ? 
(ಯೋಚನೆಯೊಂದಿಗೇನೇ ಟೆಲಿಫೋನ ಮಾಡುತ್ತಾನೆ) ಹಲೋ... 
ಶೀಶಮಹಲ ಹೋಟಲ್ಲೇನು? ನನಗೆ ರೂಮ ನಂಬರ ಹತ್ತು 
ಬೇಕು....ಹಲೋ, ರೂಮ ನಂಬರ ಹತ್ತು...ಹಲೋ.... ರೂಮ 
ನಂಬರ ಹತ್ತೇನು ?....ಯಾರು....ಕೈಲಾಶ....? ಹಲೋ. ನಾನು... 
ಶೇಖರ ಮಾತಾಡುತ್ತಿದ್ದೇನೆ.ಈ ಸಂಜೆ ನಿನ್ನ ಪ್ರೋಗ್ರಾಮಯೇನು? 
ಹ್ಞಾ... ಏನಂದೆ? ಕ್ಲಬ್‌ಗೆ ಹೋಗುತ್ತಿರುವೆಯಾ ?.... ಹಾಗಾದರ 
ಸರಿ... ನನಗೆ ಮತ್ತೆ ಇಂದು ನಿನ್ನ ರೂಮಿನ ಅವಶ್ಯಕತೆ ಇದೆ... ನೀನು 
ಅವಶ್ಯ ಕ್ಲಬ್‌ಗೆ ಹೋಗು... ಮಹಾರಾಯ, ನನ್ನೋರ್ವ ಗೆಳೆಯನನ್ನು 
ಅಲ್ಲಿಗೆ ಕರೆತರುವುದಿದೆ..... ನಮಗೆ ಅವಶ್ಯಕ ಮಾತುಗಳನ್ನು 
ಆಡುವುದಿದೆ... ಹೂರಗೆ ಇನ್ನೆಲ್ಲೂ ಹೋಗಲು ಆಗುವುದಿಲ್ಲ... 
ಕೈಲಾಶ ನಿನ್ನ ಯಾವ ಮಾತನ್ನೂ ನಾನು ಕೇಳಲು ಸಿದ್ಧನಾಗಿಲ್ಲ... 


ಚೇತನ: 


ಶೇಖರ: 
ಚೇತನ: 
ಶೇಖರ: 


ಚೇತನ: 
ಶೇಖರ: 


ಶೇಖರ: 


ಶೇಖರ: 


ಚೇತನವ: 
ಶೇಖರ: 
ಬೇತನ: 
ಶೇಖರ: 
ಚೇತನ: 
ಶೇಖರ: 
ಚೇತನ: 
ಶೇಖರ: 


ಕೀಲಿ ಕೈ ಕಳಗೆ ಕೂಟ್ಟು ಹೋಗಿರು.. ಜ್ಯ ನಾನು ಇಷ್ಟರಲ್ಲಿಯೇ 
ಹೊರಡುವ... ನಾನು ಹೇಳಲಿಲ್ಲವೆ. ಕೈಲಾ ಎಶ... ಏನನ್ನು ಕೇಳಲೂ 


ಸಿದ್ಧನಿಲ್ಲವೆಂದು.... ಸರಿ... ನೀನು ಕೆಳಗೆ ಕೌಂಟರದಲ್ಲಿ ಕೀಲಿ ಕೈ ಇರಿಸಿ 
ಹೋಗು. (ಕೈಲಾಶ ಇನ್ನೂ ಮಾತನಾಡುತ್ತಿರುವಂತೆಯೇ, ಶೇಖರ 
ಟೆಲಿಫೋನ ಕೆಳಗಿರಿಸಿ ಬಿಡುತ್ತಾನೆ) 

(ಬರುತ) ಹುಂ.... ಹುಂ... (ತಾನು ಬರುತ್ತಿರುವುದನ್ನು ಸೂಚಿಸ 
ಕೆಮ್ಮುತ್ತ ಬರುತ್ತಿದ್ದಾನೆ ) 

ಸರಿ, ನೀನು ಸಿದವಾಗಿ ಬಂದುಬಿಟ್ಟೆಯಾ ಮಗು ? 


ಡದ 


ಕೆ 


ಇಂದು ಸಂಜೆ ನಿನ್ನ ಪ್ರೋಗ್ರಾಮ ಏನು? ಮನೆಯಲ್ಲಿಯೇ 


ನಿನ ಗಂಟೆ ಬಾರಿಸುತ್ತದೆ) 
ಹಲೋ...ಹಾಂ!..., ಕೈಲಾಶ... ಮತ್ತೇನು ?.... ಅದೆಲ್ಲ ಆಗೋದಿಲ್ಲ 
ಕ್ಲಲಾಶ.. ನಾನು ಏನನ್ನೂ ಕೇಳಲು ಸಿದ್ದನಿಲ್ಲ.. ವೀನು ಕೆಳಗೆ 


ಕೌಂಟರಿನಲ್ಲಿ ಕೀಲಿಕ್ಸೆ ಇಟ್ಟುಹೋಗು... 

ಬಿನ್ನ ಯಾವ ಮಾತನ್ನು ಈಗ ನಾನ | 

(ಕೈಲಾಶ ಏನನ್ನೋ ಹೇಳಬಯಸುತ್ತಾನೆ. ಆದರೆ ಹೂ ಟೆಲಿಫೋನ 

ಬಂದುಮಾಡುತ್ತಾನೆ. ಚೇತನ ಮತ್ತೆ 

ಕೂಡುತ್ತಾನೆ.) 

ನಿನಗೆ ಈ ಕಟ್ಟಿಗೆಯ ಕುದುರೆ, ತುಂಬ ಇಷ್ಟ ಅಲ್ಲವೇ ಮಗು? 

(ಚೇತನ ಸುಮವಿದಾನೆ) 

(ಟೆಲಿಫೋನಿನ ಗಂಟೆ ಬಾರಿಸುತ್ತದೆ, ಬಾರಿಸುತ್ತಲೇ ಇರುತ್ತದೆ, ಕೆಲ 
ಹೊತ್ತು ಯಾರೂ ರಿಸೀವರ ಎತ್ತುವುದಿಲ್ಲ) 

ಮಗು, ರಿಸೀವರ ಎತ್ತಿ ಯಾರು ಕೇಳು. ಒಂದು ವೇಳ ಕೈಲಾಶ ಅಂಕಲ 

ಆದರೆ ಡ್ಯಾಡಿ ಆಗಲೇ ಹೋಗಿದ್ದಾರೆಂದು ಹೇಳಿಬಿಡು. 

(ಟೆಲಿಫೋನಿನಲ್ಲಿ ಹಲೊ.... 

ಯಾರದು ಟೆಲಿಫೋನ, ಕೈಲಾಶ ಅಂಕಲದೇನು, ಮಗು? 

ಅಲ್ಲ, 

ಹುಸನಾ ಆಂಟಿ ಏನು? 

ಹಾದು. 

ಮಗು, ಡ್ರಾಯಿವರನಿಗ ನನ್ನ ಗಾಡಿ ಹೊರತರಲು ಹೇಳು. 

ಆಗಲಿ (ಹೋಗುತಾನೆ) 

(ಟಲಿಫೋನಿನಲ್ಲಿ ಮುತ. ತುತ ಹಲೋ ಹುಸನಾ, ನಾನು ಇನ್ನೇನು 

ಹೊರಟೆ... ಹಾಂ! ನಾನು ಈ ಸಂಜೆಯ ವವಸ್ಥೆ. ಮಾಡಿರುವೆ. 

ಶೀಶಮಹಲ ಹೋಟಲ್‌.... ಹತ್ತನೆಯ ನಂಬರಿನ ಕೋಣೆ... ಹಾಂ! 


ಹ 


೨4 


ಚೇತನ: 
ಶೇಖರ: 
ಚೇತನ: 
ಶೇಖರ: 


ಚೇತನ: 
ಶೇಖರ: 
ಚೇತನ: 
ಶೇಖರ: 


ಬೇತನ: 


ಬಲಯ po ಅಲ್ಲಿಯೇ ಇರು...ನಾನು ಬರುತ್ತೇನೆ..... 
ಅಲ್ಲಿಂದ ಕೂಡಿಕೊಂಡು ಶೀಶಮಹಲ್‌ಗೆ ಹೋಗೋಣ ಸರಿ 
ಸರಿ... ಹಾಂ! ಅಂದಹಾಗೆ ನೀನಿಂದು ಯಾವ ಸೀರೆ 
ಉಟ್ಟುಕೊಂಡಿರುವೆ ?...ಓ! ತುಂಬ ಧಾ ಕ್ಷ ಕರ. 
ಹಾಗಾದರೆ....ಬಾಯ್‌...ಬಾಯ್‌... Pees ಇಡುತ್ತಾನೆ) 
(ಬರುತ) ಡಾ 

ಗಾಡಿ ಬಂತಾ ಕೆ 

ಹೌದು ಡ್ಯಾಡಿ. 


ಸರಿ. ನಾನು ಹೊರಡುತ್ತೇನೆ ಚೇತನ, ನಿನಗೆ ಬೇಕೆನಿಸಿದರ 
ನೌಕರನೊಂದಿಗೆ ತಿರುಗಾಡಲು ಹೋಗು. 

ಸರಿ, 

ನಿನಗೆ ಪಾಪಿನ್‌ ಕೊಂಡು ಕೊಡಲು, ಅವನಿಗೆ ಹೇಳು. 

ಆಗಲಿ. (ಮತ್ತೆ ಟೆಲಿಫೋನಿನ ಗಂಟೆ ಬಾರಿಸುತ್ತದೆ) 

ಮಗು, ಟೆಲಿಫೋನ ಯಾರದು ನೋಡು, ಕೈಲಾಶ ಅಂಕಲನದಾಗಿದರೆ 
ಡ್ಯಾಡಿ ಹೋದರೆಂದು ಹೇಳಿಬಿಡು, (ಹೋಗುತ್ತಾನೆ). 

(ರಿಸೀವರ ಎತಿ) ಹಲೋ... ಹಾಂ! ಅಂಕಲ...ಡ್ಮಾಡಿನೂ 
ಹೋದರು... ಮಮ್ಮಿ ಕೂಡ ಹೋಗಿದ್ದಾರೆ... ಮಮ್ಮಿ ತಮ್ಮ 
ಗಾಡಿಯಲ್ಲಿ... ಡ್ಕಾಡಿ ತಮ್ಮ ಗಾಡಿಯಲ್ಲಿ ಬೇರೆ ಬೇರೆಯೇ 
ಹೋಗಿದ್ದಾರೆ. (ಚೇತನ ಹೊರಗಿನಿಂದ ಬರುತ್ತಿರುವ ರೋಮಾಳನ್ನು 
ನೋಡುತ್ತಾನೆ ಹಾಗೂ ಕೈ ಅಲುಗಾಡಿಸಿ ಅವಳನ್ನು ಸ್ವಾಗತಿಸುತ್ತಾನ. 
ಅವಳು ಬಂದುದರಿಂದ ಜಲ್ಲಿ ಜಲ್ಲಿ ಮಾತನಾಡಿ ಟೆಲಿಫೋನ ಕೆಳಗಿಡ 
ಬಯಸುತ್ತಾನೆ) ಹಾಂ! ಅಂಕಲ.. . ಇಲ್ಲ ಅಂಕಲ... ಸರಿ....ಅಚ್ಛಾ.. 
ಆಂಕಲ.... ಅಚ್ಚಾ... (ಟಲಿಫೋನ ಇಡುತ್ತಾನೆ). 
(ಶೃಂಗರಿಸಿಕೊಂಡು ಬಂದಿದ್ದಾಳೆ...ರೋಮಾಳ ವಯಸ್ಸು ಸುಮಾರ 
ಆರೇಳು ವರ್ಷವಿರಬಹುದು) ಹಲೋ... 

ಹಲೋ, ರೋಮಾ! 

(ನಗುತ) ನಾನು ನೀಲಿಯ ಫ್ರಾಕ ತೊಟ್ಟಿರುವೆ. ನೀನು ನೀಲಿ ಬುಶ್‌ 
ಶರ್ಟ ತೊಟ್ಟಿರುವೆ. ಇದು ಹೀಗೇಕೆ ಆಯಿತು? 

ಹಾಂ! ರೋಮಾ 

ನನಗೆ ಈ ನೀಲಿ ಫ್ರಾಕ್‌ ಅಂದರೆ ತುಂಬ ಇಷ್ಟ. 

ನಿನ್ನ ಆಯಾ ಎಲ್ಲಿ? 

ಹೊರಗೆ ನಿಮ್ಮ ನೌಕರನೊಂದಿಗೆ ಮಾತನಾಡುತ್ತಿದ್ದಾಳೆ. 
ರಾಮುನೊಂದಿಗೆ ? 


Cs 


ಹಳೆಯ ಬಾಟಲಿಗಳು 55 


ರೋಮಾ: 


ಚೇತನ: 


ರೋಮಾ: 


ಚೇತನ: 


ರೋಮಾ: 


ಚೇತನ: 


ರೋಮಾ: 


ಚೇತನ: 


ರೋಮಾ: 


ಚೇತನ: 


ರೋಮಾ: 


ಚೇತನ: 


ರೋಮಾ: 


ಚೇತನ: 


ರೋಮಾ: 


ಆಯಾ: 
ರಾಮು: 


ಆಯಾ: 


ರಾಮು: 


ಆಯಾ: 
ರಾಮು: 


ಹಾಂ, ರಾಮುನೊಂದಿಗೆ ನಮ್ಮ ಆಯಾ ಬಹಳ ಯಹ ಸ 


ಭೂಗಳ್ಳ 

ರಾಮುನನ್ನು, ಇನ್ನಾರನ್ನು ? 

ಏತಕ್ಕಾಗಿ ") 

ನನಗೇನು ಗೊತ್ತು? ನಿಮ್ಮ ಆಯಾ ಹಾಗೂ ರಾಮು ತೋಟದಲ್ಲಿ 


ಕುಳಿತು ಮಾತನಾಡುತ್ತಿದರು. ಅತ್ತ ಕಡಯಿಂದ ರಾಮುನ ಬ 
ಬಂದಳು. ಮೂದಲು ಅವಳು ಆಯಾಳ ಕೂದಲು ಹಿಡಿದು 
ಆಮೇಲೆ ರಾಮುಗೆ ಕೆರವಿನಿಂದ ಹೊಡೆಯುತ್ತ ಅವನನ 


೨. ಮಾತನಾಡಿದರೆ ಕೂಂದು 
೦ದು ಅವರು ತಿಳಿಸಿದಾರೆ. 


ಹೌದು. ಈಗೀಗ ರಾಮು ಥರ-ಥರ ನಡುಗುತಾನೆ. (ಇಬರೂ 


ನೋಡು, ಇತ್ತಲೇ ಬರುತ್ತಿದಾರೆ. 

ಹಾಂ!, ಕೇಳಿಲ್ಲ ರೋಮಾ, ನಾವಿಬರೂ ಪಿಯಾನೋದ ಹಿಂದೆ 
ಅಡಗಿ ಇವರ ಮಾತುಗಳನ್ನು ಕೇಳೋಣ. 

(ನಗುತ) ಬಾ ಹಾಗಾದರೆ. (ಇಬ್ಬರೂ ಪಿಯಾನೋದ ಹಿಂದೆ 
ಅಡಗಿಕೊಳ್ಳುತ್ತಾರೆ. ಅಷ್ಟರಲ್ಲಿ ರಾಮು ಹಾಗೂ ಆಯಾ ಬರುತ್ತಾರ) 
ಈ ಹುಡುಗರು ಎಲ್ಲಿ ಹೋದರು ? 

ಇಲ್ಲೇ ಎಲ್ಲಿಯಾದರೂ ಇರಬೇಕು. ಈಗಿನ ಹುಡುಗರು ಹಿರಿಯರ 
ಮಾತುಗಳನ್ನು ಕದ್ದು ಕೇಳುತ್ತಿರುತ್ತಾರೆ. 

ಆ ಮಾತು ಎತ್ತಬೇಡ. ಆ ದಿನ ನಿನ್ನ ಮನೆಯಾಕ, ನನ್ನ ಮೂಗು 
ಹಾಗೂ ಕಿವಿ ಕತ್ತರಿಸುವುದಾಗಿ ಹೇಳುತ್ತಿದಳು. 

ಹೌದು ಸಂತಿಯ ಸಿಟ್ಟು ತುಂಬ ಕಟ್ಟದ್ದು. 

ಅವಳಿಗೆ ನೀನೇಕೆ ಹೆದರುತ್ತಿರುವೆ ರಾಮು ? 

(ಒಮ್ಮೆಲೇ ದನಿ ಬದಲಿಸುತ) ಯಾರು ಹೆದರುತ್ತಾರೆ? ಅವಳಿಗೆ? 
ನಾನು ಅವಳಿಗೆ ಹೆದರುವುದಿಲ್ಲ. 


೨೦ 


ಆಯಾ: 
ರಾಮು: 
ಆಯಾ: 
ರಾಮು: 
ಆಯಾ: 
ರಾಮು: 


ಆಯಾ: 
ರಾಮು: 


ಆಯಾ: 


ರಾಮು: 


ಆಯಾ: 
ರಾಮು: 


ಆಯಾ: 
ರಾಮು: 
ಆಯಾ: 


ರಾಮು: 


ಆಯಾ: 
ರಾಮು: 
ಆಯಾ: 
ರಾಮು: 


ಆಯಾ: 
ರಾಮು: 
ಆಯಾ: 


ಮೂರು ಪಂಜಾಬಿ ನಾಟಕಗಳು 


ಕೃಗಳೇಕೆ ನಡುಗುತ್ತಿವೆ ? 
ನಗೆ ಛಳಿಯಾಗುತಲಿದೆ. 

ಸಿಗೆಯಲ್ಲೂ ಛಳಿಯಾಗುತ್ತದೆಯೇ ? 
Mi 
ಸ ಸಂತಿಗೆ ಹೆದರುವ ವುದು ಸುಳ್ಳಲ್ಲ. 
ಮಕ್ಕಳ ತಾಯಿಗೆ ಎಲ್ಲ ಸಕ ಸ್ವಲ್ಪ ಸ್ವಲ್ಪ ಹೆದರೇ 
(ಸಿಟ್ಟಾಗುತ) ಹಾಗಿದರೆ ನನ್ನೇಕೆ ಮು 
ಮ, ದೀನು ರೇಗಿಬಿ ಟ್ಟ ₹ಮ ಇಷ್ಟಕ್ಕೆ, Ain ನೀನ್ನು, 
ನನಗ ಬಹಳ ಪ್ರೀತಿ.... 
ನಾನಂದರೆ ನಿನಗೆ ಬಲು ಪ್ರೀತಿ... 
ಸಂತಿಗೆ. ನಿನ್ನ ಈ ವರ್ತನೆ ನನಗೆ ಸರಿ ಬರುವುದಿಲ್ಲ. ನಾನಂತು 
ಹೋಗುತ್ತೇನೆ ಮಹಾರಾಯ.. 
ಎಲ್ಲಿಗೆ ಪ್ರೀತೋ? ನೀನೆಲ್ರಿಗೆ ಹೋ ಇಲ್ಲಿ 
ಸೋಫಾದ ಮೇಲೆ ಕೂಡು. ಇದು ನಮ್ಮ ಮನೆಯೇ! ರ 
ತನ್ನೊಂದಿಗೆ ಸೋಫಾದ ಮೇಲೆ ಆಯಾಳನ್ನು ಕೂಡಿಸಿಕೊಳ್ಳು 
ಇನ್ನೇನು ಹು ಆಧ ಬಂದುಬಿಟ್ಟಾರು.. 
ನೀನು ನನ್ನ ಬುದ್ಧಿ ತಿಳಿದಿಲ್ಲ... ನಾನು ಕುಳಿತಲ್ಲಂದ ಎಲ್ಲವೂ 
ಕಾಣಿಸುತ್ತದೆ, ಹೊರಗಿನಿಂದ ಬರುವವರು, ಒಳಗಿನಿಂದ ಹೊರಗೆ 
ಹೋಗುವವರು-ಎಲ್ಲರೂ ಇಲ್ಲಿಂದ ಕಾಣಸುತಾರೆ. 
ಹುಡುಗರಂತೂ ಮನೆಯಲ್ಲಯೇ ಇದ್ದಾರೆ. 


ಹಾಸ ಎ ಇಡಾ ಸ್ಸ 
22 4 ಣನ) 


PA. 
Ct 


ಇರಲಿಕ್ಕಿಲ್ಲ... ಗಾರ್ಡನ್‌ದಲ್ಲಿ ಆಡುತ್ತಿರಬೇಕು. 

ನಮ್ಮ ರೋಮಾ ನಿಮ್ಮ ಚೇತನನನ್ನು ಯಾವಾಗಲೂ 
ನೆನಸುತಿರುತಾಳೆ. 

ನಮ್ಮ ಚೇತನ ಅವಳಿಗೆ ಯಾವಾಗಲೂ ಟೆಲಿಫೋನ್‌ 
ಮಾಡುತ್ತಿರುತ್ತಾನೆ. 


ಇಬ್ಬರ ಜೋಡಿ ಬಹಳ ಛಂದ ಅದ. 

ನಮ್ಮ ಜೋಡಿಯಾದರೂ ಕೆಟ್ಟಿಲ್ಲ. 

ನಿನ್ನ ಜೋಡಿ ಸಂತಿಯೊಂದಿಗೆ, ನನ್ನ ಜೊತೆ ಏಕೆ? 

ನೀನು ಈ ಮಾತು ಹೇಳಬಾರದು ಪ್ರೀತೊ, ನೀನೆಂದರೆ ನನಗೆ 
ಪಂಚಪ್ರಾಣ. 

ಮತ್ತೆ ಸಂತಿ? 

ಅವಳು ನನ್ನ ಮಕ್ಕಳ ತಾಯಿ. 

ನೀನು ಸಂತಿಯನ್ನು ಈಗ ತವರಿನಿಂದ ಕರೆಯಿಸಿದರೆ, ನಿನ್ನ 
ಮುಖವನ್ನು ಎಂದೂ ನೋಡುವುದಿಲ್ಲ. 


ಹಳೆಯ ಬಾಟಲಿಗಳು 57 


ಆಯಾ: 


ರೋಮಾ: 


ಆಯಾ: 
ಚೇತನ: 


ಆಯಾ: 


ರಾಮು: 


ಚೇತನ: 


ರೋ 
ಚೇತನ: 


ರೋಮಾ: 


4 
ಆ ದಿನ ಅವಳು ನನ್ನ ಕೂದಲು ಕೀಳುವ ಹಾಗೆ ಎಳದಿದಳು. 
7 


ಹಾಂ! ನಿನಗೂ ಚಪಲಿಯ ಏಟು ನಾ 

ನನ್ನನ್ನು ಹೊಡೆಯುವವರು ಯಾರು ? ಅವರ ಮುಖದ ಅಂದವನ್ನೇ 
ಡಿಸೇನು? 

ನಾನು ಹೋದ ಮೇಲೆ ಅವಳು ನಿನ್ನ ಸಿತಿ ಏನು ಮಾಡಿದ್ದಳು? 


ಹೋಗು ಹಾಗಾದರೆ ಹಾಳಾಗಿ...ಚಪಲಿ ಏಟು ತಿನ್ನು...(ಮುಖ 
ಉಬ್ಬಿಸಿ) ನಿಕ್ಕುನ ತಾಯಿಯ ಮಾತು ಬೇರೆ ಅಂತೆ...ಹ್ನುಂ!... 
ಹಾಗಿದ್ದರೆ ನನ್ನ ಜೊತೆ ಏಕೆ ಈ ಪ್ರೀತಿಯ ಮಾತು ?...ನಾನಂತೂ 
ಹೊಂಟೆ ಮಹಾರಾಯ...(ಏಳುತ್ತ ಕೂಗುತಾಳೆ) ಬೇಬಿ, ಓ! ಬೇಬಿ... 
ನೀನು ಎಲ್ಲಿರುವೆ ? 
(ಪಿಯಾನೋದ ಹಿಂದಿನಿಂದ ಹೊರಬರುತ್ತ ಬಂದೆ. 
ನೀನು ಇಲ್ಲಿ ಅಡಗಿರುವೆ ಏನು? 
(ಹೊರಗೆ ಬರುತ) ಹಾಂ! ನಾವು ಇಲ್ಲಿ ಅಡಗಿದ್ದೆವು. 
ಹುಡುಗರಿಬ್ಬರೂ ನಗುತ್ತಾರೆ). 
(ನಾಚಿಕೆಯಿಂದ) ನಾನು ಹೇಳಿರಲಿಲ್ಲವೆ, ಇಂದಿನ ಹುಡುಗರು 
ಹಿರಿಯರ ಮಾತುಗಳನ್ನು ಕದು ಕೇಳುತ್ತಾರೆಂದು? 
(ಥರ ಥರ ನಡುಗುತ್ತ ನನಗಂತೂ ನನ್ನ ಜೀವಾನ ಮುಗಿದ್ದಂಗ 
ಅನಸಾಕ ಹತ್ತೇದ.... ನಾನು ಗೀಫಾದ ಮೇಲೆ ಕೂತದ್ದು 
ಯಜಮಾತತಿಗೆ ಗೊತ್ತಾದರೆ, ಸ ಗತಿ ಏನಾದೀತು? (ಇಬ್ಬರೂ 
ಹೊರಟು ಹೋಗುತ್ತಾರೆ. ಹುಡುಗರಿಬ್ಬರು ಈಗಲೂ ನಗುತ್ತಿದ್ದಾರೆ). 
(ನಗು-ನಗುತ್ತ ಸ್ಯ ಮೇಲೆ ಹೋಗಿ ಕೂಡುತ್ತಾನೆ. ರೋಮಾಳ 

ಸನ್ನೆ ಮಾಡಿ) ! | ಪ್ರೀತೊ, ನೀನು ಇಲ್ಲಿ ನನ್ನ ಹತ್ತಿರ ಬಂದು 
ಕೂತುಕೊ. 
ಏ ರಾಮು. ನಾನೇಕೆ ನಿನ್ನ ಹತ್ತಿರ ಕೂಡಲಿ? 

ಪ್ರೀತೊ, ಕೂತುಕೊ, ಇಲ್ಲಿ ಯಾರೂ ನೋಡುವುದಿಲ್ಲ. 
(ಕುಳಿತುಕೊಳ್ಳುತ್ರ ಐ, ರಾಮು, ನಿನ್ನ ಮನೆಯವಳು, ರಾಕ್ಷಸಿ, ಆ ದಿನ 
ನನ್ನನ್ನು ಹೇಗೆ ಥಳಿಸಿದಳು.... ಬೇಡ ಮಹಾರಾಯ ಅಂದಿನ ನನ್ನ ಸ್ಥಿತಿ 


ಸು 


ಹೂರು ಪಂಜಾಬಿ ನಾಟಕಗಳು 


ಪ್ರೀತೊ, ಹೋಗಲಿ ಬಿಡು ಅವಳ ವಿಷಯ, ಅವಳಂತೂ ನನ್ನ ಮಕ್ಕಳ 
ತಾಯಿ. 

ಏ, ರಾಮು, ನಿನ್ನ ಆ ರಾಕ್ಷಸಿ ಅಂದು ನನ್ನ ಕೂದಲು ಹಿಡಿದೆಳೆದಿದ್ದಳು. 
ಏ, ಪ್ರೀತೋ, ಅವಳ ಮಾತು ಬಿಡು, ಅವಳಂತೂ ನನ್ನ ಮಗ ನಿಕ್ಕುನ 
ತಾಯಿ... (ಇಬ್ಬರೂ ಗಟ್ಟಿಯಾಗಿ ನಗುತ್ತಾರೆ, ನಗುತ್ತಿರುತ್ತಾರೆ) 
ಅರೆ, ಇದೇನು ಟ್ಯಾಕ್ಸಿಯಲ್ಲಿ ಯಾರು ಬಂದರು? 

ಕೈಲಾಶ ಅಂಕಲ್‌, ಓ! ಜೊತೆಗೆ ಕಮಲಾ ಆಂಟಿ, ನಮ್ಮ ಟೀಚರ. 
ಹಾಗಾದರೆ ನಾನು ಹೋಗುತ್ತೇನೆ, ನಾನಿನ್ನೂ ಪಾಠಾನೇ ಮಾಡಿಲ್ಲ. 
(ಇಬ್ಬರೂ ಜಲ್ಲಿ-ಜಲ್ಲಿ ಬಲಗಡೆಯ ಬಾಗಿಲಿನಿಂದ ಹೊರಗೆ ಹೊರಟು 
ಹೋಗುತ್ತಾರೆ) 

(ನಗುತ) ಮನೆ ಖಾಲಿ! ಫೋನ ಮಾಡೋ ಅವಶ್ಯಕತೆ ಇಲ್ಲ 
ಬಾಗಿಲು ಬಡಿಯುವ ಅವಶ್ಯಕತೆಯೂ ಇಲ್ಲ. ನಾನು ಯೋಚಿಸಿದ 
ಹಾಗೆಯೇ, ಮನೆ ಸಂಪೂರ್ಣ ಖಾಲಿ. 

ನೀವು ಹೀಗೇಕೆ ನಗುತ್ತಿದ್ದೀರಿ ? 

ನಗುವ ಮಾತೇ ಇದೆ, ಕಮಲಾ. 

ನನಗೆ ನಿಮ್ಮ ಮಾತು ತಿಳಿಯದು. ನಾನು ಯೋಚಿಸಿದ್ದೆ, ಈ ಸಂಜೆ.... 
ಯಾವುದಾದರೂ ಏಕಾಂತವಾದ ಸಳದಲ್ಲಿ ಕಳೆಯಬಹುದೆಂದು.... 
ತಿಳಿದಿದ್ದೆ ಅಲ್ಲವೆ? ಕ್ಷ 

ನೀವೋ, ಇಲ್ಲಿಗೆ ಕರೆತಂದಿರಿ. ಇನ್ನು ಇಲ್ಲ ಅದೆಷ್ಟು ಹೊತ್ತು 
ಕುಳಿತುಕೊಳ್ಳುವುದಿದೆ ? 

ಕಮಲಾ, ಈ ಸಂಜೆ ಈ ಮನೆ, ಈ ನಗರದಲ್ಲಿಯೇ ಎಲ್ಲಕ್ಕಿಂತ ಹೆಚ್ಚು 
ಏಕಾಂತ ಸ್ಥಾನವಾಗಿದೆ. (ಮತ್ತೆ ನಗುತ್ತಾನೆ) 

ನನಗೆ ನಿಮ್ಮ ಯಾವ ಮಾತೂ ತಿಳಿಯುತ್ತಿಲ್ಲ. 

ಹಾಂ, ಕಮಲಾ, ಈ ಮಾತುಗಳನ್ನು ಮನುಷ್ಯ ಎಲ್ಲಿಯವರೆಗೆ 
ತಿಳಿಯಲಾರನೋ, ಅಲ್ಲಿಯ ವರೆಗೂ ಅವನು ಸುಖಿಯಾಗಿರುತ್ತಾನೆ. 
ಹಾಂ! ಒಂದು ಸುಖ ಕತ್ತಲದ್ದೂ ಇರುತ್ತದೆ. 

ಇನ್ನೊಂದು ಸುಖ ಪ್ರಕಾಶದ್ದಾಗಿರುತ್ತದೆ. 

ಮಗುದೊಂದು ಸುಖವೂ ಇರುತ್ತದೆ, ಕಣ್ಣು ತೆರೆದರೂ ರೆಪ್ರೆ 


ಮುಚ್ಚಿಕೊಂಡು ತನ್ನ ಸುತ್ತಲಿನ ಜಗತ್ತಿನಿಂದ ನಿರ್ಲಿಪ್ತತೆ 
ಹೊಂದುವುದು. 

ಕಟು ಯಥಾರ್ಥವನ್ನು ಎದುರಿಸಬಾರದು ಹಾಗೂ ಕಷ್ಟಗಳನ್ನು ಕಾಲಕ್ಕೆ 
ಬಿಟ್ಟುಬಿಡುವುದು. 


ಆದರೆ, ಅದೆಷ್ಟೋ ಸಲ ಇಂಥ ಬೇಜವಾಬ್ದಾರಿಯಿಂದ ಚುಚ್ಚಿದ 
ಒಂದು ಮುಳ್ಳಿನ ನೋವು, ಘಾತಕವಾಗಬಹುದು, ಜೀವನದ ತುಂಬ 
ಅದು ದುಃಖ ನೀಡಬಹುದು. 


ಹಳೆಯ 


ಕೈಲಾಶ: 


ಕಮಲಾ: 


ಕಮಲಾ: 


ಕಮಲಾ: 


ಕೈಲಾಶ: 


ಬಾಟಲಿಗಳು ೨೨ 


a 


ಹಾಗಾದರೆ ಬವ್ಯ ಬಜ ಕಷ್ಟಗಳನ್ನು ದೂರ ಮಾಡಲು ಬನು 


ನಾನು ಚೂ ೫ 1೫ ಹೀಗೆ, ಜೀವನದಲ್ಲಿ ಒಂದು ಸಮನ್ವಯತ 
ಬೇಕು, ಒಳ್ಳೆಯ ಮಾತು ಸಿಕ್ಕರೆ ಅದನ್ನು ಅನುಸರಿಸಿ ಸಾಗುವುದನ್ನು 


ಕಲಿಯಬೇಕು. 

ಹಿರಿಯರ ಅಪಾರ ಅನುಭವದ ಮಾತುಗಳ ಸಹಾಯದಿಂದ, 
ಅದೆಷ್ಟೋ ಸಲ ನವಜೀವನದ ನೌಕೆಯನ್ನು ನಾಲ್ಕು ಹೆಜ್ಜೆ ಕೂಡ 
ಮುಂದಕ್ಕೆ ತಳಲಾಗುವುದಿಲ್ಲ. 

ಆದರೆ, ಜೀವನದ ಆಧಾರಭೂತ ಮೌಲ್ಯಗಳು ಅಚಲವಾಗಿರುತ್ತವೆ; 
ಅವು ಎಂದೂ ಬದಲಾವಣೆ ಹೂಂದುವುದಿಲ್ಲ ಹೇಗೆಂದರೆ ಎರಡು 
ಮತ್ತು ಎರಡು ಯಾವಾಗಲೂ ನಾಲ್ಕೇ ಇದೆ, ಮುಂದೆಯೂ 
ಇರುತ್ತದೆ. 

ನಾನು ಕೇಳಿದ್ದು, ನೀನು ನಿನ್ನ ಸಮಸ್ಯೆಯ ಪರಿಹಾರಕ್ಕೆ ಏನು 
ಯೋಜಿಸಿರುವೆ ಎಂದು! 

ನನ್ನ ಯೋಚನೆ ಹೀಗಿದೆ, ಕೈಲಾಶ, ನಾವು ಯೋಚಿಸುತ್ತಿರುವುದನ್ನು 
ಯಾರಾದರೂ, ನಮ್ಮ ತಾಯಿ-ತಂದೆಯವರ ಮನದವರೆಗೂ 
ತಲುಪಿಸಬೇಕು. 

ಮತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಂದೇಶ, 
ಹೋಗಬೇಕು. ನಮ್ಲಿಂದಲೇ ಆರಂಭವಾಗಲಿ. ಆ ನಂತರ 
ನಿಮ್ಮವರು ನಮ್ಮ ಮನೆಗೆ ನನ್ನನ್ನು ನೋಡಲು ಬರಲಿ, ಆಮೇಲೆ 
ನಮ್ಮ ಜನ ನಿಮ್ಮ ಮನೆಗೆ ನಿನ್ನನ್ನು ನೋಡಲು ಬರುತ್ತಾರೆ. ಇದಲ್ಲ 
ಆದ ಮೇಲೆ ಕುಂಡಲಿ ನೋಡುವುದು ನಡೆಯಲಿ, ಅದು ಹೊಂದಿದ 
ನಂತರ, ಅರಿಶಿಣ ಹಚ್ಚುವುದು, ಮದುಮಕ್ಕಳಾಗುವುದು, 
ಬಾಜಾಬಜಂತ್ರಿ ಊದಲಿ, ಎಲ್ಲ ಕಡೆಯಿಂದ ಬಂಧು ಬಾಂಧವರು 
ಸೇರಿರಲಿ ಬಂದು, ಅವರೆಲ್ಲರ ಎದುರಿನಲ್ಲಿ ಅವರನ್ನು ಸಾಕ್ಷಿಯಾಗಿಸಿ 
ಕಮಲಾ ಮತ್ತು ಕೈಲಾಶ, ಕೈಲಾಶ ಮತ್ತು ಕಮಲಾ... 

(ಇಬ್ಬರೂ ನಗುತ್ತಾರೆ) 

ಏನು, ಇದರಲ್ಲಿ ಯಾವ ಆನಂದವೂ ಇಲ್ಲವೇ ? 

ಹಾಂ! ಜೀವನದಲ್ಲಿ ಥಳಕು ಹೊಳಪು ಬೇಕು. ಜೀವನದಲ್ಲಿ ರಂಗು 
ರಂಗಿನ ಸಮಯವೂ ಬೇಕು. ಆದರೆ ಈ ರಂಗು ಬಹಳ ಸಲ 
ಅಧಿಕವಾಗುತ್ತದೆ, ಹಾಗೂ ಶಾಶ್ರತವೂ ಆಗುತ್ತದೆ. ಬಿಳಿಯದೂ 
ಒಂದು ಬಣ್ಣವೇ ಆಗಿದೆಯಲ್ಲ. 

ಬಿಳಿಯ ಬಣ್ಣದ, ಯಾವಾಗಲೂ ಇರುವ ಬಿಳಿಪಿದಿಂದಾಗಿ 
ಯಾರದಾದರೂ ಮನಸ್ಸು ರೋಸಿ ಹೋಗುವುದಿಲ್ಲವೇ ೯? 
ಬಿಳಿಯದರಲ್ಲಿ ಪಲ kes ಅಡಗಿರುತ್ತವೆ, ಬಿಳಿಯದರಿಂದ 


£0 


60 


ಕಮಲಾ: 


ಕೈಲಾಶ: 


ರಾಮು: 


ಆಯಾ: 
ರಾಮು: 


ಮೂರು ಪಂಜಾಬಿ ನಾಟಕಗಳು 


ಯಾರೂ ರೋಸಿ ಹೋಗಲಾರರು. 

ಸತ್ಯ ಅಚಲವಾಗಿರುವ ಹಾಗೆ. 

ಅದೂ ಅಲ್ಲದೆ ಬಿಳಿಯ ಬಣ್ಣಕ್ಕೂ ಅದೆಷ್ಟೋ ರೂಪಗಳಿರುತ್ತವೆ. 
ಬಿಳಿಯದು ಒಳ್ಳೆಯದು, ಆದರೆ ಬಿಳಿಯದರೊಂದಿಗೆ 
ನ್ನಾವುದಾದರೂ ಬಣ್ಣ ಇರಿಸಿದರೆ ಬಿಳಿಯದರ ಬಿಳುಪು ಇನ್ನೂ 
ಹೆಚ್ಚು ಎದ್ದು ಕಾಣುತ್ತದೆ. 

ಜೀವನ ಸಂಪೂರ್ಣ ಒಂದು ಕಠಿಣವಾದ ಪರೀಕ್ರೆ, ಪ್ರತಿಯೊಂದು 
ಹೆಜ್ಜೆಗೂ ಯಾವುದಾದರೊಂದು ಗಂಟನ್ನು ಬಿಚ್ಚಲೇ ಬೇಕಾಗುತ್ತದೆ. 
ಅವೆಷೆ ಪ್ಟೋ ಗಂಟುಗಳನ್ನು ಬಿಚ್ಚುವ ರೀತಿ ಹಳಯವೆ, ಅವಲ್ಲ ಪರೀಕ್ಷ 
ಮಾಡಿದವುಗಳೇ, ಎಲ್ಲೋ ಒಂದಕ್ಕೆ ಹೂಸ ರೀತಿಯನ್ನು ಕಂಡು 
ಹಿಡಿಯಬೇಕಾಗುತ್ತದೆ, ಅಷ್ಟ. 

ಇದರ ಸಾರಾಂಶ ಇಷ್ಟೆ ಮನುಷ್ಯ ಬುದಿಗೆ ಜಂಗು 


[ey 


ಹೇಗಿದಿಯಾ ಮಗು ? 
ರೋಮಾಳ ಮನೆಗೆ ಫೋನ ಮಾಡಬೇಕಾಗಿದೆ. 


* ೧) 


ನಾನು, ರೋಮಾ ಆಡುತಿದ ವು. ನಾನು ಕೃಷ್ಣನಾಗಿದ್ದೆ, ರೋಮಾ 
ಕ ಳ್ಳು ಸುಳ್ಳೇ ಆಕಳು ಕಾಯಲು ಹೋದೆ, 

ಅವಳು ಸುಳ್ಳು ಸುಳ್ಳೇ ಬೆಣ್ಣ ತೆಗೆದುಕೊಂಡು ಬಂದಳು. ತೋಟದಲ್ಲಿ 

ನಾವು ಸುಳ್ಳ-ಪಳ್ಳ ಮಾತನಾಡುತ್ತಿದ್ದೆವು, ಮಾತಾಡುತ್ತಾಡು 

ಮಲಗಿದೆವು, ಸುಳ್ಳೇ ಮಲಗಿದರೂ  ರೋಮಾಗೆ ಬ 

ಬಂದೇಬಿಟ್ಟಿತು. ಈಗ ಅವಳು ಏಳುತ್ತಲೇ ಇಲ್ಲ, ಎಬ್ಬಿಸಿ ಎಬಿಸಿ 

ನನಗೆ ಸಾಕಾಯಿತು. `` ` 

ಎಲ್ಲಿಯಾದರೂ ನಿನ್ನ ರೋಮಾಗೆ ಹಾವು ಕಚ್ಚಲಿಲ್ಲ ತಾನೇ? 

ನಡೆ, ನಾವು ನಿನ್ನ ರಾಧಾಳನ್ನು ನೋಡುತ್ತೇವೆ. 

(ಮೂವರೂ ನಗುತ್ತ ಹೊರಗೆ ಹೋಗುತ್ತಾರೆ. ಇನ್ನೂ ಅವರು ಹೊರ 

ಹೊರಟಿದ್ದರು. ಅಷ್ಟರಲ್ಲಿ ರಾಮು ಮತ್ತು ಆಯಾ ನಗುತ್ತ 

ಬಲಗಡೆಯ ಬಾಗಿಲಿನಿಂದ ಪ್ರವೇಶ ಮಾಡುತ್ತಾರೆ) 

(ನಗುತ) ನಮ್ಮ ಮಾತುಗಳನ್ನು ಹುಡುಗರು ಕೇಳಿದರು, ನಾವು 

ಸಾಹೇಬರ ಮಾತುಗಳನ್ನು ಕೇಳಿದೆವು. 

ಪರದೆಯ ಹಿಂದೆ ನನ್ನ ಎದೆ ಢೋಲಿನ ಹಾಗೆ ಬಡಿದುಕೊಳ್ಳುತ್ತಲಿತ್ತು. 

ಅವರು ಏನು ಮಾತನಾಡುತ್ತಿದ್ದರೆಂಬುದು, ನಿನಗೇನಾದರೂ 


ತಿಳಿಯಿತೇನು ? 


ಹಳೆಯ ಬಾಟಲಿಗಳು 61 


ಆಯಾ: 


ರಾಮು: 
ಆಯಾ: 
ರಾಮು: 


ಆಯಾ: 


ರಾಮು: 


ಆಯಾ: 


ನನಗಂತೂ ಏನೂ ತಿಳಿಯಲಿಲ್ಲ, ಆದರೆ ನೀನು ನನ್ನೊಂದಿಗೆ 


ಮಾತನಾಡುತ್ತಿರುವ ಮಾತಿನ ಹಾಗೆಯೇ, ಅವರೂ 
ಮಾತನಾಡುತ್ತಿದ್ದರು ಅನ್ನಿಸಿತು. 

ಕೈಲಾಶಬಾಬು ಇನ್ನೂ ಕುಮಾರ. 

ಕಮಲಾನೂ ಕುವತಾರಿಯ ಹಾಗೆಯೇ ಕಾಣಿಸುತ್ತಾಳೆ. 

ಈಗಿನ ಹುಡುಗಿಯರದೇ ತಿಳಿಯುವುದಿಲ್ಲ, ಕುಮಾರಿಯರು 


ವಿವಾಹಿತರ ಹಾಗೆ ತೋರುತ್ತಾರೆ, ವಿವಾಹಿತರು ಕುಮಾರಿಯರ ಹಾಗೆ 
(ನಗುತ್ತಾನೆ). 

ಎಷ್ಟಾದರೂ ಗಂಡಸರ ಜಾತಿ, ಹೆಂಗಸರ 
ಮಾತನಾಡ್ತೀರಾ, ಆದರೆ ಹೆಂಗಸರಿಲ್ಲದೆ ನಿಮ್ಮ ಜಿ 
ಹಾಗಿಲ್ಲ. 

ನೋಡಲ್ಲಿ ನಮ್ಮ ತೋಟದಲ್ಲಿ ಪಕ್ಕದವರ ದನಗಳು ನುಗ್ಗುತ್ತಿವೆ, 
ನಾನು ಅವನ್ನು ಆಚೆಗೆ ಹೊಡೆದು ಬರುತ್ತೇನೆ. (ಹೋಗುತ್ತಾನೆ) 
ಮನೆಯ ಬಾಗಿಲು ತೆರೆದಿದ್ದರೆ ಹಾದಿಹೋಕನೂ ಸಹ ಹಣಿಕಿ 
ಹಾಕುತ್ತಾನೆ (ಒಂದು ಕ್ಷಣ ಆಯಾ ವಿಚಾರದಲ್ಲಿ ಮಗ್ಗಳಾಗುತಾಳೆ; 
ಇದ್ದಕ್ಕಿದ್ದಂತೆ ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತವೆ) ಅಯ್ಯೋ, ನನ್ನ 
ಮೊದಲಿನ ಯಜಮಾನ ಈ ರೀತಿ ನನ್ನನ್ನು ಬಿಟ್ಟುಹೋಗಿದದಿದ್ದರೆ, 
ಇಂದು ಇಂಥ ಸ್ಥಿತಿ ನನಗೆ ಬರುತ್ತಿರಲಿಲ್ಲ; ನಿರ್ಜನವಾದ ವಾಡೆ ಇದ್ದ 
ಹಾಗೆ, ಬಂದವರಲ್ಲ ತಮಗೇನು ಬೇಕೋ ಅದನ್ನು ತೆಗೆದುಕೊಂಡು 
ಹೋಗುವ ಹಾಗೆ. 

(ಬರುತ) ಆಯಾ, ಆಯಾ, ನನಗೆ ಮನೆಗೆ ಹೋಗಬೇಕು. 

ನಾನೂ ರೋಮಾಳೊಂದಿಗೆ ಬರುತ್ತೇನೆ. 

ಹಾಂ! ನಡೆ, ನಡೆ, ಆದರೆ ಆ ಅತಿಥಿಗಳು ಎಲ್ಲಿ? 

ಅಂಕಲ, ಆಂಟಿ ತೋಟದಲ್ಲಿಯೇ ಇದ್ದಾರೆ. 

ಅಲ್ಲೇನು ಮಾಡುತ್ತಿದ್ದಾರೆ ? 

ಮೊದಲು ನಾನು ಕೃಷ್ಣನಾಗಿದ್ದೆ, ರೋಮಾ ರಾದಾ ಆಗಿದ್ದಳು. ಈಗ 
ಅಂಕಲ ಕೃಷ್ಣನಾಗಿದ್ದಾನೆ. ಆಂಟಿ ರಾಧಾ ಆಗಿದ್ದಾಳೆ. 

ಅಂಕಲನ ರಾಧಾ ಎಲ್ಲೋ ಮಾಯವಾಗಿದ್ದಾಳೆ, ಅಂಕಲ ಈಗ 
ರಾಧಾಳನ್ನು ಹುಡುಕುತ್ತಿದ್ದಾನೆ, ತೋಟದಲ್ಲಿ (ಹೊರಗೆ ಮೋಟರಿನ 
ಸಪ್ಪಳ) 

ಡ್ಯಾಡಿ ಬಂದರು. 

ಕಾರನ್ನು ಗ್ಯಾರೇಜಿನಲ್ಲಿ ಬಿಡಲು ಹೋಗಿರಬಹುದು. 

ಹಾಂ! ಡ್ರಾಯಿವರ ಗ್ಯಾರೇಜನಿಂದ ಗಾಡಿ ಹೊರಗೆ ತೆಗೆಯುತಾನೆ, 
ಆದರೆ ಒಳಗೆ ಬಿಡಲು ಮಾತ್ರ ಯಾವಾಗಲೂ ನನ್ನ ಡ್ಕಾಡಿಯೇ 
ಹೋಗುತ್ತಾರೆ. 


ಬಗ್ಗೆ ಹೀಗೆಲ್ಲ 
ವನವೇ ಸಾಗುವ 


62 


ರೋಮಾ: 


ಆಯಾ: 


ಬೇತನ: 


ರೋಮಾ: 


ಆಯಾ: 


ಚೇತನ: 


ರೋಮಾ: 


ಆಯಾ: 


ರಾಮು: 


ರಾಮು: 


ರಾಮು: 


ರಾಮು: 


ಒಂದು ರಾಶಿ ನಾವು ಊಟ ಮಾಡಲು ಎಲ್ಲಿಯೋ ಹೋಗಿದೆ ವು. 
ಬರುವಾಗ ನಾನು ಮಲಗಿಬಿಟ್ಟದೆ. ನನ್ನ ಡ್ಕಾಡಿ ಮತ್ತು ಮಮಿ 
ರರು, ಡ್ಯಾಡಿ ಮೋಟಾರನ್ನು ಗ್ಯಾರೇಜ 
ಒಳಗಡ ಒಯು ನಿಲ್ಲಿಸಿದರು ಹಾಗೂ ಗ್ಯಾರೇಜಿನ ಬಾಗಿಲು 
ಹಾಕಿಕೊಂಡು ತಾವು ಮನೆಯೊಳಗೆ ಹೋಗಿ ಮಂಲಗಿಬಿಟ್ಟರು. 
ನಾನೋ ಇಡೀ ರಾತ್ರಿ ಮೋಟಾರದಲ್ಲಿಯೇ ಇದ್ದೆ. 
ಇಂದಿನ ತಾಯಿ-ತಂದೆಗಳ ಸಿತಿ ಇದು. 
(ಶೇಖರ ಕ್ರೋಧದಿಂದಲೇ ಬರುತ್ತಾನೆ, ಮಕ್ಕಳೆಡೆಗೆ ನೋಡದೆ 
೧ 


ಡ್ಯಾಡಿ | 


ಸಿ 
ಹಾಂ! ಸಾಹೇಬರು ಸಿಟ್ರಿನಲ್ಲಿದಾರೆ. ನಡಿ ರೋಮಾ, ಹೋಗೋಣ 


ಇನ್ನು. 
ರಶೋವಾ, ನಾನೂ ನಿನೂಂದಿಗೆ ಬರುತ್ತೇನೆ. 


ಆಯಾ, ಚೇತನನೂ ಒಬರಲಲ್ಲ ? 
ನಿನ್ನ ಇಚ್ಚೆ ಮಗು, ನಡ ಇನ್ನು ಹೋಗೋಣ. 
(ಮಕ್ಕಳು ಮತ್ತು ಆಯಾ ಹೋಗುತ್ತಾರೆ, ಅಷ್ಟರಲ್ಲಿಯೇ ಫೋನಿ 
ಗಂಟೆ ಬಾರಿಸುತ್ತದೆ. ಗಂಟೆ ಬಾರಿಸುತ್ತಲೇ ಇರುತ್ತದೆ. ರಾಮು ಓಡುತ್ತ 
ಬರುತ್ತಾನೆ) 

ಏನ್ರೀ, ಸಾಹೇಬರು ಹೊರಗೆ ಹೋಗ್ಯಾರ... 
ಹೌದರಿ... ಏನಂದ್ರಿ... ಬಾಯಿಯವರು.... ಅವರೂ ಹೊರಗೆ 
ಹೋಗ್ಯಾರ್ರಿ.... ಆಂ.... ಏನಂದ್ರಿ.... ಇಲ್ಲ...ಇಲ್ಲ....ಇಬ್ಬರೂ ಬೇರೆ 
ಬೇರೆ ಹೋಗಿದ್ದಾರೆ... ಹೌದು... ತಮ್ಮ ತಮ್ಮ ಕಾರಿನಲ್ಲಿ 

ಥ್ರ ಯಾವಾಗ ಬರ್ತಾರೇನೋ 

ಗೊತ್ತಿಲ್ಲರಿ,.... ಆಗಲ್ರಿ... ನಾನು ಹೇಳ್ರೀದ್ರಿ.... (ಫೋನ ಇಡುತಿರು 
ವಂತೆಯೇ ಹೊರಗೆ ಕಾರು ಬರುತ್ತದೆ, ಅದರಲ್ಲಿಂದ ದಮಯಂತಿ 
ಇಳಿಯುತ್ತಾಳೆ) 
ಮೇಮಸಾಹೇಬ...! 
(ದಮಯಂತಿ ಸುಮನಿದ್ದಾಳೆ, ಕ್ರೋಧದಿಂದಾಗಿ ಮುಖ ಕೆಂಪಾಗಿದೆ) 
ಮೇಮಸಾಹೇಬ ನಿಮಗೆ ಫೋನ್‌ ಬಂದಿತ್ತು. 
(ರಾಮುನಿಗೆ ಉತ್ತರ ಕೊಡದೆ ದಮಯಂತಿ ಜಲ್ಲಿ ಜಲ್ಲಿ ಮೆಟ್ಟಲು 
ಹತ್ತುತ್ತಾಳೆ, ಮೇಲೆ ಬಾಗಿಲು ಹಾಕಿಕೊಂಡ ಸಪ್ಪಳ ಕೇಳಿಸುತ್ತದೆ) 
ಅಬ್ಬಾ! ಈಕೆಯಂತೂ ವಿಪರೀತ ಸಿಟ್ನ್ಯಾಗ ಅದಾಳ. ಸಿಟ್ಟಿನಲ್ಲಿರುವ 
ಹಣ್ಣನ್ನ ನೋಡಿದ್ರ ಸಾಕು ನನ್ನ ಕೈಕಾಲು ಥರಗುಟ್ಟಿ ನಡಗ್ರಾವ. 
(ತೋಟದೊಳಗಿಂದ ಕಮಲಾಳೊಂದಿಗೆ ಬರುತ) ಏನು ರಾಮು, ನಿನ್ನ 


ರಾಮು: 


ಕಮಲಾ: 


ಕೈಲಾಶ: 
ರಾಮು: 


ಸಾಹೇಬರು ಬಂದರೇನು ? 

ಸಾಹೇಬರು ಬಂದಿಲ್ಲ ಮೇಮಸಾಹೇಬರು ಬಂದಿದಾರೆ. 
ಷ್ಠ 
ಲ 


(ಇಷ್ಟರಲ್ಲಿ ಮೇಲಿನ ಕೋಣೆಯಿಂದ ಶೇಖರ ಮತ್ತು ದಮಯಂತಿಯ 
ay ಕೇಳಿ ಬರುತ್ತದೆ. ಅವರಿಬರೂ ಚೂಣಾಗಿ 
ತನಾಡುತ್ತಿದರು.) 


ಶೇಖರ ಮೇಲಿದ್ದಾರಲ್ಲ. 

ಹಾಂ! ಇಬ್ಬರೂ ಮೇಲಿದಾರೆ. 

ಸಾಹೇಬರು "ಬಂದಿದ್ದನ್ನು ನಾನಂತೂ ನೋಡಲಿಲ್ಲ. 

(ಗುದ್ದಾಡುತಿರುವುದು ಈಗ ನಿಚ್ಚಳವಾಗಿ ಕೇಳಿಸುತ್ತಲಿದೆ. 

ಚೀನಿಮಣ್ಣನ ಪಾತ್ರೆಗಳು ಒಡಯುತ್ತಿರುವ ಸಪ್ಪಳ ಕೇಳಿಸುತ್ತದೆ, 

ಇದರೊಂದಿಗೆ ದಮಯಂತಿಯ ಚೀತ್ಕಾರ) 

ನಡೆ, ಇಲ್ಲಂದ ಹೋಗೋಣ. ಇನ್ನೊಬ್ಬರ ಮನೆಯ ವಿಷಯದಲ್ಲಿ 

ನಾವು ಕೈಹಾಕುವುದು ಸರಿಯಲ್ಲ, ಸಾಧುವೂ ಅಲ; 

ಒಳ್ಳೆಯ ಏಕಾಂತದ ಸಳ ಹುಡುಕಿದ್ದಿರಿ ನೀವು, ಬಿರುಗಾಳಿಯ ಮುನ್ನ 
ರುವ ವನದ ಹಾಗಿದೆ ಇದು. 

Hed ಬೆಂಕಿ ತಿಂದವರು ಕಿಡಿ ಉಗಳಲೇ ಬೇಕಾಗುತ್ತದೆ. 

(ಕೈಲಾಶ ಮತ್ತು ಕಮಲಾ ಹೋಗುತ್ತಾರೆ. ಮೇಲೆ ಗುದಾಟ ಹಾಗೂ 

ಸಾಮಾನುಗಳು ಸ ಸಪ್ಪಳ ಇನ್ನೂ ಜೋರಾಗಿ ಕೇಲಿ 

ಬರುತ್ತದೆ, ಧ್ವನಿ ಜೋರಾದಂತೆ ಕೆಳಗೆ ಇರುವ ರಾಮು ಭಯದಿಂದ 

ನಡುಗಲಾರಂಭಿಸುತ್ತಾನೆ. ರಾಮು ಇನ್ನೂ ನಡುಗುತ್ತಲೇ ಇರುತ್ತಾನೆ; 

ಆಗಲೇ ಪರದೆ ಬೀಳುತ್ತದೆ) 


~d 


ದ್ವಿತೀಯ ದೃಶ್ಯ 


ಅದೇ ಮುಚ್ಚಿದ 
ಮೇಲೆ 
ಥಮ ದೃಶ್ಮ 


ಗ್ರ 


ಸೋಫಾದ 


ಟ್ರ 


ದ.ಶ 


(ಸುಮಾರು ಮೂರು ತಿಂಗಳ ನಂತರ; 


ದಿವಾನಖಾನೆಯದು. 


ಎದುರಿಗಿರುವ 


ದಲ್ಲಿ 


ಪ 
ಶ್ರ ) 


ೀಮ ಕುಳಿತಿದಾರೆ, 


ಕಾಸಾ 
ದಾ 


ದಮಯಂತಿ ಹಾಗೂ 


ರಾಮು ಹಾಗೂ ಆಯಾ ಕುಳಿತ ಹಾಗೆ. ಅವರು ಕುಲಿತಲಿಂದ 


[we] 


ಹೊರಗೆ ಬರು-ಹೋಗುವವರೆಲ ಕಾಣಿಸುತಾರೆ. 


ತ್ವೈದು ಇರಬಹುದು, ಪರದೆ 


[eel 


ಓಂ 


ಹಾನಿ ಬೃ ಜಾನೆ ಹಾಸ 
; ಸುಮಾರು ಇಪ 


[at 


ಪ್ರೇಮನ 


ಮನ ವಯಸ್ಸು 


) 
ಯ) 


ದಮಯಂತಿ 


) ಸಿಗರೇಟ ಇದೆ, 
ತ್ತಿದ್ದಾಳೆ.) 


ತುಟಯಲಿ 
ಸಿಗರೇಟಗೆ ಹಚುತಿದಾಳೆ 


ಕಡಿ ಕೊರೆದು 


ಟಿ 


ವತಿ ದಾಗ 


ದಮಯಂತಿ: ಸ್ವಂತಾಗಿ 


. 14) 


ವವರ ಚಾರು. 


ಕೆಯಿಂದ ತಡಯು 


ಯಾರೂ 


a 
a 


ಸಲ್‌ 


PR 
ಆ 


ರ 


ತ್ನ ದ್ನ ಕಹಾ ಜಣ್‌ 
ಲೊ 


ಹ 


ದಮಯಂತಿ: ತಡಯ 


a a 
೧ 1 
ಗ್ರ 12 
14 - 
» 
cy ಖಿ 
11 ke 
ಈ 
1) 
1 2) 
13 % 
5 W 
12 H 
1) 3 
1) 
yD 7" 
14 
1 
ಟಬ 
12 ೫! 
12 
3 
5 ಣ್‌ 
14 
1 uC 
G, ೫) 
a 
Rh 1 


೧ ಕಾಥ 
wr ಡಾ 


ದರ ನಾ 


೬ 


ದರ 


ಇ 
ಇಗ 


ಲ್‌ 


0 
ho 


ತಾರ. 


ಕ 
ಸ್‌ 


[al 
ke | 


ಯುನಾಗಿ 


ತ ಐ ಲ 
ಟೂ! ಬಾ 3 
ಆ 


ಹಾಸ್‌ 
Cle 


ಉರಿಯುತ್ತಿರುವ ಸಿಗರೆ 


೨ ಆಗಾ ಕಾ 
ಅವಳ 


ಹ್‌ 
ಓಟು) 
pe 
ಹಾ 
ಇ ಎ 


ಣ್‌ 
pe 
ಸದೆ 


ರ, ಚಂದಿರನ ಎದುರಿನ 
ನಾನ್‌ 
wd 


"ಜಂ 
1 ಛೂ 
12 6 
| 13 
TI 
D © 
ಎ '¥e 
ಗ್ಗ 
3ಬ 
K 
ನ ನ 
| ಫಿ 
11 WP 
ಕು 
bc. 
ಖಿ] 
ಡಿ 
ನೂ ಜೆ 
13 x 
F) 
7 1 
23 4 
12 3 
ಬಜ 
1D wm! 
x MW 
nl 1: 


ಹಳೆಯ ಬಾಟಲಿಗಳು 65 


ದಮಯಂತಿ: 


ಪ್ರೇಮ: 
ದಮಯಂತಿ: 


ಪ್ರೇಮ: 
ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 


ಚೇತನ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


(ಚೇಷ್ಟೆ ಮಾಡುತ್ತ ನಾನೇನು ಚೆಲುವೆಯೇನಲ್ಲವಲ್ಲ! 

ಕುರೂಪಿ ಹೆಂಗಸರೂ ಸಿಗರೇಟ ಸೇದುತ್ತಾರೆ. 

ಸಿಗರೇಟಿನ ವಿಷಯದಲ್ಲಿ, ನನ್ನೊಳಗೆ ನನ್ನ ತಾಯಿಯ ಸಂಸ್ಕಾರ 
ಪ್ರಬಲವಾಗಿದೆ. 

ಅದಿರಲಿ, ಒಮ್ಮೆ ಸೇದಿಯಾದರೂ ನೋಡಿ. 

ಬೇಡ ಪ್ರೇಮ, ನೀನು ಸಿಗರೇಟು ಸೇದುತ್ತಿದರ,-ಯಾವುಳೋ 
ಚೆಲುವೆ ಸಿಗರೇಟಿನ ಜುರಕಿ ಎಳೆಯುತ್ತಿದ್ದರೆ ಅವಳು ನಿನಗೆಷ್ಟು 
ಸುಂದರಳಾಗಿ ಕಾಣುವಳೋ-ನನಗೆ ನೀನು ಅಷ ಸುಂದರನಾಗಿ 
ಕಾಣುವೆ 

ಅಂತೆಯೇ ನನಗೆ ಯಾವಾಗಲೂ ಸಿಗರೇಟ ಸೇದಿಸಲಾಗುತ್ತಿದೆ. 
ಅಲ್ಲವೆ ? 

ನನ್ನ ಬ್ಯಾಗಿನಲ್ಲಿ, ನಿನಗಾಗಿ ಯಾವಾಗಲೂ ಸಿಗರೇಟ ಇದ್ದೇ ಇರುತ್ತವೆ. 
ನನ್ನ ಮನೆಯಲ್ಲಿ ಸಿಗರೇಟ, ನಿನ್ನ ಬರುವ "ದಾರಿಯನ್ನೇ 
ಕಾಯುತ್ತಿರುತ್ತವೆ. 

ಹಾಂ! ಶೇಖರಂತೂ ಸಿಗರೇಟ ಸೇದುವುದಿಲ್ಲ. 

ನಾನೂ ಸೇದುವುದಿಲ್ಲ, ಶೇಖರನೂ ಸೇದುವುದಿಲ್ಲ ಈ ಮನೆಯಲ್ಲಿ 
ಕೇವಲ ನೀನು ಮಾತ್ರ ಸೇದುವೆ. 

ನಾನು ಕೂಡ, ಈ ಮನೆಯಾಕೆಯ ಜೊತೆಗಿದಾಗ ಮಾತ್ರ 
ಸೇದುತ್ತೇನೆ. ` 
(ಎಡಗಡೆಯ ಕೋಣೆಯಿಂದ) ಮಮ್ಮಿ! 

ಬಂದೆ ಮಗು. 

ಚೇತನ ಈಗ ಹೇಗಿದ್ದಾನೆ? 

ಇನ್ನೂ ಅಷ್ಟು ಚೆನ್ನಾಗಿಲ್ಲ ಜ್ವರ ಇಳಿಯುತ್ತಲೇ ಇಲ್ಲ ಒಂದೊಮ್ಮೆ 
ಹೆಚ್ಚಾಗುತ್ತವೆ, ಕೆಲವೊಮ್ಮೆ ಕಡಿಮೆಯಾಗುತ್ತವೆ. ಪಾಪ, ಮಗುವಿನ 
ಬಣ್ಣ ಕೂಡ ಹಳದಿಯಾಗಿ ಹೋಗಿದೆ. ನಿನ್ನೆ ರಾತ್ರಿ ಮೂರ್ಛೆಯಲ್ಲಿ 
ಬಡಬಡಿಸತೊಡಗಿದ- -ಮಮ್ಮಿ ಎಲ್ಲು ನನ್ನ ಮಮ್ಮಿ ಎಲ್ಲ-ಎಂ 
ನಾನೋ ಅವನ ಹತ್ತಿರವೇ ಕುಳಿತಿದ್ದೆ. ಅತ್ತು 
ಚಿಂತಾಜನಕವಾಗಿತ್ತು ಆದರೆ ಅವನ ತಂದೆಯ ಕಣ್ಣ 
ಕಣ್ಣೀರು ಕೂಡ ಇರಲಿಲ್ಲ. 

ಮನುಷ್ಯ, ಕಣ್ಣೀರು ಹಾಕಿಯೇ ತನ್ನ ಅನುಕಂಪ ತೋರಿಸುವುದು 
ಅವಶ್ಯವಿದೆ ಏನು ? 

ನೀನು ಯಾವಾಗಲೂ ಶೇಖರನ ಪಕ್ಷವನ್ನೇ ಏಕೆ ವಹಿಸುತ್ತಿ? 
ಎಷ್ಟಾದರೂ ಗಂಡಸರ ಜಾತಿ, ನೀವು ಎಂದೂ ಹುಣ್ಣಿನ ಪಕ್ಷ 
ವಹಿಸುವುದೇ ಇಲ್ಲ. ನಿಮ್ಮವಳಾಗಲು ಅವಳು ಲಕ್ಷ ಸಲ ತನ್ನನ್ನು 
ಕಳೆದುಕೊಂಡರೂ ಸಹ! (ಕಣ್ಣಲ್ಲಿ ನೀರು ಬರುತ ವು. 


3) G 
Ke 

₹” 

೦ 

[1 

(೮) 

29 


೯ 


66 


ಪ್ರೇಮ: 
ಚೇತನ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 
ದಮಯಂತಿ: 
ಪ್ರೇಮ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 


ನನ್ನ ಉದೇಶ ಇದಲ್ಲ, ದಮ್ಮಿ ನಾನು ಸುಮನೆ ಅಂದೆ, ಅಷ್ಟ. 
(ಒಳಗಿನಿಂದ) ಮಮ್ಮಿ! 

ಬಂದ ಮಗು. 

ನಿಜ ಅಂದರೆ, ಮಗುವಿನ ಅನಾರೋಗ್ಯದಿಂದಾಗಿ ನೀವು 
ಹೆದರಿಕೊಂಡಿದ್ದೀರಿ. ಅದರ ಸಿಟ್ಟನ್ನು ನನ್ನ ಮೇಲ ಹಾಕುತ್ತಿರುವಿರಿ. 
(ಕಣ್ಣೀರಿನಿಂದ "ತುಂಬಿದ ಕಣ್ಣಿನಿಂದ ನಗತೂಡಗುತ್ತಾಳೆ ಪ್ರೇಮ, 
ನೀನು ತುಂಬ ಕೆಟ್ಟವ. "ನಾನು ಏನೇ ಮಾತನಾಡಿದರೂ, 
ಮನೋವಿಜ್ಞಾನದ ಯಾವುದೋ ಒಂದು ಅಸ್ತದಿಂದ ಅದನ್ನು 
ಚೂರು -ಚೂರು ಮಾಡಿ ಮಣ್ಣುಗೂಡಿಸಿಬಿಡುವ 

ಹದಿನಾರು ವರ್ಷದ ಶಿಕ್ಷಣದಿಂದ ಇನ್ನೇನಾಗದಿದ್ದರೂ ಇದೂಂದು 
ಲಾಭ ನಾನು ಪಡೆದಿರುವೆ. 

ಇಂದಿನ ವಾತಾವರಣ ಅದಷ್ಟು ಸೊಗಸಾಗಿದೆ; ಪ್ರೀತಿ ಉಕ್ಕಿಸುವ 
ಹಾಗಿದೆ. ಶೀತಲಸಮೀರ ಚಲಿಸುತಿದೆ! ಮೋಡಗಳು ಹತ್ರ ಒತ್ತಿ 
ಬರುತ್ತಲಿವೆ; ಮುಂದೆ ಮುಂದೆ ಅವು ಹೋಗುತ್ತಿದರ ಚಲಿಸಿದ ಹಾಗೆ 
ಭಾಸವಾಗುತ್ತಲಿದೆ. ಸಧನ ಯೋಚಿಸ ತ್ತಿದ್ದೇನೆ.... 
(ಹೇಳುತ್ತಿದ್ದಂತೆಯೇ ಸುಮಾನಾಗುತ್ತಾಳೆ, ಯಾವುದೋ ಒಂದು 
ಮತ್ತತೆಯಿಂದ ಉನ್ಮತ್ತಳಾದ ಹಾಗೆ) 

ಏನು ಯೋಚಿಸುತ್ತಿದ್ದೀರಿ ? 

ಚೇತನನಿಗೂ ಈಗಲೇ ಅನಾರೋ ಗೃವಾಗಬೇಕಿತ್ತೆ? 
ಆದರೇನಾಯಿತು ? ನೆಟ್ಟಗಾಗುತ್ತಾನೆ. ತಾಯಿಗೆ, ತನ್ನ ವಾತ್ಸಲ್ಯ 
ತೋರಲು ಮಗ ಅವಕಾಶ ನೀಡುತ್ತಿದ್ದಾನೆ. 

ಓ! ಈಗಂತೂ ಶ್ರಾವಣ... ಮಳೆ ಬೀಳಲು ತವಕಿಸುತ್ತಿರುವ ಕಪ್ಪು 
ಮೋಡಗಳು... ದೂರ ದೂರದಿಂದ ಬೀಸುವ ಈ ತಂಪು ಗಾಳಿ.... 
ದೂರ ದೂರಕ್ಕೂ ಹೋಗುವ ಈ ಕುಳಿರ್ಗಾಳಿ, ಗಾಳಿಯಲ್ಲಿ ಸೂಸುವ 
ಈ ಸುಗಂಧ, ನಿನ್ನ ಉಸುರಿನ ಹಾಗಿರುವ ಸುಗಂಧದ 
ತರಹ ಓ ಬೂ 

(ಕವಿತೆ ಬಹುಶಃ ಇಬ್ಬರಿಗೂ ಸೇರಿತೆಂದು ತೋರುತ್ತದೆ. ಅವರಿಬ್ಬರೂ 
ಮೌನರಾಗುತ್ತಾರೆ) 

ಇನ್ನೂ ಶೇಖರ ಬರಲಿಲ್ಲ. 

ಬರುತ್ತಿರಬೇಕು, ಮಗನ ಹತ್ತಿರ ಕೂಡುವ ನನ್ನ ಡ್ಯೂಟಿ ಇನ್ನೇನು 
ಮುಗಿಯುತ್ತ ಬಂದಿದೆ, ಉಳಿದ ದಿನವೆಲ್ಲ ಶೇಖರ ಕೂಡುತ್ತಾನೆ, 
ಮತ್ತೆ ಅರ್ಧ ರಾತ್ರಿಯವರೆಗೂ ನಾನು ಕೂಡುತ್ತೇನೆ, ಇನ್ನರ್ದ ರಾತ್ರಿ 
ಶೇಖರ ಕೂಡುತ್ತಾನೆ. 

ನೀವು ಜೀವನವನ್ನು ಮಿಷನ್‌ದ ಹಾಗೆ ಮಾಡಿಕೊಂಡಿದ್ದೀರಿ, 
ನನಗಂತೂ ಕೆಲವೊಮ್ಮೆ ನಿಮ್ಮನ್ನು ಕಂಡರೆ ಭಯವೆನ್ನಿಸುತ್ತದೆ. 


ಹಳೆಯ ಬಾಟಲಿಗಳು 67 


ದಮಯಂತಿ: ಇದರಲ್ಲಿ ಭಯವೇನು ಬಂತು? ಪ್ರತಿ ದಿನವೂ ಮಾನಸಿಕ ಯಾತನೆ, 
ಪ್ರತಿದಿನವೂ ಒದರಾಟ, ನಿತ್ಯವೂ ಜಗಳ-ಇವಲ್ಲವುಗಳಿಗಿಂತ ಒಂದು 
ತಿಳುವಳಿಕೆಗೆ ಬರುವುದು ಒಳ್ಳೆಯದಲ್ಲವೇ ? 

ಪ್ರೇಮ: ನಿಮ್ಮ ಈ "ಶಾಂತಿ ತಿಳಿವಳಿಕೆ'ಯ ಕರಾರುಗಳೇನು? 

ದಮಯಂತಿ: ವಿದ್ಯಾವಂತ ಹಾಗೂ ಹೊಸ ವಿಚಾರಧಾರೆಯುಳ್ಳ ಜನರಂತೆ, ತನಗೆ 
ಬೇಕಾದಂತೆ ಬದುಕುವ ಹಕ್ಕು ಗಂಡಸಿಗೆ ಎಷ್ಟಿದೆಯೋ ಅಷ್ಟೇ ಹಕ್ಕು 
ಹೆಂಗಸಿಗೂ ಇದ-ಎಂದು ನಾವು ಕೂಡ ತೀರ್ಮಾನ ಮಾಡಿದ್ದೇವೆ. 

ಪ್ರೇಮ: ಒಂದು ವೇಳೆ ಗಂಡಸು ತಪ್ಪು ಮಾಡಿದರೆ ಹೆಂಗಸು ಕೂಡ 
ಗಂಡಿನಷ್ಟೇ ಪ್ರಮಾಣದಲ್ಲಿ ತಪ್ಪು ಮಾಡಬೇಕು ಎನ್ನುತ್ತೀರಾ? 

ದಮಯಂತಿ: ಒಂದು ರೀತಿಯಲ್ಲಿ ಹೀಗೆಂದೂ ಅರ್ಥವಾಗುತ್ತದೆ; ಆದರೆ. ನಮ್ಮ 
ನಿರ್ಣಯ ಇರುವುದು ಹೀಗೆ: ಅವರಿಗೆ ಬೇಕಾದ ಹಾಗೆ ತಮ್ಮ ಜೀವನ 
ನಡೆಸಬಹುದು, ನನಗೆ ಬೇಕಾದ ಹಾಗ ನನ್ನ ಮನಸ್ಸನ್ನು 
ಸಂತೋಷಪಡಿಸಿಕೊಳ್ಳಬಹುದು. ನನ್ನ ವೈಯಕ್ತಿಕ ಜೀವನದಲ್ಲಿ ಅವರ 
ಸಂಬಂಧ ಎಳ್ಳಷ್ಟೂ ಇಲ್ಲ ಅದರಂತ ಅವರ ವ್ಯಕ್ತಿಗತ ಜೀವನದಲ್ಲಿ 
ನಾನು ಕೈಹಾಕುವುದಿಲ್ಲ. 

ಪ್ರೇಮ: ಸರಿ, ಸರಿಯಾಗಿದೆ. ನನಗೆ ಬಹಳಷ್ಟು ಇನ್ನೂ 
ಕಲಿಯುವುದಿದೆ-ಎಂದೆನಿಸುತ್ತಲಿದೆ. 

ದಮಯಂತಿ: ಈ ತಿಳಿವಳಿಕೆಯ ಲಾಭವೇನೆಂದರೆ ಈಗ ಈ ಮನೆಯಲ್ಲಿ 
ಪಾತ್ರೆ-ಪಗಡಗಳು ಸುರಕ್ಷಿತವಾಗಿವೆ. ಯಾರೂ ಯಾರ ಕಡೆಯೂ 
ಕಣ್ಣು ಕೆಂಪಗೆ ಮಾಡಿಕೊಂಡು ನೋಡುವ ಹಾಗಿಲ್ಲ, ಅಗಿದು ಅಗಿದು 
ಯಾರ ಮನಸ್ಸಿನಲ್ಲೂ ಹೋಗುವ ಪ್ರಯತ್ನ ಈಗ ನಡೆಯುವುದಿಲ್ಲ. 
ಇತ್ತೀಚೆ, ಈ ಮನೆಯಿಂದ ಜೋರಾಗಿ ಮಾತನಾಡುವುದನ್ನು 
ಯಾರೂ ಕೇಳಿಲ್ಲ. 

ಪ್ರೇಮ: ಒಂದು ಮೌನ, ಸ್ಮಶಾನ ಮೌನವಿದ ಹಾಗೆ. 

ದಮಯಂತಿ: ಅಲ್ಲ, ಈ ಮೌನ, ರಾತ್ರಿಯ ಮೌನವಾಗಿದೆ. 

ಪ್ರೇಮ: ರಾತ್ರಿಯ ಕತ್ತಲೆಯ ಮೌನ! 

ದಮಯಂತಿ: ಅಲ್ಲ, ರಾತ್ರಿಯ ಪರದೆಯ ಮೌನ, ಅದರ ಮರೆಯಲ್ಲಿ ಅಗಲಿದ 
ಆತ್ಮಗಳು ಕೂಡುತ್ತವೆ, ಹೃದಯದ ಲಕ್ಷ ಲಕ್ಷ ಆಶೆಗಳು ಚಿಗುರುತ್ತವೆ. 

ಪ್ರೇಮ: ದರೋಡೆಕೋರರ ರೂಪದಲ್ಲಿ ಕಳ್ಳತನದ ರೂಪದಲ್ಲಿ. 

ದಮಯಂತಿ: ಇಂದು ನೀನು ಹೀಗೇಕೆ ಮಾತನಾಡುತ್ತಿರುವೆ, -ಪ್ರೇಮ ? 

ಪ್ರೇಮ: (ನಗುತ್ತ) ಗಂಡಸು ಹೆಣ್ಣಿನೊಂದಿಗೆ ಮಾತನಾಡಿದ ಹಾಗೆ. 

ದಮಯಂತಿ: ಗುಲಾಮಳಾದ ಹೆಣ್ಣಿನೊಂದಿಗೆ. 

ಪ್ರೇಮ: ತನ್ನ ಪ್ರೇಯಸಿಯೊಂದಿಗೆ, ಆನ್ನ ಪತ್ನಿಯೊಂದಿಗೆ, ತನ್ನ ಮಕ್ಕಳ 
ತಾಯಿಯೊಂದಿಗೆ. 

ದಮಯಂತಿ: ಪ್ರೇಮ, ನಿನ್ನಂಥವನು ಮಾಲಿಕನಾಗುವುದಾದರೆ ನಾನು 


08 


ಪ್ರೇಮ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಚೇತನ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ; 


ದಮಯಂತಿ: 


ಪ್ರೇಮ: 


ಮೂರು ಪಂಜಾಟಿ ನಾಟಕಗಳು 


ಗುಲಾಮಳಾಗಲೂ ಸಿದ್ದಳಾಗಿದ್ದೇನೆ. ಹಾಯ್‌, ಆ ದಿನ ಎಂದು 
ಬರುವುದೋ! 

ಅದೆಷ್ಟೋ ಸಲ ಸ್ವಪ್ನ ಲೋಕವೂಂದು ಕೇವಲ ಒಂದು ಕೈ ಅಳತೆಯ 
ದೂರದಲ್ಲಿರುತ್ತದೆ, ಆದರೆ ಯಾರೂ ಕೈಚಾಚಿ ಅದನ್ನು ಪಡಯಲು 
ಪ್ರಯತ್ನಿಸುವುದಿಲ್ಲ. (ಸಿಗರೇಟಿನ ಮೇಲೆ ಸಿಗರೇಟ 
ಸೇದುತಲಿರುತಾನೆ) 

ಓ! ನನ್ನ ತಾಪತ್ರಯಗಳೇ! ಉಪಾಯಗಾಣದವಳಾಗಿದ್ದೇನೆ. 
ಶೇಖರನೊಂದಿಗೆ ನಿಮ್ಮ ಸಂಧಾನವಾಗಿದೆ, ಇಡೀ ಪಟ್ಟಣಕ್ಕೇ ನಮ್ಮ 
ಪ್ರೇಮದ ಸುದ್ದಿ ಗೊತ್ತಿದೆ, ಶೇಖರ ಮತ್ತು ಹುಸನಾರ ಸಂಬಂಧವೂ 
ಈ ಪಟ್ಟಣಕ್ಕೆ ಗೊತ್ತಿದೆ; ಈಗ ಇನ್ಯಾವ ನಿರುಪಾಯತೆ ನಿಮ್ಮನ್ನು 
ಕಾಡುತ್ತಲಿದೆ ? 

ನನ್ನ ಮಗನ ವಿಷಯದಲ್ಲಿ ನಾನು ತುಂಬ ವಿವಶಳಾಗಿದ್ದೇನೆ; 
ಮಗನಿಂದ ಅವನ ತಂದೆಯನ್ನು ದೂರವಿಡುವ ಅಧಿಕಾರ ನನಗಿಲ್ಲ. 
ಒಂದು ವೇಳೆ, ಎಂದಾದರೂ ಅವನು ನಿನ್ನಲ್ಲಿ ತನ್ನ ತಂದೆಯನ್ನು 
ಕಾಣಲು ಸಾಧ್ಯವಾದರೆ! (ಚೇತನ ಅಶಕತೆಯಿಂದಾಗಿ ಜೋಲಿ 
ಹೊಡೆಯುತ್ತ ಹೊರಗೆ ಬರುತ್ತಾನೆ) 

ಮಮ್ಮಿ 
(ಒಮ್ಮೆಲೇ ಗಾಬರಿಯಾಗಿ) ಅಯ್ಯೋ ಮಗು, ನೀನು ಪಲ್ಲಂಗದ 
ಮೇಲಿಂದ ಏಕೆ ಎದ್ದು ಬಂದೆ? (ಚೇತನನನ್ನು ಎತ್ತಿಕೊಳ್ಳುತ್ತಾಳೆ. 
ಪ್ರೇಮ ಎದುರಿಗೆ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾನೆ) 
ಇವನು ಹೀಗೆ ಹೊರಗೆ ಬರಬಾರದಿತ್ತು. 

ಪರವಾಗಿಲ್ಲ. 

ತುಂಬ ಜ್ವರವಿದ್ದಾಗ ಹಾಸಿಗೆಯಿಂದ ಎದ್ದು ಓಡಾಡಬಾರದೆಂದು 
ಕೇಳಿದ್ದೇನೆ. 

ಅಯ್ಯೋ, ಈ ಡಾಕ್ಟರುಗಳ ಮಾತೋ! ಕೆಲವೊಮ್ಮೆ ಇಂಥ ಜ್ವರದಲ್ಲಿ 
ಏನೂ ತಿನ್ನಬಾರದೆಂದು ಹೇಳುತ್ತಿದ್ದರು, ಈಗ ರೋಗಿ ಬಯಸಿದರೆ 
ರೊಟ್ಟಿಯನ್ನೂ ತಿನ್ನಬಹುದೆಂದು ಹೇಳುತ್ತಾರೆ. 

(ಮಗುವಿನತ್ತ ನೋಡುತ್ತ) ತೋಳ ಮೇಲೆ ಮಲಗುತ್ತಲೇ ನಿದ್ರೆ 
ಹೋದ. 

(ಮಗುವಿನತ್ತ ಪ್ರೇಮಮಯ ದೃಷ್ಟಿ ಬೀರುತ್ತ) ಇದು ನನ್ನ 
ಪ್ರಾಣವಾಗಿದೆ. ಈ ಮಗುವಿನೊಂದಿಗೆ ನನ್ನ ಇಡೀ ಜೀವ 
ಬಂಧನಕ್ಕೊಳಗಾಗಿದೆ. ಒಂದು ವೇಳೆ ಇವನಿರದಿದ್ದರೆ ಪ್ರೇಮ, ನಾನು 
ಪಕ್ಷಿಯ ಹಾಗೆ ನಿನ್ನೊಂದಿಗೆ ಹಾರಿ ಹೋಗುತ್ತಿದ್ದೆ. 

ಹೇಗೆ ಮಲಗಿದ್ದಾನೆ ನೋಡಿ. ಎಲ್ಲಿಯಾದರೂ ಇವನಿಗೆ ಜ್ವರ 
ಹೆಚ್ಚಾಗಿಲ್ಲ ತಾನೇ? ತಾಯಿಯ ತಂಪು ಹೃದಯಕ್ಕೆ ಬಹಳ ಸಲ 


ಹಳೆಯ ಬಾಟಲಿಗಳು 69 


ದಮಯಂತಿ: ಪ್ರ 


ಆಯಾ: 


ದಮಯಂತಿ: 


ಪ್ರೇಮ: 
ದಮಯಂತಿ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಮಗುವಿನ ಜ್ವರದ ತಾಪ ತಿಳಿಯದೆ ಹೋಗುತ್ತದೆ. 

ಪ್ರೇಮ, ನನ್ನ ಹಾಗೂ ಶೇಖರನ ನಡುವೆ ಒಂದು ವೇಳ ಚೇತನ 
ಇರದಿದ್ದರೆ ನಮ್ಮ ನಡುವಿನ ಸಂಬಂಧವೇ ಉಳಿಯುತ್ತಿರಲಿಲ್ಲ. ಹಾಂ! 
ಒಂದು ತಿಳುವಳಿಕೆ, ಅದನ್ನು ರೆಪ್ಪೆ ಬಡೆಯುವುದರೊಳಗಾಗಿ 
ಮುಗಿಸಿಬಿಡಬಹುದಾಗಿತ್ತು. ಎರಡು ಪಕ್ಷಿಗಳು ಒಂದು ಟೊಂಗೆಯ 
ಮೇಲೆ ಬಂದು ಕೂಡುತ್ತವೆ; ಇಬ್ಬರು ಪ್ರವಾಸಿಕರು ದಣವು 
ಆರಿಸಿಕೊಳಲು ಕೆಲ ಸಮಯ ಧರ್ಮಶಾಲೆಯೊಂದರಲ್ಲಿ ತಂಗುತ್ತಾರೆ, 
ಎರಡು ಪ್ರತಿಬಿಂಬಗಳು ಒಂದು ಬೆಳಕಿನಲ್ಲಿ ಕೂಡಿಕೊಳ್ಳುತ್ತವೆ 
ಹಾಗೂ ಅಗಲುತವೆ. ಒಂದು ವೇಳೆ ಹೃದಯ ಹೃದಯ 
ಒಂದಾಗದಿದ್ದರೆ ಉಳಿದವುಗಳ ಮಿಲನಕ್ಕೆ ಏನು ಅರ್ಥವಿದೆ? 
(ಬಾಗಿಲಿನಿಂದ ರೋಮಾಳನ್ನು ಒಳಗೆ ಕಳಿಸುತ ನಮಸ್ತೆ ಬಾಯಿ 
ಸಾಹೇಬಾ, ಮಗುವಿನ ಸಿತಿ ಹೇಗಿದೆ ? ನಮ್ಮರೋಮಾ ಸ್ಕೂಲಿನಿಂದ 
ತಡವಾಗಿ ಬಂದಳು , ಬಂದವಳೇ ಚೇತನ, ಚೇತನ ಎಂದು ಬಡಬಡಿಸ 
ಹತ್ತಿದಳು. ತುಂಬ ಹೊಂದಿಕೊಂಡಿದ್ದಾರ ಇಬ್ಬರೂ. 

ಬಾ ರೋಮಾ, ಬಾ ಮಗು. 

ಚೇತನ! 

ಮಗು ಚೇತನ, ನೋಡಿಲ್ಲಿ, ಯಾರು ಬಂದಿದ್ದಾರೆ ನೋಡು, ಮಗು. 
(ಚೇತನ ಕಣ್ಣು ತೆರೆಯುತ್ತಾನೆ ಹಾಗೂ ರೋಮಾಳನ್ನು ಕಂಡು ಅವನ 
ಮುಖದ ಮೇಲೆ ಮುಗುಳ್ನಗೆ ಮೂಡುತ್ತದೆ) 

ಮಗುವಿಗೆ ಸಂತಸವಾಗಿದೆ. 

ಇದಕ್ಕೆ ಪ್ರೇಮವೆನ್ನುತ್ತಾರೆ. ಪ್ರೇಮ, ಸತ್ತವನನ್ನೂ ಬದುಕಿಸುತ್ತದೆ. 
ನಾನು ಇವನನ್ನು ಇವನ ಕೋಣೆಯಲ್ಲಿ ಮಲಗಿಸಿ ಬರುತ್ತೇನೆ. 
ಆಯಾ, ನೀನು ಇವನ ಬಳಿಯಲ್ಲಿಯೇ ಕೂತಿರು. 

(ಮಗುವನ್ನು ಪಕ್ಕದ ಕೋಣೆಯಲ್ಲಿ ಮಲಗಿಸಿ ಬರುತ್ತಾಳೆ. ಆಯಾ 
ಹಾಗೂ ರೋಮಾ ಕೂಡ ಆ ಕೋಣೆಯಲ್ಲಿ ಹೋಗುತ್ತಾರೆ) 
ನಿಮ್ಮ ರಾಮುನೊಂದಿಗೆ ತುಂಬ ಸ್ನೇಹವಿತ್ತಲ್ಲ ಅದೇ ಆಯಾ ಏನು 
ಇವಳು ಕ 

(ಪ್ರೇಮನತ್ತ ಸರಿದು ಕೂಡುತ್ರು ಹಾಂ! ರಾಮುನ ಹೆಂಡತಿ ತುಂಬ 
ಕೆಟ್ಟವಳು, ಪಾಪ, ಇವಳನ್ನು ಸೇರಿಸಿಕೊಳ್ಳಲಿಲ್ಲ ಅವಳ ಮಾತು 
ನಡೆಯದಂತ ಮಾಡಿದಳು. 

ಈಗ ಇವಳ ಗತಿ ಏನು? 

ತುಂಬ ಹೆದರಿಕೊಂಡಿದ್ದಾಳೆ. ಹೆದರಿಕೆಯಿಂದಾಗಿಯೇ ರಾಮುನತ್ತ 
ಕಣ್ಣೆತ್ತಿ ಕೂಡ ನೋಡುವ,ಎಲ್ಲ. ಈ ಸೌಧದೊಳಗೆ ರೋಮಾಳನ್ನು 
ಅಡ್ಡಾಡಿಸಿಕೊಂಡು ಹೋಗುತ್ತಾಳೆ, ಆದರೆ ಮರೆತು ಕೂಡ ನೌಕರರ 
ಮನೆಗಳತ್ತ ನೋಡುವುದಿಲ್ಲ. ಇವಳು ಇಲ್ಲಿ ಇರುವವರೆಗೂ 


70 


ಪ್ರೇಮ: 


ದಮಯಂತಿ: 


ಪ್ರೇಮ: 


ದಮಯಂತಿ: 


ಪ್ರೇಮ: 


ಆಯಾ: 


ಪ್ರೇಮ: 


ದಮಯಂತಿ: 


ಆಯಾ: 


ಪ್ರೇಮ: 


ದಮಯಂತಿ: 


ಆಯಾ: 


ಪ್ರೇಮ: 
ಆಯಾ: 


ಮೂರು ಪಂಜಾಬಿ ನಾಟಕಗಳು 


ಹೆಂಡತಿಯ ಹೆದರಿಕೆಯಿಂದಾಗಿ ರಾಮು ಸೌಧದೊಳಗೆ ಬರುವುದಿಲ್ಲ. 
ಆಂ! ನಿಜಾನ..... 

ಒಂದು ಬೆಳುದಿಂಗಳ ರಾತ್ರಿ ನಾನು ಹೊರಗೆ ನೋಡಿದ ನೆನಪು 
ಈಗಲೂ ಇದೆ, ತೋಟದಲ್ಲಿ ಸರು ವೃಕ್ರದ ಸಮೀಪ ನಿಂತ ಆಯಾ 
ರಾಮುನ ಬರುವಿಗಾಗಿ ಕಾಯುತ್ತಿದಳು, ಇತ್ತ ರಾಮು ಜಲ್ಲಿ ಜಲ್ಲ 
ತನ್ನ ಕೆಲಸ ಮುಗಿಸುವ ಯತ್ನದಲ್ಲಿದ. ಅಂದು ನಾನು ಇಡೀ 
ರಾತ್ರಿಯನ್ನು ಕಣ್ಣುಗಳಲ್ಲಿಯೇ ಕಳೆದ. ನಾನು, ಅದೇ ಸರು ವೃಕ್ಷದ 
ಸಮೀಪ ನಿನಗಾಗಿ ಕಾಯುತ್ತಲಿದ, ಆದರೆ ನಿನ್ನ ಕೆಲಸ 
ಮುಗಿಯುತ್ತಲೇ ಇರಲಿಲ್ಲ-ಎಂದು ನಾನು ಮೇಲಿಂದ ಮೇಲೆ 
ಭಾವಿಸಿಕೊಳ್ಳುತ್ತಿದೆ: "ನೆ. 

ಆದರೆ ನನಗೆ ಇದನ್ನು ಹೇಳಿ-ಇವಳ ಪ್ರೇಮದ ಗತಿ ಏನಾಯಿತು? 


ಪ್ರೇಮ, ಪ್ರೇಮ. ಮುಗಿದು ಹೋಯಿತು. ಪ್ರೇಮ 
ಬುದ್ಧಿಯಿಂದಾಗುತ್ತದೆ, ಹಣದಿಂದಾಗುತ್ತದೆ-ಎಂಬುದನ್ನು ನಾನು 
ಒಪ್ಪುತ್ತೇನೆ. 


ಇದೂ ಅಲ್ಲದೆ ವಯಸ್ಸಿನಿಂದಲೂ ಆಗುತ್ತದೆ. 
(ಹೊರಗೆ ತೋಟದಲ್ಲಿ ಓರ್ವ ಹೆಣ್ಣಿನ ಚೀರಾಟ, ರಾಮು ತನ್ನ 
ಹೆಂಡತಿಯನ್ನು WN 


(ಯಾತನೆಯಿಂದ) ಅಯ್ಯೋ, ಬಾಯಿಯವರೆ, ಅವನು 
ಸಾಯಿಬಡಿಯುತ್ತಿದಾನೆ. (ಕೂಗುತ್ತ ಕಿಟಕಿಯಲ್ಲಿ ನೋಡಿ) ಹೇಗೆ 
ಹೊಡೆಯುತ್ತಿದ್ದಾನೆ. 


ಸುಮ್ಮವರು, ಆಯಾ. 

ಮೆತ್ತಗೆ ಹೇಳು ಆಯಾ, ಮಗುವಿಗೆ ಆರಾಮ ಇಲ್ಲ. 

(ಹೊರಗಿನಿಂದ ಈಗಲೂ ಹೊಡೆಯುವ-ಬಡಿಯುವ ಸಪುಳ ಕೇಳಿ 
ಬರುತ್ತಿದೆ) 

(ಮೀನಿನ ಹಾಗೆ ಯಾತನೆ ಪಡುತ್ರ) ಬಾಯಿಯವರೆ, ನೋಡಿಯಾದರೂ 
ನೋಡಿ, ಹೇಗೆ ಕೊಲೆಗಡುಕನ ಹಾಗೆ ಹೊಡೆಯುತ್ತಿದ್ದಾನೆ. 
ಆಗಿದೆಯಾದರೂ ಏನು? 

ಯಾರು, ಯಾರನ್ನು ಹೊಡೆಯುತ್ತಿದ್ದಾರೆ? 

(ಕೈ ಸವರಿಕೊಳ್ಳುತ್ತ ರಾಮು ಹೊಡೆಯುತ್ತಿದ್ದಾನೆ, ಸಂತಿಯನ್ನು, ತನ್ನ 
ಮನೆಯಾಕಯನ್ನು. 

ಇದರಿಂದ ನಿನಗೇನಾಗಬೇಕಾಗಿದೆ ? 

(ಅವಳ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿದೆ) ಅಯ್ಯೋ, 
ಅವಳು ಅಳುವುದನ್ನು ನೋಡಿ, ಬಾಯಿಯವರೆ ಅವಳನ್ನು ಉಳಿಸಿ, 
ಬಹಳ ಕೆಟ್ಟ ರೀತಿಯಲ್ಲಿ ಒದೆಯುತ್ತಿದ್ದಾನೆ, ಗುದುತ್ತಿದ್ದಾನೆ. 
(ಪ್ರೇಮ ಹಾಗೂ ದಮಯಂತಿ ಆಯಾಳ ಹತ್ತಿರ ಬಂದು ಎದುರಿನ 


ಹಳೆಯ ಬಾಟಲಿಗಳು 71 


ದಮಯಂತಿ: 


ಆಯಾ: 


ಪ್ರೇಮ: 
ಆಯಾ: 


ಪ್ರೇಮ: 
ಆಯಾ: 
ಪ್ರೇಮ: 


ಆಯಾ: 


ದಮಯಂತಿ: 
ಪ್ರೇಮ: 
ದಮಯಂತಿ: 


ಪ್ರೇಮ: 


ದಮಯಂತಿ: 


ಕಿಟಕಿಯಲ್ಲಿ ಹೊರಗೆ ನೋಡುತ್ತಾರೆ. ಹೊರಗಿನಿಂದ ಮೊದಲ 
ನಂತೆಯೇ ಚೀರಾಟ ಒದರಾಟದ ದನಿ ಕೇಳಿಸುತ್ತಲೇ ಇದೆ) 

ಕಾಡು ಪಶುವಿನ ಹಾಗೆ ಹೊಡೆಯುತ್ತಿದ್ದಾನೆ, ದೆವ್ರ ಓಡಿದ 
ಕೊಂಡವರ ಹಾಗೆ ಒದೆಯುತಲಿದಾನೆ. 

ಅಯ್ಕೋ, ನೀವು ಹೋಗಿ ಬಿಡಿಸಿಕೊಳ್ಳಿ. ದೇವರು ನಿಮ 
ಜೋಡಿಯನ್ನು ಶಾಶ್ವತವಾಗಿಡಲಿ, ಬಾಯಿಯವರೇ ಹೋಗಿ 
ಅವಳನ್ನು ಬಿಡಿಸಿಕೊಳ್ಳಿ. 

(ಈ ಮಾತನ್ನು ಕೇಳಿದ ಪ್ರೇಮ ಮತ್ತು ದಮಯಂತಿ 
ಅಚ್ಚರಿಪಡುತ್ತಾರೆ. ದಮಯಂತಿ ಹೊರಗೆ ಹೋಗುತ್ತಾಳೆ) 

ಇವನು ಅವಳನ್ನು ಏಕೆ ಹೊಡೆಯುತ್ತಿದ್ದಾನೆ ? 

ರಾಮುನ ಮನೆಯಾಕೆ ಮಾಲಿಯ ತಮ್ಮಮೊಂದಿಗೆ ಮಾತನಾಡು 
ತ್ರಿದಳು. ನಾನು ಕಿಟಕಿಯಿಂದ ನೋಡುತ್ತಲಿದ್ದೆ. ಅಷ್ಟರಲ್ಲಿ ರಾಮು 
ಅತ್ತಿಂದ ಬಂದವನೇ ಅವಳನ್ನು ಎಳೆದು ಹೊಡೆಯಲಾರಂಭಿಸಿದ. 
(ಹೊರಗೆ ಗದ್ದಲ ನಿಲ್ಲುತ್ತದೆ) 

ಇದರಿಂದ ನಿನಗೇನಾಗಬೇಕಾಗಿದೆ, ಆಯಾ? ರಾಮುನ ಹೆಂಡತಿ 
ಯಂತೂ ನಿನ್ನೊಂದಿಗೆ ಯಾವಾಗಲೂ ಜಗಳಾಡುತ್ತಿರುತಾಳೆ. 
ಎಷ್ಟಾದರೂ ಹೆಣ್ಣಲ್ಲವೇ, ಸಾಹೇಬರೆ, ಮಗುವಿನ ತಾಯಿಯನ್ನು 
ಹೀಗೆ ಹೊಡೆಯುವುದು ಒಳ್ಳೆಯದಲ್ಲ. 

ರಾಮುನ ಹೆಂಡತಿ ಹಾಗೂ ಮಾಲಿಯ ತಮ್ಮ ಕೇವಲ 
ಮಾತನಾಡುತ್ತಿದ್ದರು, ಅಲ್ಲವೇ? 

ಮಾತು ಮಾತಿನಲ್ಲಿ ಅವಳ ಸೆರಗು ಸರಿದಿತ್ತು ಆಗಲೇ ರಾಮು 
ಬಂದವನೇ ಅವಳ ಕೂದಲು ಹಿಡಿದು ದರದರನೇ ಎಳೆಯ 
ಲಾರಂಭಿಸಿದ. ಎಲ್ಲಿಯಾದರೂ ಹೀಗೆ ಮಾಡುವುದುಂಟೆ ? (ಒಳಗೆ 
ಕೋಣೆಯಲ್ಲಿ ನೋಡುತ್ರು ಅಯ್ಯೋ, ಮಗು ಹೀಗೇಕೆ ಸುಸ್ತಾಗಿದೆ 
(ಹೋಗುತ್ತಾಳೆ) 

ಈ ರಾಮು ತನ್ನ ಹೆಂಡತಿಗೆ ವಿಪರೀತ ಅಂಜುತ್ತಿದ್ದ, ಇಂದು ನೋಡಿ 
ಹೇಗೆ ಸಿಂಹದ ಹಾಗೆ ಗರ್ಜಿಸುತ್ತಿದಾನೆ. 

ಶಕ್ತಿ ಶರೀರದ್ದಲ್ಲ, ಶಕ್ತಿ "ಸತ್ಯ'ದಾಗಿರುತ್ತದೆ. ಯಾವನು ಸತ್ಯವಂತ 
ನಾಗಿದ್ದಾನೊ ಅವನೇ ಶಕ್ತಿಶಾಲಿಯಾಗಿರುತ್ತಾನೆ. 

ನಿನ್ನ ಈ ದರ್ಶನ ನನಗೆ ತಿಳಿಯುವುದಿಲ್ಲ. ನನ್ನ ದೃಷ್ಟಿಯಲ್ಲಿ 
ಯಾವುದು ಸುಂದರವಾಗಿದೆಯೋ ಅದುವೇ ಸತ್ಯವಾಗಿದೆ. 
ಹೋಗಲಿ, ಈ ಚರ್ಚೆ ಬಹು ಗಂಭೀರ ಹಾಗೂ ಆಳವಾಗಿದೆ, 
ದೀರ್ಥವಾಗಿದೆ. ಈಗ, ನಾನು ಹೋಗುವ ಸಮಯ ಆಗಿದೆಯೋ 
ಇಲ್ಲವೋ ಎಂಬುದನ್ನು ಹೇಳಿ. 

(ಗಡಿಯಾರದತ್ತ ನೋಡಿ) ಹಾಂ! ಪ್ರೇಮ, ಈಗ ನೀನು ಹೋಗು. 


72 


ಪ್ರೇಮ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ನಾನು, ಇನ್ನರ್ಧ ಗಂಟೆಯ ನಂತರ ನಿನ್ನನ್ನು ಕಾಣುವ. 
(ಮುಗುಳ್ನಗುತ್ತ) ಮಗುವಿನ ಆರೋಗ್ಯವನ್ನು ರೋಮಾ ಸರಿ 
ಮಾಡಿದ್ದಾಳೆ. 

ಆದರೂ ಕೂಡ ಒಂಬತ್ತು ಗಂಟೆಯಿಂದ ನನ್ನ ಡ್ಯೂಟಿ 
ಆರಂಭವಾಗುತ್ತದೆ. ಇಂದು ಲೇಟನಾಯಿಟ್‌ ಶೇಖರ ಮತ್ತು ಹುಸನಾ 
ಡ್ಯೂಟಿ ಮಾಡುತ್ತಾರೆ. (ಇಬ್ಬರೂ ಮುಗುಳ್ನಗುತ್ತಾರೆ. ಪ್ರೇಮ 
ಹೊರಟು ಹೋಗುತ್ತಾನೆ. ದಮಯಂತಿ ಅವನನ್ನು ಪ್ರೇಮ ತುಂಬಿದ 
ಕಣ್ಣುಗಳಿಂದ ನೋಡುತ್ತಿರುತ್ತಾಳೆ.) 

(ರೋಮಾಳ ಬೆರಳು ಹಿಡಿದುಕೊಂಡು ಬರುತ್ತಾಳ) ಚೇತನ 
ಮಲಗಿದ್ದಾನೆ. ನಾವಿನ್ನು ಬರುತ್ತೇವೆ ಬಾಯಿಯವರೆ. 

ಚೇತನ ಎದ್ದ ಕೂಡಲೇ ನನಗೆ ಕರೆಕಳಿಸು ಆಂಟಿ. ನಾನು ಇಂದು 
ಇವನ ಹತ್ತಿರವೇ ಇರುತ್ತೇನೆ. 

ರೋಮಾಳ ಕೈಯನ್ನು ಚೇತನ ಹಿಡಿದುಕೊಂಡೇ ಇದ್ದ. ಮಾತಾಡುತ್ತ 
ಹಾಗೇ ನಿದ್ರೆ ಹೋದ. (ಹೊರಗೆ ಮೋಟರಿನ ಸಪುಳ) 

ಚೇತನನ ಡ್ಯಾಡಿ ಬಂದಿದ್ದಾರೆ. 

ನಿನಗೆ ಹೇಗೆ ಗೊತ್ತು? 

ನಾನು ಅವರ ಮೋಟಾರಿನ ಹಾರ್ನ ಗುರುತಿಸುತ್ತೇನೆ. 
(ಹೋಗುತು ಸರಿ, ನಾವು ಹೋಗುತ್ತೇವೆ, ಬಾಯಿಯವರೆ. 
ನಮಸ್ಕಾರ ಆಂಟಿ. 

ಆಗಲಿ ಮಗು, ನಮಸ್ಕಾರ. 

(ಹೋಗುತ್ರ) ಚೇತನ ಎದ್ದಾಗ, ನನಗೆ ಅವಶ್ಯ ಹೇಳಿಕಳಿಸಿ, ಆಂಟಿ. 
(ಬರುತ) ಹಲೋ! 

ರೋಮಾಳ ಬಯಕೆ ಕೇಳಿದಿರೇನು ? 

ಕೇಳಿದೆ ಮಹಾರಾಯಿತಿ, ಕೇಳಿದೆ. ಗಂಡಸಿನ ಕೆಲಸ ಇನ್ನೇನು ? ಹೆಣ್ಣಿನ 
ಬಯಕೆ ಕೇಳುವುದು ಅಥವಾ ಅವಳ ಬೇಡಿಕೆ ಪೂರೈಸುವುದು. 
ಹಾಗಾದರೆ ಇನ್ನೊಂದು ಬೇಡಿಕೆ, ನೀವು ಮಗುವಿನ ಹತ್ತಿರ ಡ್ಯೂಟಿ 
ಮಾಡಿ, ನಾನು ತಯ್ಯಾರ ಆಗಿ ಬರುತ್ತೇನೆ. 

(ಗಡಿಯಾರದ ಕಡೆ ನೋಡುತ) ಆಗಲಿ, ಹಾಗೇ ಆಗಲಿ. 

(ಮೆಟ್ಟಲು ಹತ್ತಿ ತನ್ನ ಕೋಣೆಗೆ ಹೋಗುತ್ತಾಳೆ) ಮಗು ಮಲಗಿದ್ದಾನೆ. 
ಅವನ ಆರೋಗ್ಯ ಈಗ ಪರವಾಗಿಲ್ಲ, ಮೊದಲಿಗಿಂತ ಚೆನ್ನಾಗಿದೆ. 
ಒಳ್ಳೇದು, ಒಳ್ಳೇದು! (ಸೋಫಾದ ಮೇಲೆ ಕುಳಿತು ವಿಶ್ರಮಿಸುತ್ತಾನೆ, 
ಒಂದು ಕ್ಷಣ. ಅಷ್ಟರಲ್ಲಿ ಫೋನಿನ ಗಂಟೆ ಬಾರಿಸುತ್ತದೆ) ಹಲೋ, 
ಹಾಂ ಹುಸನಾ, ನೀನಿನ್ನೂ ಹೊರಟಿಲ್ಲೇನು? ....ಅರ್ಧ ಗಂಟೆಯಲ್ಲಿ 
ಬಂದುಬಿಡು. ನಾನು ಮೋಟರ ಕಳಿಸುತ್ತೇನೆ. ಏನು, ಇಲ್ಲ...ಇಲ್ಲ... 
ಈ ಕಿಮೃತ್ತಿಗೆ ನೀನು ದುಬಾರಿಯೇನಲ್ಲ.... (ನಗುತ್ತ ಫೋನ 


ಸ್ನ 
`` 


ಹಳೆಯ ಬಾಟಲಿಗಳು 73 


ರಾಮು: 


ಶೇಖರ: 
ರಾಮು: 
ಶೇಖರ: 
ರಾಮು: 
ಶೇಖರ: 
ರಾಮು: 
ಶೇಖರ: 
ರಾಮು: 


ಶೇಖರ: 


ರಾಮು: 


ಶೇಖರ: 


ರಾಮು: 


ಶೇಖರ: 


ಇಡುತ್ತಾನೆ ಹಾಗೂ ಕಾಲ್‌ಬೆಲ್‌ ಎರಡು ಸಲ ಒತ್ತುತ್ತಾನೆ) 
(ಬರುತ ನಮಸ್ಕಾರ, ಸಾಹೇಬ್ರ. 

ನಾನು ಎಷ್ಟು ಸಲ ಗಂಟೆ ಬಾರಿಸಿದೆ? 

ಏನಂದಿರಿ, ಎರಡು ಸಲ. 

ಎರಡು ಗಂಟೆಯ ಉದ್ದೇಶ ಏನು? 

ಡ್ರಾಯಿವರ ಬರಬೇಕು ಎಂಬುದು. 

ಹಾಗಾದರೆ ನೀನೇಕೆ ಬಂದೆ ? 

ಸಾಹೇಬ್ರ, ಇವತ್ತು ನನ್ನ ತಲೆಯೇ ಸರಿ ಇಲ್ಲ. 

ಏನಾಗಿದೆ ನಿನಗೆ ? ನಿನ್ನ ಸ್ಥಿತಿ, ಇದೇನು ಮಾಡಿಕೊಂಡಿರುವ ? 
(ಆಳುತ್ತಾನೆ) ಸಾಹೇಬ್ರ, ಈ ಮಾಲಿಯ ತಮ್ಮ ಬಹಳ ಬದಾಶ 
ಇದ್ದಾನೆ,: ನನ್ನ ಮನೆಯಾಕೆಯನ್ನು ಅವನು ಓಡಿಸಿಕೊಂಡು 
ಹೋಗಬಹುದು. 

ಒಂದು ವೇಳೆ ಅವಳಿಗೆ ಹೋಗುವ ಇಬ್ಬೆ ಇದ್ದರೆ ನೀನೇಕೆ 
ತಡೆಯುತ್ತಿರುವೆ ? ಹೋಗಲಿಬಿಡು. 

ಇಲ್ಲ ಸಾಹೇಬರೆ, ಹಾಗೇನಾದರೂ ಆದರೆ ನಾನು 
ಹೋಗುತ್ತೇನೆ. 

ಯಾವ ಹೆಂಗಸು ನಿನ್ನವಳಾಗಲು ಸಿದ್ಧಳಿಲ್ಲವೋ ಅಂಥವಳ ಬಗ್ಗೆ 
ನೀನೇಕೆ ಚಿಂತೆ ಮಾಡುವೆ? 

ಇಲ್ಲ ಸಾಹೇಬರೆ, ನಾನಂತೂ ಅವಳ ಕಾಲು ಮುರಿದು ಹಾಕುತ್ತೇನೆ. 
ನನ್ನನ್ನು ಬಿಟ್ಟು ಅವಳು ಹೇಗೆ ಹೋಗುತಾಳೆ! 

(ಹೊರಗೆ ಮೋ ಟರಿನ ಸಪ್ಪಳ) 

ಸರಿ, ನಾನು ಮಾಲಿಯನ್ನು ಕರೆಯಿಸಿ ಹೇಳುತ್ತೇನೆ. ಹುಸನಾಳ 
ಹಾಸ್ತಲಿಗೆ ಹೋಗಿ ಅವಳನ್ನು ಕರೆತರಲು ಡ್ರಾಯಿವರನಿಗೆ ಹೇಳು.... 
ಹಾಗೇ ಹೊರಗೆ ನೋಡು ಯಾರು ಬಂದಿದ್ದಾರೆ.... ? 


ಹಾಳಾಗಿ 


(ಬರುತ) ಹಲೋ! 


ಹಲೋ, ಓ! ಬನ್ನಿ, ಬನ್ನಿ ನೀವು ಮದುವೆಯಾದಾಗಿನಿಂದ ಬಹು 
ಅಪರೂಪವಾಗಿಬಿಟ್ಟಿರಿ, ಹುಣ್ಣಿಮೆಯ ಚಂದಿರನ ಹಾಗೆ. 

ಏನನ್ನೂ ಕೇಳಬೇಡ ಶೇಖರ, ಈ ಮದುವೆ ನನಗೆ ತುಂಬ 
ದುಬಾರಿಯದಾಯಿತು. 

ಸರಿ, ಸರಿ. ಸಸ್ತಾ ಆದವರು ಹಗಲೆಲ್ಲ 
ದುಬಾರಿಯಾದವರು ಒಂದೇ ಸಲ ಅಳುತ್ತಾರೆ. 
ನೀವೇನು ಅಂಥಾದ್ದು ಅನುಭವಿಸಿರೋದು ? 

ಓ! ಅದು ಏನನ್ನೂ ಕೇಳಬೇಡ, ಒಮ್ಮೆ ಅದು, ಒಮ್ಮೆ ಇದು, ಹೀಗೆ 
ನೂರಾರು ಧಾರ್ಮಿಕ ಕಾರ್ಯಗಳು. 


ಅಳುತ್ತಾರೆ, 


ದಮಯಂತಿ: 


ದಮಯಂತಿ: 


ಶೇಖರ: 


ಮೂರು ಪಂಜಾಬಿ ನಾಟಕಗಳು 


ನಮ್ಮ ದೇಶದಲ್ಲಿ ಮದುವೆಯ ನಂತರ ಏನಿಲ್ಲೆಂದರೂ ಒಂದು 
ವರ್ಷದವರೆಗೂ ಮದುವೆಯಾದವನು ಎಲ್ಲ ಕೆಲಸ ಬಿಟ್ಟು 
ಮದುವೆಯ ಛತ್ರದಲ್ಲಿಯೇ ಸುತ್ತಬೇಕಾಗುತ್ತದೆ. 

ನಾನಂತೂ ದಣಿದು ಹೋಗಿದ್ದೇನೆ. 

ಕಮಲಾಳತ್ತ ನೋಡು, ಹೇಗೆ ಮೊಣಕೈವರೆಗೂ ಬಳೆ 
ಹಾಕಿಕೊಂಡಿದ್ದಾಳೆ. 

(ಭರ್ಜರಿ ಸಿಂಗರಿಸಿಕೊಂಡು ಮೆಟ್ಟಿಲು ಇಳಿಯುತ್ತಾಳೆ) ಹಲೋ! 
ಹಲೋ, ಹಲೋ! (ಎಲ್ಲರೂ ಎದ್ದು ಪರಸ್ಪರ ಯೋಗಕ್ಷೇಮ 
ಮಾತನಾಡುತ್ತಾರೆ) 

ಕಮಲಾ, ನಿನ್ನ ಕಿವಿಯೋಲೆ ತುಂಬ ಚೆನ್ನಾಗಿವೆ; ನಿನಗಂತೂ ತುಂಬ 
ಸುಂದರವಾಗಿ ಕಾಣಿಸುತ್ತವೆ. ಮುಂಬಯಿಯಿಂದ ತರಿಸಿರಬೇಕು 
ಅಲ್ಲವೇ? ಈ ಹಾಳೂರಲ್ಲಿ ಏನು ಸಿಗುತ್ತೆ? ಮನುಷ್ಯ ವರ್ಷದಲ್ಲಿ 
ಒಮ್ಮೆಯಾದರೂ ಮುಂಬಯಿಗೆ ಹೋಗಬೇಕು-ಎಂದು ನಾನು 
ಯೋಚಿಸುತ್ತೇನೆ. ಇಲ್ಲಿಯವ ಮುಂಬಯಿಗೆ ಹೋಗಲಿ ಅಥವಾ 
ಕಲಕತ್ತಾಕ್ಕೆ ಹೋಗಲಿ, ಈ ಊರಂತೂ ಒಂದು ಹಳೆಯ ಕಾಲದ 
ಹಳ್ಳಿ. ಆಫೀಸರರ ಹೆಂಡಂದಿರು, ಕಾರಕೂನರ ಹಾಗಿರುವ ಅವರ 
ಸ್ವಭಾವ, ಪೈಸೆ, ಪೈಸಗೂ ಜೀವ ಕೊಡುತ್ತಾರೆ. 

ಕ್ಷಮಿಸಿ, ಯಾವ ಕೆಲಸಕ್ಕಾಗಿ ಬಂದಿದ್ದೇವೆಯೋ, ಮೊದಲು ಅದನ್ನು 
ಕೇಳಗೊಡಿ. 

ಹಾಂ! ಹಾಂ! ಮಗುವಿನ ಆರೋಗ್ಯ ಈಗ ಹೇಗಿದೆ? 

ಇಂದು ಕೊಂಚ ವಾಸಿ. ಅವನೇ ನಡೆದುಕೊಂಡು ಇಂದು 
ಇಲ್ಲಿಯವರೆಗೂ ಬಂದಿದ್ದ. ತನ್ನ ಗೆಳತಿ ರೋಮಾಳೂೊಂದಿಗೆ 
ನಗುತ್ತ-ಕೆಲೆಯುತ್ತ ಮಾತನಾಡಿದ್ದಾನೆ. 

ದೇವರ ಅನುಗ್ರಹವಿರಲಿ! ಇತ್ತೀಚೆ ತುಂಬ ಕೆಟ್ಟ ರೋಗ ಹಬ್ಬಿದೆ. 
ನನಗಂತೂ ಕೇಳಿಯೇ ಪ್ರಾಣಹೋದ ಅನುಭವವಾಯಿತು. 

ಜ್ವರ ಯಾವುದಂತೆ ? 

ಇದು ಈ. ವರೆಗೂ ಡಾಕ್ಟರರಿಗೆ ಗೊತಾಗಿಲ್ಲ. 

ಹಾಗಾದರೆ ಚಿಕಿತ್ಸೆ ಯಾವುದರ ಬಗ್ಗೆ ನಡೆದಿದೆ? 

ಮೊದಲು ಗಂಟಲು ಕೆಟ್ಟಿದೆಂದು ಪೆದ್ದಿಲಿನ್‌ ಕೊಡುತ್ತಿದ್ದರು, ಮತ್ತೆ 
ಮಲೇರಿಯಾದ ಚುಚ್ಚುಮದ್ದು ನೀಡಿದರು. ಈಗ ಟಾಯಿಫಾಯಿಡ್‌ 
ಎಂದು ಅದಕ್ಕೆ ಔಷಧಿ ಕೊಡುತ್ತಿದ್ದಾರೆ. 

ನಮ್ಮ ಹುಡುಗನಿಗೆ ಪನ್ಸಿಲ್‌ನ ಪ್ರಭಾವವೇ ಆಗುವುದಿಲ್ಲ, 
ಬಾಲ್ಯದಿಂದಲೂ ಅವನಿಗೆ ಪೆನ್ಸಿಲಿನ್‌ ತುಂಬ ಕೊಟ್ಟಿದ್ದಾರೆ, ಹೀಗಾಗಿ 
ಈಗ ಅದರ ಪ್ರಭಾವವೇ ಆಗುವುದಿಲ್ಲ. 

ಏನೇ ಆಗಲಿ, ಜ್ವರ ಕಡಿಮೆಯಾಗಿದೆ, ಸಾಕು. 


ಹಳೆಯ ಬಾಟಲಿಗಳು 75 


ದಮಯಂತಿ: 


ಕೈಲಾಶ: 
ಕಮಲಾ: 


ದಮಯಂತಿ: 


ಕೈಲಾಶ: 
ಕಮಲಾ: 


ದಮಯಂತಿ: 


ಶೇಖರ: 
ರಾಮು: 
ಶೇಖರ: 
ರಾಮು: 
ಶೇಖರ: 
ರಾಮು: 


ಶೇಖರ: 
ರಾಮು: 
ಶೇಖರ: 
ಹುಸನಾ: 


ಶೇಖರ: 


ಹುಸನಾ: 
ಶೇಖರ: 


(ಫೋನಿನ ಗಂಟೆ ಕೇಳಿಸುತ್ತದೆ. ಭಾ ಮಾತನಾಡುತಾಳೆ) 
ಹಲೋ, ಹಾಂ! ನಾನೇ ತನಾಡುತ್ತಿರುವೆ.... ಇನ್ನೇನು 
ಹೊರಡುತ್ತಿರುವೆ.... ಐದು 5.4 ತಲುಪುವೆ. (ಫೋನ 
ಇಡುತ್ತಾಳೆ) 

ನಾವೂ ದಮಿಯೊಂದಿಗೇ ಹೊರಡುತ್ತೇವೆ. 


ಹಾಂ! ಇದೇ ಸರಿ, ಹೂರಡೋಣ. 

ನೀವು ಕುಳಿತುಕೊಳ್ಳಿ, ಚಹಾ ತೆಗೆದುಕೊಳ್ಳಿ. 

ಬೇಡ, ನಮಗೆ ಕೊಂಚ ಅವಸರವಿದೆ. 

ಮನೆಗೆ ಹೋಗಿ ನಮಗಿನ್ನೂ ಎಲ್ಲೋ ಹೋಗಬೇಕಾಗಿದೆ. 

ನಾನು ಕ್ಲಬ್ಬಿಗೆ ಹೋಗುತ್ತಿರುವೆ, ನಿಮ್ಮನ್ನು ಮನೆಗೆ ಬಿಟ್ಟುಹೋಗುವೆ. 
(ಶೇಖರನ ಕೈ ಕುಲಕಿ ಅತಿಥಿಗಳು ದಮಯಂತಿಯೊಂದಿಗೆ ಹೊರಗೆ 
ಹೋಗುತ್ತಾರೆ) 

(ಕರೆಯುತ) ರಾಮು 

ಹಾಂ! ಸಾಹೇಬರೆ, ಬಂದೆ. 

ನೀನೇನು ಮಾಡುತ್ತಿರುವೆ, ರಾಮು? 

ನಾನು ಮಗುವಿನ ಕೋಣ್‌ ಸ್ವಚ್ಛ ಮಾಡುತ್ತಿರುವೆ. 

ಅಡಿಗೆಯವನಿಗೆ ಚಹಾ ತರಲು ಹೇಳು. 

ಚೇತನಬಾಬುಗೆ ಜ್ವರ ಹೆಚ್ಚಾಗಿದೆ ಅಂತಾ ನನಗೆ ಅನಿಸುತ್ತಲಿದೆ, 
ಸಾಹೇಬ. 

ಇಲ್ಲ, ಇಂದವನು ಆರಾಮ ಇದ್ದಾನೆ, ನಗುತ್ತಲಿದ್ದ, ಆಡುತ್ತಲಿದ್ದ, 
ಓಡುತ್ತಲಿದ್ದ ತನ್ನ ಕೋಣೆಯಲ್ಲಿ. (ಹೊರಗೆ ಮೋಟರಿನ ಸಪ್ಪಳ) 
ಆಗಲಿ ಸಾಹೇಬರೆ, ನಾನು ಚಹಾದ ವ್ಯವಸ್ಥೆ ಮಾಡುವೆ. 

ಹಾಂ! ಸ್ವಲ್ಪ ಜಲ್ಲಿ. 7 

(ಗಗ್ಗರಿತೊಟ್ಟು, ತುರುಬಿಗೆ ಮಾಲೆಕಟ್ಟಿರೋ ಹತ್ತೊಂಬತ್ತು- 
ಇಪ್ಪತ್ತು ವರ್ಷದ ಸುಂದರ ತರುಣಿ ಬರುತ) ಹಲೊ.... 
ಹಲೊ.... ಹುಸನಾ! (ಎರಡೂ ಕೈಗಳಿಂದ ಇಬ್ಬರೂ ಪರಸ್ಪರರನ್ನು 
ಹಿಡಿದುಕೊಂಡು ನಗುತ್ತ ಕೂತುಕೊಳ್ಳುತ್ತಾರೆ) 

ನೀವು ಯಾವಾಗ ಬಂದಿರಿ? 

ನನಗೆ ಇಂದು ಮತ್ತೆ ಆಫೀಸಿನಲ್ಲಿ ಹೊತ್ತಾಗಿತ್ತು. ಅಲ್ಲಿಂದ ನೇರವಾಗಿ 
ಕ್ಲಬ್‌ಗೆ ಹೋದೆ. ಮಗುವಿನ ಆರೋಗ್ಯ ಹೇಗಿದೆಯೋ ಏನೋ 
ಎಂದು ನಾನು ಯೋಚಿಸಿದೆ. ಕ್ಷಬ್‌ನಲ್ಲ ಸ್ನಾನ ಮಾಡಿ ಅರ್ಧ ಪೆಗ್‌ 
ವಿಸ್ಕಿ ಕುಡಿದೆ ಹಾಗೂ ಮನೆಗೆ ಬಂದೆ. ದಾರಿಯಲ್ಲಿ ನಿಮ್ಮ ಹಾಸ್ಟಲ್‌ 
ಹತ್ತಿರದಿಂದಲೇ ಬಂದೆ. ಮಂದ ಮಂದ ಸುಗಂಧ ೫ ಬರುತಲಿತ್ತು 
ನಾನು ಯೋಚಿಸಿದೆ, ನೀನು ಅವಶ್ಯ ಒಳಗಿರಬೇಕೆಂದು. (ಇಬ್ಬರೂ 
ನಗುತ್ತಾರೆ) 


76 


ಹುಸನಾ: 


ಶೇಖರ: 


ಹುಸನಾ: 


ಶೇಖರ: 


ಹುಸನಾ: 


ಶೇಖರ: 


ಹುಸನಾ: 


ಶೇಖರ: 


ಹುಸನಾ: 


ಶೇಖರ: 


ಶೇಖರ: 


ಹುಸನಾ: 


ಶೇಖರ: 


ಹುಸನಾ: 


ಶೇಖರ: 


ಮೂರು ಪಂಜಾಬಿ ನಾಟಕಗಳು 


ಸರಿ, ಮಗುವಿನ ಸಿತಿ ಹೇಗಿದ ? 

ಸರಿಯಿದೆ, ತುಂಬ ಜಾಲಿಯಾಗಿದ್ದಾನೆ. ಇಂದೇ ಅವನ ತಾಯಿ ಹಗಲು 
ಅವನ ಹುತ್ತಿರವಿದ್ದಳು, ಇಂದೇ ಅವನನ್ನು ಗುಣಪಡಿಸಿದ್ದಾಳೆ. 
ಹಾಗಾದರೆ ಈ ಸಂತೋಷದಲ್ಲಿ ಔತಣವಾಗಬೇಕಲ್ಲ! 

ನಾನೂ ಅದೇ ಚಿಂತೆಯಲ್ಲಿದ್ದೇನೆ. 

ಚೇತನ ಎಲ್ಲಿದ್ದಾನೆ ? 

ಮಲಗಿದ್ದಾನೆ, ಏಕೆ? 

ಅವನು ಎಚ್ಚರಾಗಿದರ ಅವನ ಹತ್ತಿರ ಕುಳಿತುಕೂಳ್ಳಬೇಕೆಂದು 
ಮಾಡಿದ್ದೆ. ಅವನು ನನ್ನನ್ನು ಬೇರೆಯವಳು ಎನ್ನುವ ಭಾವನೆ 
ತೊರೆಯುವಂತೆ ಮಾಡಬೇಕಾದುದು ಎ೦ಬ ಅವಶ್ಯವಾಗಿದ, 
ಶೇಖರ. 

ಅದು ಸರಿಯೇ. ಎಲ್ಲವೂ ಸರಿಯಾಗುತ್ತದೆ. 

ಸರಿ ಎಲ್ಲಿದೆ? ಈ ವರೆಗೂ ಅವನು ಸರಿಯಾಗಿ ನನ್ನೊಂದಿಗೆ ಮಾತು 
ಕೂಡ ಆಡುವುದಿಲ್ಲ ಬೇಕಾದಷ್ಟು ಅವನಿಗೆ ಆಶೆ ತೋರಿಸಿರುವೆ, 
ಬೇಕಾದಷ್ಟು ಪ್ರೀತಿ ಮಾಡಿರುವೆ. 

ಹುಸನಾ, ನೀನು ಯಾವುದರ ಬಗ್ಗೆಯೂ ಚಿಂತೆ ಮಾಡಬೇಕಿಲ್ಲ. 
ಜೀವನದಲ್ಲಿ ಸೌಂದರ್ಯ ಹುಟ್ಟಿಸುವುದೇ ನಿನ್ನ ಕೆಲಸ, ಅದು ಆದರೆ 
ಸಾಕು. 

ನಾವು ಯಾವುದಾದರೂ ಸುಂದರ ಮೂರ್ತಿಯನ್ನೇಕೆ ಇಟ್ಟುಕೊಳ್ಳು 
ವುದಿಲ್ಲ? ಮನುಷ್ಯನ ಸೌಂದರ್ಯ ಎಂದಾದರೂ ಹಾಳಾಗಬಲ್ಲುದು, 
ಬಾಡಬಲ್ಲುದು. ಕಲ್ಲಿನಮೂರ್ತಿಯದಾದರ ಸೌಂದರ್ಯ ಎಷ್ಟೂ 
ಕೆಡದೆ ಇದ್ದ ಹಾಗೆಯೇ ಇರುತ್ತದೆ. 

(ಹೊರಗಿನಿಂದ) ಸಾಹೇಬರ ! 

ಏನು ರಾಮು ? 

ಒಳಗೆ ಬಾ. 

ಸಾಹೇಬ... 

ಚಹಾ ಆಗಿರದಿದ್ದರೆ, ವ್ಹಿಸ್ಕಿಯನ್ನೇ ತೆಗೆದುಕೊಂಡು ಬಾ. 
ಸಾಹೇಬರ, ಚೇತನಬಾಬುಗೆ ಜ್ವರ ಬಹಳವಿದೆಂದೆನಿಸುತ್ತದೆ. 
ಏನಂದೆ ? 

ಜ್ವರದ ತಾಪದಿಂದ ಮಗು ಮೂರ್ಛೆ ಹೋಗಿದ್ದನೆಂದೆನಿಸುತ್ತದೆ. 
ನಾನು ನೋಡ್ತೀನಿ. 

(ಹುಸನಾ ಹಾಗೂ ಶೇಖರ ಪಕ್ಕದ ಕೋಣೆಯೊಳಕ್ಕೆ ಬರುತ್ತಾರೆ) 
(ಕೈ ಜೋಡಿಸುತ್ತ ಓ! ದೇವರೆ, ನಮ್ಮ ಚೇತನನ ರಕ್ಷಕ ನೀನೇ 
ಆಗಿರುವೆ. ಈ ಮುಗ ಬಾಲಕನ ಸಂರಕ್ಷಕ ನೀನೇ ಆಗಿರುವೆ. ಓ! 
ದೇವರೆ, ಈ ಬಾಲಕನನ್ನು ಉಳಿಸು. ಈ ಬಾಲಕನನ್ನು ಕಾಪಾಡು. 


ಹಳೆಯ 


ಶೇಖರ: 


ರಾಮು: 


ಶೇಖರ: 


ರಾಮು: 


ಶೇಖರ: 


ಶೇಖರ: 


ಕೀ ದೇವಕಿ! ಓಳ ದೇವರೆ! ಚಗನಾಕ್‌! 

(ಕೈ ಜೋಡಿಸಿಕೊಂಡು, ಒಂದು ಮೂಲೆಯಲ್ಲಿರುವ ಕೃಷ್ಣನ ಚಿತ್ರಕ್ಕೆ 
ರಾಮು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾನೆ) 

porns ಬಂದು ಫೋನ ಮಾಡುತ್ತಾನೆ) ಡಾಕ್ಟರ, ನಾನು 
ಶೇಖರ ಮಾತನಾಡುತ್ತಿದೇನೆ. ಮಗುವಿನ ಆರೋಗ್ಯ ತುಂಬ ಕಟ್ಟಿದೆ, 
ತಾವು ತೀವ್ರ ಬರಲು ಸಾಧ್ಯವೇ?....ಓ! ಧನ್ಯವಾದ. (ಫೋನ್‌ ಇಟ್ಟು 
ಮಗುವಿದ್ದ ಕೋಣೆಯೊಳಗೆ ಹೋಗುತ್ತಾನೆ) 

(ಬರುತ) ರಾಮು, ನೀನು ಅಲ್ಲಿ ನಿಂತುಕೊಂಡು ಏನು ಮಾಡುತ್ತಿರುವೆ 
ಬರ್ಫ ತಂದು ಮಗುವಿನ ಹಣೆಯ ಮೇಲಿಡು. 

(ಅಳುತ್ತ) ಇದು ದೇವರನ್ನು ಸ್ಮರಿಸುವ ಸಮಯ ಮೇಮಸಾಬ, ನಾನು 
ದೇವರಿಂದ ಚೇತನನ ಭಿಕ್ಷೆ ಬೇಡುತ್ತಿದ್ದೇನೆ. (ಪ್ರಾರ್ಥನೆ 
ಮಾಡುತ್ತಲಿರುತ್ತಾನೆ) 

ನೀನು ಹುಚ್ಚ ಹುಚ್ಚನಾಗಿಯೇ ಉಳಿದೆ, ರಾಮು. ನಾನೇ ಹೋಗಿ 
ಬರ್ಫ ತರುತ್ತೇನೆ. (ವೇಗವಾಗಿ ಹೋಗುತ್ತ ಎದುರಿನ ಬಾಗಿಲಿನಿಂದ 
ಹೊರಗೆ ಬರುತ್ತಾಳೆ) 

(ಪ್ರಾರ್ಥನೆ ಸಲ್ಲಿಸುತ್ರ) ಓ! ದೇವರೆ, ಈ ಮಗುವಿಗೆ ಏನೂ 
ಆಗದಿರಲಿ. ಹಾಗೇನಾದರೂ ಆದರೆ ಈ ಮನೆ ಹಾಳಾಗಿ ಹೋಗುತ್ತದೆ. 
ಓ! ದೇವರೇ, ಓ! ಈಶ್ವರ, ಓ! ಮುರಲೀಧರ! 

(ಬರ್ಫ ತೆಗೆದುಕೊಂಡು ಬರುತ) ನೀನು ಈವರೆಗೂ ಅಲ್ಲಿ ನಿಂತು 
ಒಟ ಒಟ ಅನ್ನುತ್ತಿರುವೆ, ಇನ್ನೂ. (ಮಗುವಿನ ಕೋಣೆಯಲ್ಲಿ 
ಹೋಗುತ್ತಾಳೆ) 

(ಬರುತ್ತ) ರಾಮು, ನೀನು ಇಲ್ಲಿ ನಿಂತು ಏನು ಮಾಡುತ್ತಿರುವೆ? 
ಒಳಗೆ ಹೋಗಿ ಹುಸನಾಳಿಗೆ ಸಹಾಯ ಮಾಡು. 

ಸಾಹೇಬರ, ಈ ಸಮಯದಲ್ಲಿ ಭಗವಂತನ ಕರುಣೆ ಬೇಕು, ಮಗು, 
ನಮ್ಮ ಕೈಬಿಟ್ಟಂತೆ.... ಎಂದೇ ತಿಳಿಯಿರಿ. (ಅಳುತ್ತ) ಓ! ದೇವರೇ, 
ಈ ಮಗುವಿನ ಕೂದಲು ಕೊಂಕಾಗದಂತೆ ಕಾಪಾಡು. 

(ಪೋನಿನ ನಂಬರು ಕೂಡಿಸುತ್ರ ಮೆಟ್ರೊ ಕ್ಷಬ್‌? ಮಿಸೆಸ್‌ ಶೇಖರ 
ಅಲ್ಲಿರಬಹುದು... ಅವರನ್ನು ಕೊಂಚ ಕರೆಯುತ್ತಿರಾ?... 
ಏನಂದಿರಿ... ? ಹೊರಟು ಹೋಗಿದಾರೆಯೇ?... ಯಾವಾಗ ೧ 
ಈಗ ತಾನೇ..." § 

(ಫೋನ್‌ ಇಡುತ್ತಾನೆ) 

(ಹೊರಗೆ ಡಾಕ್ಟರರ ಮೋಟರ ಬರುತ್ತದೆ, ಡಾಕ್ಟರ ವೇಗವಾಗಿ ಒಳಗೆ 
ಬರುತ್ತಾರೆ) 

ಡಾಕ್ಟರ, ಈಗ ತಾನೇ ಚೆನ್ನಾಗಿದ್ದ. ಜ್ವರ ಒಮಲೇ ಹೆಚ್ಚಾಗಿವೆ. 
ಮೂರ್ಛಿತನಾಗಿದ್ದಾನೆ. 


78 


ಶೇಖರ: 


ರಾಮು: 


ಶೇಖರ: 


ಹುಸನಾ: 


ಮೂರು ಪಂಜಾಬಿ ನಾಟಕಗಳು 


(ಇಬ್ಬರೂ ಮಗುವಿನ ಕೋಣೆಗೆ ಹೋಗುತ್ತಾರೆ) 

(ಪ್ರಾರ್ಥಿಸುತ್ರ) ಓ! ದೇವರೆ, ಈ ಮಗುವನ್ನು ನೀನು 
ತೆಗೆದುಕೊಂಡರೆ, ಈ ಮನೆ ಸತ್ಯಾನಾಶವಾಗುತ್ತದೆ. 

(ಕಣ್ಣ ತುಂಬ ಕಣ್ಣೀರು) ರಾಮು, ನಿನ್ನನ್ನು ಕರೆಯುತ್ತಿದ್ದಾರೆ. 
ಬಂದೆ, ಮೇಮಸಾಬ. (ರಾಮು ಒಳಗೆ ಹೋಗುತ್ತಾನೆ) 

(ಒಂದು ಕ್ಷಣ ಏನೂ ತಿಳಿಯಲಾರದವಳಂತಿದ್ದು ನಂತರ ಬಿಕ್ಕಿ ಬಿಕ್ಕಿ 
ಅಳುತ್ತಾಳೆ) ಇಲ್ಲ, ಇಲ್ಲ ಹೀಗೆ ಎಂದೂ ಆಗಲಾರದು. ಓ! 
ಕೃಪಾಳುವೇ, ಚೇತನನಿಗೆ ಏನೂ ಆಗದಿರಲಿ. (ತನ್ನನ್ನು ತಾನು 
ಸಂಬಾಳಿಸಿಕೊಂಡು ಸೋಫಾದ ಮೇಲೆ ಕೂಡುತಾಳೆ, ಅಳುತ್ತಲೇ, 
ತನ್ನ ಜಡೆಯಲ್ಲಿದ್ದ ಮಾಲೆಯನ್ನು ತೆಗೆದು ಹತ್ತಿರವಿದ್ದ ಮೇಜಿನ 
ಮೇಲೆ ಇಡುತ್ತಾಳೆ) 

(ಫೋನಿನ ನಂಬರ ಕೂಡಿಸುತ್ರ ಹಲೋ, ಸಿವಿಲ್‌ಸರ್ಜನ್‌...ಏನಂದ್ರಿ, 
ನಾನು ಶೇಖರ ಮಾತನಾಡುತ್ತಿರುವೆ. ನಮ್ಮ ಮಗುವಿನ ಆರೋಗ್ಯ 
ತುಂಬ ಕೆಟ್ಟಿದೆ. ಆಂ!...ಡಾಕ್ಟರ ಕಪೂರ ಬಂದಿದ್ದಾರೆ. ಅವರು ನಿಮ್ಮ 
ಸಲಹೆ ಪಡೆಯಲು ಬಯಸಿದ್ದಾರೆ. ಡಾಕ್ಟರ ಸಾಹೇಬ, ದೇವರಿಗಾಗಿ 
ತೀವ್ರ ಬನ್ನಿ, ನನ್ನ ಮಗ ಕೈಬಿಟ್ಟು ಹೋಗುತ್ತಿದ್ದಾನೆ....ತೀವ್ರ ಬನ್ನಿ, 
ಡಾಕ್ಟರ.... 

(ನೀರ್ದುಂಬಿದ ಕಣ್ಣಿನಿಂದಲೇ ಶೇಖರನತ್ತ ನೋಡುತ್ತಾಳೆ) 
ಶೇಖರ... ? (ಶೇಖರ ಗಾಬರಿಯಿಂದಾಗಿ, ಹುಸನಾಳ ಕಡೆ ನೋಡದೆ 
ಹೊರಟು ಹೋಗುತ್ತಾನೆ) 

(ಗಾಬರಿಯಿಂದ ಬರುತ್ತಾನೆ) ರಾಮ, ರಾಮ, ರಾಮ, ರಾಮ, ರಾಮ, 
ರಾಮ, ರಾಮ, ರಾಮ, ರಾಮ, ರಾಮ, ರಾಮ. (ರಾಮ, ರಾಮ 
ಅನ್ನುತ್ತ ಹೊರಗೆ ಹೋಗುತ್ತಾನೆ) 

(ಮತ್ತೆ ಫೋನ ಮಾಡಲು ಬರುತ್ತಾನೆ) ಯಾರು, ಡಾಕ್ಟರ ಆಹೂಜಾ 
ಅವರೇನು ? ಡಾಕ್ಟರ, ನಾನು ಶೇಖರ ಮಾತಾಡುತ್ತಿದ್ದೇನೆ.... ನನ್ನ 
ಮಗ ಮೂರ್ಠ್ಛಿತನಾಗಿದ್ದಾನೆ. ಡಾಕ್ಟರ ಕಪೂರ ಅವರು ನಿಮ್ಮ 
ಸಲಹೆಗಾಗಿ ಕರೆಯುತ್ತಿದ್ದಾರೆ... ಸಿವಿಲ್‌ ಸರ್ಜನರೂ ಬರುತ್ತಿದ್ದಾರೆ... 
ಡಾಕ್ಟರ, ತೀವ್ರ ಬನ್ನಿ...ದೇವರಿಗಾಗಿ.... 

(ಕಣ್ತುಂಬ ಕಣ್ಣೀರು, ಶೇಖರನತ್ತ ನೋಡುತ) ಶೇಖರ, ನನ್ನ 
ಪ್ರಾಣವೇ! (ಚಿಂತೆಯಲ್ಲಿ ಮುಳುಗಿದ ಶೇಖರ ಈ ಸಲವೂ 
ಹುಸನಾಳತ್ತ ನೋಡದೆ ಹೊರಟು ಹೋಗುತ್ತಾನೆ) 

(ತನ್ನಷ್ಟಕ್ಕೆ ತಾನು) ಈ ಮನೆಯಿಂದ ನಾನು ಹೊರಟು ಹೋಗಬೇಕು. 
(ವೇಗವಾಗಿ ಬರುತ್ತಾನೆ) ರಾಮ, ರಾಮ, ರಾಮ, ರಾಮ, ರಾಮ, 
ರಾಮ, ರಾಮ, ರಾಮ, ರಾಮ, ರಾಮ. (ರಾಮ ರಾಮ ಎನ್ನುತ್ತ 
ವೇಗವಾಗಿ ಹೊರಟು ಹೋಗುತ್ತಾನೆ) 


ಹಳೆಯ ಬಾಟಲಿಗಳು 79 


ಹುಸನಾ: ಈ ಮನೆಯಿಂದ ಈಗ ನಾನು ಹೊರಟು ಹೋಗಬೇಕು... 

ಆಯಾ: (ಗಾಬರಿಯಿಂದ ಬರುತ್ತಾಳೆ ಜ್ವರದಿಂದಾಗಿ ಮಗು ಮೂರ್ಛೆಯಲ್ಲಿದೆ 
ಎಂದು ನನಗೆ ಆಗಲೂ ಅನ್ನಿಸುತ್ತಲಿತ್ತು. (ವೇಗ-ವೇಗವಾಗಿ ಕೈ 
ಸವರಿಕೊಳ್ಳುತ್ತ ಚೇತನನ ಕೋಣೆಯೊಳಗೆ ಹೂರಟು 
ಹೋಗುತ್ತಾಳೆ) 

ಹುಸನಾ: (ಸ್ವಗತ) ಈ ಮನೆಯಲ್ಲಿ ನನ್ನ ಸ್ಮಾನ ಯಾವುದು? ಈಗ ನಾನು 
ಹೊರಟು ಹೋಗಬೇಕು. 
(ರೋಮಾ ಗಾಬರಿಯಾಗಿ ಜಲ್ಲಿ-ಜಲ್ಲಿ ಬರುತ್ತಾಳೆ, ಹಾಗೂ ಚೇತನನ 
ಕೋಣೆಯೊಳಗೆ ಹೋಗುತ್ತಾಳೆ) 

ಹುಸನಾ: (ಕಣ್ತುಂಬ ಕಣ್ಣೀರು ಸ್ವಗತ) ಈ ಮನೆಯಲ್ಲಿ ನನಗಾವ ಸ್ಥಾನವೂ 
ಇಲ್ಲ. ಈ ಮನೆಯಲ್ಲಿ ರಾಮುಗೆ ಸ್ಮಾನವಿದೆ, ಈ ಮನೆಯಲ್ಲಿ ಪಕ್ಕದ 
ಮನೆಯ ಆಯಾಳಿಗೆ ಸ್ಥಾನವಿದೆ, ಈ "ಮನೆಯಲ್ಲಿ ನನಗಾವ ಸ್ಥಾನವೂ 
ಇಲ್ಲ. ನಾನು ಈ ಮಗುವಿಗೆ ಏನಾಗಬೇಕು ? ನಾನು ಈ ಮಗುವಿನ 
ತಂದೆಗೆ ಏನಾಗಬೇಕು ? ಬಹುಶಃ ನಾನು, ಅವನಿಗೆ ಅವನ ತಪ್ಪುಗಳ 
ನೆನಪು ಮಾಡಿಕೊಡುತ್ತಿರುವೆ. ನನಗೆ ಈ ಮನೆಯಲ್ಲಿ ಯಾವ 
ಸ್ಥಾನವೂ ಇಲ್ಲ, ಓ! ನನಗೆ ಈ ಮನೆಯಲ್ಲಿ ಯಾವ ಸ್ಮಾನವೂ 
ಇಲ್ಲ... ಈ ಮನೆಯಲ್ಲಿ ನನಗೆ... (ಹೀಗೆ ತನ್ನಷ್ಟಕ್ಕೆ ತಾನೇ 
ಮಾತಾಡಿಕೊಳ್ಳುತ್ತ ಹೊರಗೆ ಹೊರಟು ಹೋಗುತ್ತಾಳೆ) 

ರಾಮು: (ಜಲ್ಲಿ ಜಲ್ಲಿ) ರಾಮ, ರಾಮ, ರಾಮ, ರಾಮ, ರಾಮ, ರಾಮ, 
ರಾಮ, ರಾಮ, ರಾಮ, ರಾಮ... 

ಆಯಾ: (ರೋಮಾಳೊಂದಿಗೆ ಹೋಗುತ್ರ ನಡೆ ಬೇಬಿ, ನಿನ್ನ ಚೇತನನಿಗೆ 
ಚೆನ್ನಾಗಿಲ್ಲವಂತೆ.... 

ರೋಮಾ: ಚೇತನ ಏಕೆ ಮೂರ್ಛೆ ಹೋಗಿದ್ದಾನೆ? 

ಆಯಾ: ಮೂರ್ಛೆ ಅಲ್ಲ ಬೇಬಿ, ಮಲಗಿದ್ದಾನೆ. 

ರೋಮಾ: ಅಯಾ, ನೀನು ಮುದುಕಿಯಾದೆ, ಈಗಲೂ ನಿನಗೆ ಏನೂ 
ತಿಳಿಯುವುದಿಲ್ಲ. ಅವನು ಮೂರ್ಛೆ ಹೋಗಿದ್ದಾನೆ. 

ಆಯಾ: ಸರಿ, ಮಗು. ಹಾಗೇ ಇರಬಹುದು, ನೀನು ಅಂದ ಹಾಗೆ. ಈಗಿನ 
ಮಕ್ಕಳು.... ನಿನ್ನಿಂದ ಮುಚ್ಚಿಡಲು ಹೇಗೆ ಸಾಧ್ಯ... ? (ಇಬ್ಬರೂ 
ಹೋಗುತ್ತಾರೆ) 

ದಮಯಂತಿ: (ರಾಮುನೊಂದಿಗೆ ಬರುತ್ತಾಳ) ನಾನು ಹೋಟಲಿನಲ್ಲಿ ಚಹಾ 
ಕುಡಿಯುತ್ತಲಿದ್ದೆ, ಇದ್ದಕ್ಕಿದ್ದಂತೆ ಹೃದಯ ಹಿಂಡಿದಂತಾಯಿತು. 
ಕೂಡಲೇ ಚಹಾ ಬಿಟ್ಟವಳೇ ಎದ್ದುಬಿಟ್ಟೆ. 

ರಾಮು: ಎಷ್ಟಾದರೂ ತಾಯಿ ಅಲ್ಲವೇ.... 

ದಮಯಂತಿ: ಓ! ದೇವರೆ, ನನ್ನ ಮಗುವಿಗೆ ಏನೂ ಆಗದಿರಲಿ. 

ರಾಮು: ಓ! ಭಗವಾನ್‌, ನಮ್ಮ ಚೇತನನ ರಕ್ಷಕ ನೀನೆ. 


80 


ರಾಮು: 


ದಮಯಂತಿ: 


ಶೇಖರ: 


ಶೇಖರ: 


ಶೇಖರ: 


ರಾಮು: 
ದಮಯಂತಿ: 


ಶೇಖರ: 


ಶೇಖರ: 


ಮೂರು ಪಂಜಾಬಿ ನಾಟಕಗಳು 


(ದಮಯಂತಿ ಚೇತನನ ಕೋಣೆಯೊಳಗೆ ಹೋಗುತ್ತಾಳೆ. ಹೋದ 
ಕೂಡಲೇ ಫೋನಿನ ಗಂಟೆ ಬಾರಿಸುತ್ತದೆ. ಕೆಲ ಸಮಯ ಗಂಟೆ 
ಬಾರಿಸುತ್ತಲೇ ಇರುತ್ತದೆ) 

(ಬಂದು ಫೋನ್‌ ಎತ್ತುತ್ತಾನೆ ಹಲೋ, ಹಾಂ! ಬಾಯಿಸಾಹೇಬರು 
ಇದ್ದಾರೆ. ಕರೆಯುತ್ತೇನೆ... 

(ಫೋನ ಕೆಳಗಿಟ್ಟು ರಾಮು ಹೋಗುತ್ತಾನೆ. ಕಲ ಸಮಯದ ವರೆಗೆ 
ಫೋನ್‌ ರಿಸೀವರ್‌ ಹಾಗೆ ಕೆಳಗಿರುತ್ತದೆ) 

(ಬಂದು ರಿಸೀವರ ಎತ್ತಿ) ಹಲೊ, ಪ್ರೇಮ, ನನ್ನ ಮಗುವಿನ ಆರೋಗ್ಯ 
ಚೆನ್ನಾಗಿಲ್ಲ... (ಹೀಗೆ ಹೇಳಿ ಒಮ್ಮೆಲೇ ಫೋನ್‌ ಬಂದ ಮಾಡುತ್ತಾಳೆ) 
(ಬಂದು) ದಮ್ಮೊ ಟೆಲಿಫೋನ್‌ ನೀನು ಹೀಗೆ ಬಂದ 
ಮಾಡಬಾರದಿತ್ತು. (ಕಣ್ತುಂಬ ಕಣ್ಣೀರು ತುಂಬಿಕೊಂಡ ಪತಿಯ ಕಡೆಗೆ 
ದಮಯಂತಿ ನೋಡುತ್ತಾಳೆ ಹಾಗೂ ಒಳಗೆ ಹೋಗಲು ಹೆಜ್ಜೆ 
ಮುಂದಿರಿಸುತ್ತಾಳೆ) 

ನಾವಿಬ್ಬರೂ ಕೆಲ ಸಮಯ ಹೊರಗೇ ಇರಬೇಕೆಂದು ಡಾಕ್ಟರರು 
ಹೇಳಿದ್ದಾರೆ. 

(ದಮಯಂತಿ ಚಿಂತೆಯಲ್ಲಿದ್ದಾಳೆ, ಅವಳ ಕಣ್ಣಿಂದ ಒಂದೇ ಸಮನೆ 
ಕಣ್ಣೀರು ಸುರಿಯುತ್ತಿದೆ) 

ಫೋನ, ಹೀಗೆ ನೀನು ಒಮ್ಮೆಲೇ ಬಂದ ಮಾಡಬಾರದಿತ್ತು ದಮ್ಮೊ 
(ಇಬ್ಬರೂ ಕೆಲ ಹೊತ್ತು ಸುಮನ ನಿಂತಿರುತ್ತಾರೆ) 

(ಬರುತ್ರ) ಬನ್ನಿ ಸಾಹೇಬ, ಚೇತನ ಕಣ್ಣು ತೆರೆದಿದ್ದಾನೆ. 

ಓ! ದೇವರೆ ಧನ್ನ...ಧನ್ಯ ಭಗವಾನ.... ನನ್ನ ಮಗುವಿಗೆ ಏನೂ 
ಆಗದಿರಲಿ, ಏನೂ ಆಗದಿರಲಿ ಓ! ಭಗವಾನ್‌... 

(ಹುಸನಾ ಇಟ್ಟ ಮಾಲೆಯತ್ತ ನೋಡುತ್ತ) ರಾಮು ಈ ಹೂಗಳು, 
ಇಲ್ಲಿ? (ರಾಮ ು ಸುಮನಿದ್ದಾನೆ) 

(ಒಮೆಲೇ ನೆನಪು ಆದಂತೆ) ಹಾಂ!...ರಾಮು, ಈ ಹೂಗಳನ್ನು ಎತ್ತಿ 
ಹೊರಗೆ ತೆಗೆದುಕೊಂಡು ಹೋಗು... 

(ರಾಮ, ರಾಮ ಎನ್ನುತ್ತ ರಾಮು ಹೂಗಳನ್ನು ಎತ್ತಿಕೊಂಡು ಹೊರಗೆ 
ಒಯ್ಯುತ್ತಿದ್ದಾನೆ, ಅಷ್ಟರಲ್ಲಿ ಪರದೆ ಬೀಳುತ ದೆ) 


ಚೇತನ: 


ತೃತೀಯ ದೃಶ್ಯ 


ಮತ್ತೆ ಆರು ತಿಂಗಳು ಕಳೆದಿವೆ. ದೃಶ್ಯ ಅದೇ ಮುಚ್ಚಿದ 
ದಿವಾನ್‌ಖಾನೆಯದಾಗಿದೆ. ಸಂಧ್ಯಾಸಮಯವಾಗುತ್ತಲಿದೆ. ಹೊರಗೆ 
ತುಂಬ ಛಳಿ ಇದೆ. 

ಈ ಮುಚ್ಚಿದ ದಿವಾನಖಾನೆಯಲ್ಲಿ ಯಾವುದೇ ಅಗಿಟಕೆ ಇಲ್ಲ. 
ಒಳಗಿನ ಕೋಣೆಯಲ್ಲಿ ಮಾತ್ರ ಅಗಿಟಕೆ ಪ್ರಜ್ವಲಿಸುತ್ತಿದೆ. 
ಪರದೆ ಎತಿದಾಗ ಚೇತನ ಫೋನಿನಲ್ಲಿ ಮಾತನಾಡುತ್ತಿರುವಂತೆ 
ಕಂಡು ಬರುತಾನೆ. ರೋಮಾ ಅವನ ಹತ್ತಿರ ನಿಂತು 
ಪ್ರೇಮ-ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಿದ್ದಾಳೆ. 


[< 


ರ್‌ು ಹಾಹಾ ಸ ಎ ಕಾ ಮ ಹ ~ ಹಾಸೊ 
ಡ್ಕಾಡಿ...ಹಾಂ! ಡ್ಕಾಡಿ...ರಾಮುಗೆ ಹೇಳಿ ಚಹಾ ತರಿಸಿಕೊಡುತ್ತೇನೆ. 


ಕಮಲಾ ಆಂಟಿ ಹಾಗೂ ಕೈಲಾಶ ಅಂಕಲ್‌ ಯಾವಾಗಲೂ ನಗ-ನಗ್ತಾ 

ಇರುತ್ತಾರೆ, ನಗ್ನಾನೇ ಇರಿತ; 

ಇತ್ತೀಚೆ ಕಮಲಾ ಆಂಟಿ ಸ್ಕೂಲಿಗೆ ಬರುತಿಲ್ಲ. 
ತ್ತೀಚೆ ನಮ್ಮ ಮನೆಗೂ ಬಂದಿಲ್ಲ. 

(ನಗುತ) ನಿನಗೆ ಗೊತ್ತಿಲ್ಲೇನು, ಕಮಲಾ ಆಂಟಿಯ ಹೊಟ್ಟಿ ಉಬ್ಬಿ 

ಇಷು ದೂಡದಾಗಿದ. 


ಹಾ ಷ್ಠ 1 ಹಾಪ್‌ a 
ಕಮಲ ಆಂಟಿ, ಅಡರು ಹಣ ಹಟ 


ಮೂರು ಪಂಜಾಬಿ ನಾಟಕಗಳು 


ಹಾಗಾದರೆ ಅದರಲ್ಲಿ ಮತ್ತೇನಿದೆ ? 

ಬಾಯಿಲಿ, ನಿನ್ನ ಕಿವಿಯಲ್ಲಿ ಹೇಳುತ್ತೇನೆ. (ರೋಮಾ ಚೇತನನ 
ಕಿವಿಯಲ್ಲಿ ಗುಸುಗುಸು ಹೇಳುತ್ತಾಳೆ ಹಾಗೂ ಇಬ್ಬರೂ ನಗುತ್ತಾರೆ) 
ರಾಮುನ ಹೆಂಡತಿಯ ಹೊಟ್ಟೆಯೂ ಉಬ್ಬುತ್ತ ನಡೆದಿದೆ. 

ಹಾಂ! 

ಅವಳು, ನಮ್ಮ ತೋಟದ ಹಣ್ಣುಗಳನ್ನು ಹೊಟ್ಟೆಯಲ್ಲಿ ಬಚ್ಚಿಟ್ಟು 
ಕೊಂಡಿದಾಳೆ-ಎಂದು ಮಮ್ಮಿ ಹೇಳುತ್ತಾಳೆ. 

ಇಲ್ಲ, ಅದು ಕೂಡ ಕಮಲಾ ಆಂಟಿಯ ಹಾಗೆಯೇ. (ಮತ್ತೆ ಅವನ 
ಕಿವಿಯಲ್ಲಿ ಏನೋ ಗುಸುಗುಸು ಹೇಳುತ್ತಾಳೆ. ಇಬ್ಬರೂ ಖೊಳ್ಳೆಂದು 
ನಗುತ್ತಾರೆ) 

ಅಂತಯೇ ಈಗೀಗ ರಾಮು ಅವಳ ಆರೈಕೆಯಲ್ಲಿಯೇ ಇರುತ್ತಾನೆ. 
ಯಾವಾಗ ನೋಡಿದರೂ ಕ್ಹಾರ್ಟರದಲ್ಲಿಯೇ ಅಡಗಿರುತ್ತಾನೆ. 
ಹೊರಗೆ ಯಾವುದೋ ಟ್ಯಾಕ್ಸಿ ಬಂತೆಂದು ಕಾಣುತ್ತದೆ. 

(ಎದ್ದು ನೋಡುತ್ತ) ಹುಸನಾ ಆಂಟಿ ಬಂದರು. 

ನಡಿ ಹಾಗಾದರೆ, ನಾವು ಮೇಲೆ ಹೋಗೋಣ. ಮನೆಮಾಡಿ 
ಆಡೋಣ. 

(ಬರುತ) ಹಲೋ ಚೇತನ. 

ಹಲೋ ಆಂಟಿ! 

ನಿಮ್ಮ ತಂದೆ ಮೇಲಿದ್ದಾರೋ ಅಥವಾ ದುಂಡು ಕೋಣೆಯಲ್ಲಿ ? 
ಆಂಟಿ, ಅವರು ಅರ್ಧ ಗಂಟೆಯಲ್ಲಿ ಬರುವುದಾಗಿ ಫೋನ್‌ 
ಮಾಡಿದ್ದಾರೆ. ತಾವು ಅವರ ಬರುವಿಗಾಗಿ ನಿರೀಕ್ಷೆ ಮಾಡಿ. 

ಆಗಲಿ ಮಗು. 

ಟಾಟಾ, ಆಂಟಿ. 

ನೀನು ಎಲ್ಲಿಗೆ ಹೋಗುತ್ತಿರುವೆ ಮಗು? ಇಲ್ಲಿಯೇ ಆಡಿರಲ್ಲ! 
ನಾವು ಮೇಲೆ ಹೋಗಿ ಆಡುತ್ತೇವೆ, ಆಂಟಿ. 

(ಹುಸನಾ ಒತ್ತಾಯಪೂರ್ವಕ ಚೇತನನನ್ನು ಹಿಡಿಯುತ್ತಾಳೆ) 

ಇಲ್ಲ, ಆಂಟಿ, ಬೇಡ ಆಂಟಿ! | 
ಇಲ್ಲಿ ನೋಡಿಯಾದರೂ ನೋಡು, 
ಯೆಂಬುದನ್ನಾದರೂ ನೋಡು! 
ಇಲ್ಲ ಆಂಟಿ, ನಾನು ಮೇಲೆ ಹೋಗುತ್ತೇನೆ. 

ಒಂದು ನಿಮಿಷವಾದರೂ ನಿಲ್ಲು ನೋಡಿಲ್ಲಿ ನಿನಗೆ ಏನು ತಂದಿರುವೆ 
ನೋಡು. 

ಇಲ್ಲ ಆಂಟಿ, ನಾನು ರೋಮಾಳೊಂದಿಗೆ ಆಡುತ್ತೇನೆ. 
ರೋಮಾಳೊಂದಿಗೆ ಇಲ್ಲೆ ಆಡಲ್ಲ..... 

ಇಲ್ಲ ಆಂಟಿ. 


ನಿನಗೆ ಏನು ತಂದಿರುವೆ 


ಹಳೆಯ ಬಾಟಲಿಗಳು 83 


ಹುಸನಾ: 


ಹುಸನಾ: 


ಹುಸನಾ: 


ಹುಸನಾ: 


ಚೇತನ: 


ಪ್ರೇಮ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


(ಹುಸನಾ ತನ್ನ ಬ್ಯಾಗಿನಿಂದ ವಾಚ ತೆಗೆದು ಅವನಿಗೆ ತೋರಿಸುತ್ತಾಳೆ. 
ಚೇತನ ವಾಚ್‌ ನೋಡಿ ಖುಷಿಯಾಗುತ್ತಾನೆ) 

ಈ ವಾಚ್‌ ನಿನಗೆ ಮೆಚ್ಚಿಕೆ ತಾನೇ? 

(ಚೇತನ ಏನೂ ತಿಳಿಯಲಾರದೆ ಸುಮ್ಮನೆ ನಿಂತಿರುತ್ತಾನೆ) 

ಕೃ ತಾಯಿಲ್ಲ, ಈ ವಾಚ ಕಟ್ಟುತ್ತೇನೆ. ನೋಡು, ಎಷ್ಟು ಚೆನ್ನಾಗಿದೆ 
ಈ ವಾಚ. 

(ಚೇತನ ಒಮ್ಮೆ ರೋಮಾಳೆಡೆಗೆ ನೋಡುತ್ತಾನೆ, ಮಗುದೊಮ್ಮೆ 
ವಾಚಿನ ಕಡೆಗೆ) 

ಬಂಗಾರದ್ದು, ನಿನಗಾಗಿ ಮುಂಬಯಿಂದ ತರಿಸಿದೆ. 

(ಚೇತನ ಅದೇ ರೀತಿ ಒಮ್ಮೆ ವಾಚಿನ ಕಡೆ ನೋಡುತ್ತಾನೆ, 
ಮಗುದೊಮ್ಮೆ ರೋಮಾಳೆಡ) 

ನೋಡಿಲ್ಲಿ, ಇದರ ಹಿಂದೆ ನಿನ್ನ ಹೆಸರು ಹಾಕಿಸಲಾಗಿದೆ. 

(ಈ ಸಲ ರೋಮಾಳೆಡೆಗೆ ನೋಡಿದಾಗ ಅವಳು ಮುಗುಳಗುತ್ತಾಳೆ, 
ಆಗ ಅವನು ಕೂಡಲೇ ನಿರ್ಣಯ ಮಾಡುತ್ತಾನೆ) ಬೇಡ ಆಂಟಿ, 
ನಾನು ಮೇಲೆ ಹೋಗಿ ರೋಮಾಳೊಂದಿಗೆ ಆಡುತ್ತೇನೆ. (ಕೆಲ 
ಪಾವಟಿಗೆ ಹತ್ತಿ) ಒಳಗೆ ದುಂಡು ಕೋಣೆಯಲ್ಲಿ ಅಗ್ಗಿಟಿಕೆ 
ಉರಿಯುತ್ತಲಿದೆ, ಆಂಟಿ ಅಲ್ಲಿ ತಾವು ನಿರೀಕ್ಬೆಯಲ್ಲಿರಿ, ತಂದೆಯವರು 
ಇನ್ನೇನು ಬರುತ್ತಿರಬಹುದು. 

(ಹುಸನಾ ನಿರಾಶಾಪೂರ್ವಕ ಚೇತನನ ಕಡೆ ನೋಡುತ್ತಿರುತಾಳೆ, 
ಅವನು ತನ್ನ ಗೆಳತಿಯೊಂದಿಗೆ ಬೇಗ-ಬೇಗ ಮೆಟ್ಟಿಲು ಹತ್ತುತ್ತಾನೆ) 
(ಬರುತ) ಹಲೋ... 

(ಹುಸನಾ ತನ್ನ ವಿಚಾರದಲ್ಲಿಯೇ ಮಗ್ಗಳಾಗಿರುತಾಳೆ) 

(ಕೊಂಚ ಜೋರಾಗಿ) ಹಲೋ... 

(ಒಮ್ಮೆಲೇ ಮೆಟ್ಟಿಬಿದ್ದು) ಓ!...ಹಲೋ! ಕ್ಷಮಿಸಿ, ಈ ಮಕ್ಕಳ ಕಡೆಗೆ 
ನೋಡುತ್ತ ನೋಡುತ್ತ ನಾನು ಭಾವನಾಲೋಕದಲ್ಲಿ ಮುಳುಗಿ 
ಬಿಟ್ಟಿದ್ದೆ. | 

ಈಗೀಗ ಸಮಯವೇ ಕೊಂಚ ಹಾಗಿದೆ. ಎಲ್ಲರಿಗೂ ತಮ್ಮ ತಮ್ಮದೇ 
ಸಮಸ್ಯೆ, ಈಗ ತಾನೇ ನನ್ನ ಅವಸರದಲ್ಲಿ ಸರ್ಕಲ್‌ನಲ್ಲಿ ಜೋರಾಗಿ 
ಬರುತ್ತಿದ್ದೆ. ಆ ಕಡೆಯಿಂದ ಟ್ಯಾಕ್ಸಿಯವ ತೆನ್ನ ಅವಸರದಲ್ಲಿದ್ದ. 
ಪರಿಣಾಮ, ನಮ್ಮಿಬ್ಬರ ಕಾರುಗಳ ಡಿಕ್ಕಿ. ನಾನು ಹೇಗೆ ಉಳಿದೆನೋ, 
ನನಗೇ ಅಚ್ಚರಿ! ನಾನು ಬದುಕಿ ಉಳಿದಿದ್ದೇನೆ ಎಂಬುದರ ಬಗ್ಗೆ 
ನನಗೀಗಲೂ ಭರವಸೆ ಆಗುತ್ತಿಲ್ಲ. 

ಮತ್ತ ನಿಮ್ಮ ಕಾರು ? 

ಇನ್‌ಷೂರೆನ್ಸ್‌ನವರಿಗೆ ಒಪ್ಪಿಸಿ ಬಂದಿದ್ದೇನೆ. 

ಇಂದಿನ ಜೀವನದಲ್ಲಿ ಏನೆಲ್ಲ ಸೌಲಭ್ಯಗಳು! 


84 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ರಾಮು: 


ಪ್ರೇಮ: 
ರಾಮು: 


ಮೂರು ಪಂಜಾಬಿ ನಾಟಕಗಳು 


ಸಾವಿನ ಕಣ್ಣು ತಪ್ಪಿಸಿ ಇತ್ತ ಬಂದಿದ್ದೇನೆ ಎಂದೆನಿಸುತ್ತದೆ, ನನಗೆ. 

ಬದುಕಿನತ್ತ 7 (ಇಬ್ಬರೂ ಕೂಡುತಾರೆ) 

ಏನು, ಮನೆಯವರು ಎಲ್ಲಿ ಹೋಗಿದ್ದಾರೆ? 

ಮಿಸೆಸ್ಟ್‌ ಶೇಖರ ಬಹುಶಃ ಎಲ್ಲೋ ಹೊರಗೆ ಹೋಗಿರಬೇಕು. 

(ಗಡಿಯಾರದತ್ತ ನೋಡಿ) ಇಷ್ಟೊತಿಗೆ ಬರಬೇಕಾಗಿತ್ತು. 

ಶೇಖರ ಇನ್ನೂ ಆಫೀಸಿನಲ್ಲಿಯೇ ಇದ್ದಾರೆ. ಅರ್ಧಗಂಟೆ ನಂತರ 

ಬರುವುದಾಗಿ ಫೋನ್‌ ಬಂದಿತ್ತು. 

ಈ ಶೇಖರ ಕೆಲಸದ ಹುಳ. 

ಮಿಸೆಸ್ಟ್‌ ಶೇಖರ ಯಾವುದಾದರೊಂದು ಅಂಗಡಿಯಲ್ಲಿ ಹೊಕ್ಕಿರ 

ಬೇಕು. ಈ ಹೆಂಗಸಿಗೆ ಹಣ ವ್ಯಯಮಾಡುವುದೆಂದರೆ ಭಾರೀ ಖುಷಿ. 

(ಹೊರಗೆ ಮೋಡ ಗರ್ಜಿಸುತಿದೆ) 

ಹೂರಗೆ ಮೋಡ ಕವಿಯುತಲಿದೆ. 

ಬಹುಶಃ, ಇನ್ನೇನು ಮಳೆ ಬೀಳಬಹುದು. 

ಚಳಿಗಾಲದ ಮಳೆಯೆಂದರೆ ನನಗೆ ಬಹಳ ಪ್ರೀತಿ. ತಂಪು-ತಂಪಾದ 

ಚಳಿಗಾಲದ ದಿನ, ಹೊರಗೆ ಮೋಡಗಳ ಗರ್ಜನೆ, ಜಡಿಮಳೆ... 

ಕೋಣೆಯಲ್ಲಿ ಬೆಂಕಿ.. 5 ನವಿಲಿನ ಕೂಗು) 

ಇದು ಯಾವುದರ ಕೂಗು? 

ನವಿಲು ಕೂಗುತ್ತಿದೆ. 

ಈ ಸಮಯದಲ್ಲಿ ನವಿಲಿಗೇನು ಆಪತ್ತು ಬಂತು... 

ನವಿಲು ತನ್ನ ಸಂಗಾತಿಯನ್ನು ಕರೆಯುತ್ತಿದೆ. (ಫೋನಿನ ಗಂಟೆ 

ಬಾರಿಸುತ್ತದೆ. ಅದನ್ನು ತೆಗೆದುಕೊಂಡು ಪ್ರೇಮ ಕಾತನಾಡುತ್ತಾನೆ) 

ಶೇಖರನದಾಗಿರಬೇಕು ಈ ಫೋನ್‌. 

ಹಲೋ, ..... ಹಾಂ! ದಮ್ಮೊ...ನಾನಂತೂ ತುಂಬ ಹೊತ್ತಿನಿಂದ 

ಕಾಯುತ್ತಿರುವೆ. ನನ್ನ ಕಾರಿನ ಎಕ್ಸಿಡೆಂಟ ಆಯಿತು....ಹಾಂ! ನಾನು... 

ನಾನು ಉಳಿದಿದ್ದೇನೆ... ನಾಲ್ಕು ದಿನ ನಿಮ್ಮ ಪ್ರೀತಿ ಅನುಭವಿಸಲು... 

ರ್ಕ ಪ್ರೇಮ ಈ ರೀತಿ ವ್ಯಸ್ತನಾಗಿರುವಾಗ ಒಳಗೆ ದುಂಡು 
ೋಣೆಗೆ ಹೊರಟು ಅರ ಜಃ ಹಾಂ...ಹಾಂ!... ನೀವು 

buen ಬರುತ್ತಿರುವಿರಾ ? ಆಗಲಿ... ನಾನು ಹತ್ತು ನಿಮಿಷ 

ಇನ್ನೂ ಕಾಯುತ್ತೇನೆ... "ಹಾಂ! ಆಗಲಿ... (ಫೋನ್‌ ಇಡುತ್ತಾನೆ) 

(ಬರುತ್ತ) ಚಹಾ ತರಲೇ, ಸಾಹೇಬರೆ, ಬಾಯಿಸಾಬ ಬರುವುದು 

ತಡವಾಗಬಹುದೆಂದು ಹೇಳಿ ಹೋಗಿದ್ದಾರೆ. ಮೋಟರ ಸ್ವಲ್ಪ ಕೆಟ್ಟಿತ್ತು, 

ನಡೆದುಕೊಂಡು ಹೋಗಿದ್ದಾರೆ. ಇಂದು ಹವೆ ಕೂಡ ತುಂಬ ಕೆಟ್ಟಿದೆ. 

ರಾಮು, ಚಹಾ-ಗಿಹಾ ಇರಲಿ, ನಿನ್ನ ಹೆಂಡತಿಯ ಸ್ಥಿತಿ ಹೇಗಿದೆ ಹೇಳು. 

ದೇವರ ಕೃಪೆ, ಅವಳು ಎಲ್ಲ ರೀತಿಯಿಂದಲೂ ಚೆನ್ನಾಗಿದ್ದಾಳೆ. 

ಈಗಂತೂ... ಈಗಂತೂ... (ನಾಚಿಕೆಯಿಂದ ತಲೆ ಕೆಳಗೆ 


ಪ್ರೇಮ: 
ರಾಮು: 


ಪ್ರೇಮ: 


ಟಲಿಗಳು 85 


ಏಕೆ? ಹಾಗಾ ಆಗಲಿದೆ ಏಸು ನಿಮಲಿ ? 


ena) 


. ನನ್ನಿಂದ ಒಂದು ತಪ್ಪು ಆಗುವದರಲ್ಲತ್ತು. 


ಕ 
[ಈ 
) 
ಮನೆಯಾಕೆ ನನ್ನನ್ನು ಪಾರು ಮಾಡಿದಳು, ಒಂದು ತಪ್ಪು ಅವಳಿಂದ 
ಕ್ತ ೬ (2. ~ ಟ್ಟ ಹಾ | ಜಾಗ ನ 

ನಡಯಲತ್ತು, ಅದರಿಂದ ಅವಳನ್ನು ನಾನು ಪಾರು ಮಾಡಿದ. 
ಹುನುಷರಿಂದ ತಪ: ಆಗಿಯೇ ಆಗತವ, ಸಾಹೇಟ. (ಒಮ್ಮ ಲೇ 
ಮೇಲಿನ ಕೋಣೆಯಿಂದ ಮಕ್ಕಳ ನಗೆಯ ಬುಗ್ಗೆಯೇ ಚಿಮ್ಮುತ್ತದೆ) 
ಮೇಲ್‌, ಯಾರು ಚೇತನ ಆಡುತಿದಾನೇನು? 


ಹಾಂ ಸಾಹೇಬ, ಇಡೀ ದಿನ ಪಕ್ಕದ ಮನೆಯ ಬೇಬಿಯೊಂದಿಗೆ ನಮ್ಮ 
ಚೇತನ ಆಡುತ್ತಿರುತ್ತಾನೆ. ಅವರಿಬ್ಬರೂ ಕೂಡಿಯೇ ಇರುತ್ತಾರೆ. 
ಆಗಲಿ. ರಾಮು, ನೀನು ಚಹಾ ತೆಗೆದುಕೊಂಡು ಬಾ. ಬಾಯಿ 
ಸಾಹೇಟರ ಬರುತಿ ರಬಹುದು, ಅವರು ಬಂದಕೂಡಲೇ 


ನಮಗಿಬರಿಗೂ ಮತ್ತೆ ಎಲ್ಲಿಯೋ ಹೋಗಬೇಕಾಗಿದೆ. 


CC 


ಆಗಲಿ ಸಾಹೇಬ, ಆಗಲಿ. (ಹೋಗುತ್ತಾನೆ) 
೮ ಎನ್ನ 
ಔರೇಶ್ಯ ತಇಜರಗೆ ಮಳೆಯಾಗುತ್ತಲಿದೆ. ಒಮ್ಮೆಲೇ ಇಷ್ಟು. ಜೋರಿನ 


ಮಳೆ. (ಪ್ರೇಮ ಬಾಗಿಲ ಹತ್ತಿರ ನಿಂತು ಹೊರಗೆ ಮಳೆ ನೋಡುತ್ತಾನೆ 
ಕೋಣೆಯಲ್ಲಿ ಕತ್ತಲೆ ಕವಿಯುತ್ತದೆ) 
ಕಾ — ಹ 


(ಒಳಗಿನಿಂದ ಬರುತ) ನೀವು ಒಳಗೆ ಏಕೆ ಬರುತ್ತಿಲ್ಲ? ದುಂಡು 
ಕೋಣೆಯಲ್ಲಿ ಅಗ್ಗಿಟಕೆ ಉರಿಯುತ್ತಲಿದೆ, ಸೂಗಸಾಗಿ. 

ನಾನು ಹೇಳಲಿಲ್ಲವೆ, ನನಗ ಮಳೆ ತುಂಬ ಹಿಡಿಸುತ್ತದೆ. 

ಇದೇನು. ಮಳೆಯೇ ? ಬಿರುಗಾಳಿ. ಹೊರಗೆ ಗಿಡಮರ 
ತಲೆಕಳಗಾಗುತ್ತಲಿವೆ. 

. ನನಗೆ ಗೊತ್ತಿತ್ತು 
ಮಳೆ ಆಗಿಯೇ ಆಗುತ್ತದೆ ಎಂದು. ಅಷ್ಟೇ ಅಲ್ಲ ಹೀಗೆ, ಇದೇ ರೀತಿ 
ಭಾರಿ ಮಳೆ ಬೀಳುತ್ತದೆ ಎಂದೂ ಗೊತ್ತಿತ್ತು. 


ನನ್ನ ಸರಗೇ ಹಾರಿಹೋಗುತ್ತಲಿದೆ. 

(ಪ್ರೇಮ, ಒಮ್ಮೆ ಹುಸನಾಳ ಕಡೆ ನೋಡುತ್ತಾನೆ. ಅವಳ ಸೆರಗು 
ತೊಯ್ಯುತ್ತಲಿದೆ, ಕೂದಲು ಹಾರಾಡುತ್ತಲಿವೆ. ಒಂದು ವಿಚಿತ್ರ 
ಪ್ರಕಾರದ ಚೆಲುವು ಅವಳಲ್ಲಿ ಹೊಳೆಯುತಲಿದೆ.) 

ನನಗೆ ಹೊರಗೆ ಹೋಗಬೇಕು-ಎನ್ನಿಸುತ್ತಲಿದೆ. ಅದಷ್ಟೇ ಭಯಾನಕ 
ವಾದ ಬಿರುಗಾಳಿ ಇರಲಿ, ಅದರಲ್ಲಿ ಹೋಗಬೇಕನಿಸುತ್ತದೆ. ಅಂಥ 
ಬಿರುಗಾಳಿಯಲ್ಲಿ ನನ್ನನ್ನು ನಾನು ಕಳೆದುಕೊಳ್ಳುವುದಂದರೆ ಒಂದು 
ರೀತಿ ಮಜಾ ಅನ್ನಿಸುತ್ತದೆ. 

(ಮೋಡ ಬಹಳ ಜೋರಾಗಿ ಗರ್ಜಿಸುತ್ತದೆ. ಮಿಂಚು ಮಿಂಚುತ್ತದೆ. 


ಶ್‌ 
ಹಣಾ” 


86 


ಹುಸನಾ: 


ಪ್ರೇಮ: 


ಹುಸನಾ: 


ಮೂರು ಪಂಜಾಬಿ ನಾಟಕಗಳು 


ಭಯಂಕರ ಗುಡುಗಿನಿಂದಾಗಿ ಹುಸನಾ ಕಂಪಿಸುತ್ತಾಳೆ) 

ನಾನೊಲ್ಲೆ ನನಗೆ ಹೆದರಿಕೆಯಾಗುತ್ತಲಿದೆ. ಓ! ಗುಡುಗು, ಮಿಂಚು! 
ರಾತ್ರಿ ಹೀಗೆ ಮಳಯಾದರೆ ನಾನೊಬ್ಬಳೆ ಕೋಣೆಯಲ್ಲಿ ಮಲಗಲಾರೆ, 
ಯಾರನ್ನಾದರೂ ಕರೆದುಕೂಳ್ಳುತ್ತೇನೆ, ಅಥವಾ ಯಾರ ಹತ್ತಿರ 
ವಾದರೂ ಹೊರಟು ಹೋಗುತ್ತೇನೆ. 

ಇದರಲ್ಲಿ ಹೆದರುವಂಥದೇನಿದೆ ? ಯಾವಾಗ ಬಿರುಗಾಳಿ ಬರುತ್ತ 
ದೆಯೋ ಆಗ ನನಗನಿಸುತ್ತದೆ, ನನ್ನೊಂದಿಗೆ ಯಾರೋ ಹುಡುಗಾಟ 
ಮಾಡುತ್ತಿದ್ದಾರೆ-ಎಂದು. 

ನಾವೊಮ್ಮೆ ಶ್ರೀನಗರಕ್ಕೆ ಹೋಗಿದ್ದೆವು, ನಸೀಮ ಬಾಗದಲ್ಲಿ 
ತಂಬೂಗಳಲ್ಲಿ ವಾಸಿಸಿದ್ದೆವು. ಮೊದಲ ರಾತ್ರಿಯೇ ಭಾರಿ ಬಿರುಗಾಳಿ 
ಬೀಸಿತು, ಭಾರಿ ಮಳೆ ಸುರಿಯಿತು, ಗುಡುಗು, ಮಿಂಚು...ಓ! ನಮ್ಮ 
ತಂಬು ಕಿತ್ತು ಮೇಲೆಯೇ ಬಿತ್ತು. 

ಓ! ಆ ದಿನದಿಂದ ಇಂಥ ಮಳೆ, ಬಿರುಗಾಳಿ ಬಂದ ಕೂಡಲೇ ಮಾಳಿಗೆ 
ಎಲ್ಲಿ ಬೀಳುತ್ತದೆಯೋ ಎಂದು ನಿಮಗೆ ಹೆದರಿಕೆ ಅಲ್ಲವೇ? 
(ನಗತೊಡಗುತ್ತಾನೆ) 

ಅದೇನೋ ಹೇಳುತ್ತಾರಲ್ಲ, ಹಾವು ಕಚ್ಚಿಸಿಕೊಂಡವನು ಹಗ್ಗಕ್ಕೂ 
ಹೆದರುತ್ತಾನೆ-ಹಾಗೆ. 

ಈ ಮನೆಯವರಿಗೆ ಏನಾದರೂ ಆಗಿದೆ ? ಇಬ್ಬರೂ ಪತ್ತೆ ಇಲ್ಲ. 
ಪಾಪ, ಮಳೆಯಲ್ಲಿ ಸಿಕ್ಕಿರಬೇಕು. ಮಳೆಯೂ ಕೂಡ ಇಂದೇ 
ಆಗಬೇಕೆಂದು ಹಟ ಹಿಡಿದ ಹಾಗಿದೆ. 

ದಮ್ಮೊ ನಡೆದುಕೊಂಡು ಹೋಗಿದ್ದಾಳೆ. ನಡೆಯಬೇಕೆಂಬ ಬಯಕ 
ಆಕೆಗೂ ಇಂದೇ ಆಗಬೇಕೆ? ಪ್ರತಿಯೊಂದು ಕೆಲಸವನ್ನು ತಪ್ಪು 
ವೇಳೆಯಲ್ಲಿ ಯಾರಿಗಾದರೂ ಮಾಡುವುದಿದ್ದರೆ, ಮಿಸೆಸ್ತ್‌ 
ಶೇಖರರಿಂದ ಕಲಿಯಬೇಕು. 

ಮತ್ತೆ ಶೇಖರನೂ ಹಾಗೆಯೇ. ಕಲವರ ಆಫೀಸು ನಾಲ್ಕು ಗಂಟೆಗೆ 
ಬಂದಾಗುತ್ತವೆ, ಇನ್ನೂ ಕೆಲವರ ಆಫೀಸು ಐದು ಗಂಟೆಗೆ. ಆದರೆ 
ಇವನ ಆಫೀಸು ಇನ್ನೂ ತೆರೆದಿದೆ... 

ಓ! ಎಂಥ ಮಳೆ! ಪ್ರೀತಿ ಬರುವ ಹಾಗಿದೆ. 

ಓ! ಅದೆಷ್ಟು ಕತ್ತಲೆಯಾಗಿದೆಯಲ್ಲ, ದೀಪ ಹಚ್ಚಲೇ? 

ಹಾಂ! ಹಚ್ಚಲೇಬೇಕು. 

(ಛೇಡಿಸುತ್ತ) ಕತ್ತಲೆ ಚೆನ್ನಾಗಿರುತ್ತದೆ, ಕತ್ತಲೆಯಲ್ಲಿ ಅಸಂಖ್ಯಾತ 
ತಪ್ಪುಗಳು, ಕೆಡಕುಗಳು ಮುಚ್ಚಿಕೊಂಡಿರುತ್ತವೆ. 

ಕತ್ತಲೆಯ ಚಾದರಿನಲ್ಲಿ ಮನದ ಕಪ್ಪು ಮುಚ್ಚಿ ಹೋಗುತ್ತದೆ, ಹಾಗೂ 
ದೇಹದ ಕಪ್ಪು ಕೂಡ. 

ನನಗಂತೂ ಚಳಿಯಾಗುತ್ತಲಿದೆ. ನಾನು ಒಳಗೆ ಅಗ್ಲಿಟಿಕೆಯ ಹತ್ತಿರ 


ಹಳೆಯ ಬಾಟಲಿಗಳು 87 


ಪ್ರೇಮ: 


ರಾಮು: 


ಹೇಮ: 


ರಾಮು: 
ಪ್ರೇಮ: 
ರಾಮು: 
ಪ್ರೇಮ: 


ರಾಮು: 
ಪ್ರೇಮ: 
ರಾಮು: 


ಹುಸನಾ: 


ಪ್ರೇಮ: 


ಹುಸನಾ: 


ಕುಳಿತುಕೊಳ್ಳುತ್ತೇನೆ. 

(ಹುಸನಾ ನಸುನಾಚುತ್ತ ಮುಗುಳ್ನಗುತ್ತ ಒಳಗೆ ಹೊರಟು 
ಹೋಗುತ್ತಾಳೆ) 

(ಸ್ವಗತ) ಮಳೆ ಎಷ್ಟು ಜೋರಾಗಿ ಸುರಿಯುತ್ತಿದೆ. ಈ ಬಿರುಗಾಳಿ 
ಅದಷ್ಟು ಭೀಕರವಾಗಿದೆಯಲ್ಲ. 

(ಬಲಗಡೆಯ ಬಾಗಿಲಿನಿಂದ ಚಹಾ ತರುತ) ಸಾಹೇಬ, ಚಹಾ. ಮಳೆ 
ನೋಡಿ, ಎಷ್ಟು ಜೋರಾಗಿ ಸುರಿಯುತ್ತಲಿದೆ. ನಮ್ಮ ಬಾಯಿ 
ಸಾಹೇಬರು ಎಲ್ಲೋ ದಾರಿಯಲ್ಲಿ ಮಳೆಗೆ ಸಿಕ್ಕಿರಬೇಕು. 

(ರಾಮು ಪ್ರೇಮನಿಗಾಗಿ ಸೋಫಾದ ಎದುರಿನಲ್ಲಿ ಮೇಜ ಇರಿಸಿ ಅದರ 
ಮೇಲೆ ಚಹಾ ಇರಿಸುತ್ತಾನೆ) 

(ಸೋಫಾದ ಹತ್ತಿರ ಬರುತ್ತ) ರಾಮು, ಚಹಾಕ್ಕೆ ಒಂದೇ ಕಪ್‌ 
ತಂದಿರುವೆಯಾ ? ಒಳಗೆ ಮಿಸ್‌ ಹುಸನಾ ಅವರೂ ಕುಳಿತಿದ್ದಾರೆ. 
ಚಹಾ ಕುಡಿಯುತ್ತಾರೋ ಹೇಗೊ, ಅವರನ್ನೂ ಕೇಳು. 

ಸರಿ, ಅವರೂ ಬಂದಿದ್ದಾರೆಯೇ? 

ಅವರು ನನಗಿಂತಲೂ ಮೊದಲೇ ಬಂದಿದ್ದಾರೆ. 

ನನಗೆ ಗೊತ್ತಿರಲಿಲ್ಲ. (ಒಳಗೆ ಹೋಗುತ್ತಾನೆ.) 

(ಚಹಾ ಸಿದ್ಧಗೊಳಿಸುತ್ರು ಈ ಮಳೆ, ಗೊತ್ತಿಲ್ಲ, ಬೆಳೆಗೆ ಒಳ್ಳೆಯದೊ 
ಕೆಟ್ಟದ್ದೊ. ಮಣ್ಣಿನ ಮಕ್ಕಳು, ರೈತರಿಂದ ನಾವು ಬಹಳ 
ದೂರವಾಗಿದ್ದೇವೆ, ಅವರಿಗೆ ಯಾವುದು ಒಳ್ಳೆಯದು, ಯಾವುದು 
ಕೆಟ್ಟದ್ದು ಎಂಬುದರ ಅರಿವು ನಮಗಿಲ್ಲದಂತಾಗಿದೆ. 

(ಬರುತ್ತ) ಅವರಿಗೆ ಚಹಾ ಅಲ್ಲೇ ಕೊಡಬೇಕಂತೆ. 

ಸರಿ, ಹಾಗಾದರೆ ನೀನೊಂದು ಖಾಲಿ ಕಪ್‌ ತೆಗೆದುಕೊಂಡು ಬಾ. 
ಆಗಲಿ ಸಾಹೇಬ 

(ರಾಮು ಹೋಗುತ್ತಾನೆ. ಮಳೆ ಮೊದಲಿನಂತೆಯೇ ಇದೆ. ಪ್ರೇಮ 
ಚಹಾ ಹಾಕಿಕೊಂಡು ಹುಸನಾಗೆ ಕೊಡಲು ಹೋಗುತ್ತಾನೆ. ಅವನ 
ಒಂದು ಕೈಯಲ್ಲಿ ಕಪ್‌ ಇದೆ, ಇನ್ನೊಂದು ಕೈಯಲ್ಲಿ ಮಿಠಾಯಿಯ 
ಪ್ಲೇಟ ಇದೆ. ದುಂಡುಕೋಣೆಯಲ್ಲಿ ಹೋಗಿ ಅವನಿಗೆ ಇನ್ನೂ ಒಂದು 
ಸೆಕೆಂಡ ಮಾತ್ರ ಆಗಿದೆ, ಅಷ್ಟರಲ್ಲಿ ಒಳಗಿನಿಂದ ಹುಸನಾಳ 
ಚೀರಿಕೊಳ್ಳುವ ಧ್ವನಿ ಕೇಳಿ ಬರುತ್ತದೆ, ಅದರೊಂದಿಗೆ ಕಪ್‌ ಬಿದ್ದು 
ಒಡೆದು ಹೋದುದರ ಸಪ್ರಳವೂ ಬರುತ್ತದೆ. ಮತ್ತೆ ಇಬ್ಬರೂ, 
ಹುಸನಾ ಹಾಗೂ ಪ್ರೇಮ ನಗುತ್ತ ಹೊರಗೆ ಬರುತ್ತಾರೆ) 

(ನಗುತ್ತ) ನೀವು ಕಪ್‌ ಹಿಡಿಸಿದ ರೀತಿಯೇ... 

(ನಗುತ್ತ) ಕಪ್‌ ಹಿಡಿಸುವುದರಲ್ಲಿ ಏನಿತ್ತು? ನಿಮ್ಮ ಮನಸ್ಸೇ ಬೇರೆ 
ಕಡೆ ಇತ್ತು. 

ನಿಜವಾಗಿಯೆಂದರೆ, ನಾನು ತಿಳಿದದ್ದು ರಾಮು ಚಹಾ 


88 


ಮೂರು ಪಂಜಾಬಿ ನಾಟಕಗಳು 


ತಂದಿದ್ದಾನೆ-ಎಂದು. ಹಾಗೆ ತಿಳಿದ ನಾನು ಪುಸ್ತಕದಿಂದ ಕಣ್ಣು 
ಮೇಲಕ್ಕೆತ್ತಿ ನೋಡಿದಾಗ, ನಿಂತವರು ನೀವು, ನನ್ನ ಕೈಯಲ್ಲಿ ಕಪ್‌ 
ಕೊಟ್ಟಿರಿ ನಿಜ, ಆದರೆ ತತ್‌ಕ್ಷಣವೇ ನಾನು ಗಾಬರಿಯಾದೆ. 
(ಇಬ್ಬರೂ ನಗುತ್ತಲಿದ್ದಾರೆ, ನಗುತ್ತಲೇ ಇರುತ್ತಾರೆ) 

ಸುಡುವ ಚಹಾ ನಿಮ್ಮ ಕಾಲ ಮೇಲೆ ಬೀಳಲಿಲ್ಲ, ಒಳ್ಳೆಯದಾಯಿತು. 
ಕಾಲೇನೋ ಉಳಿದುಕೊಂಡವು ಆದರೆ ನನ್ನ ಉಡಿಗೆಯ ಅಂಚು 
ಹಾಳಾಗಿ ಹೋಯಿತು. 

ಈಗಿನ ಹುಡುಗಿಯರು ಕಾಲು ಸುಟ್ಟುಕೊಳ್ಳಲು ಸಿದ್ಧ, ಆದರೆ 
ಉಡಿಗೆಯ ಇಸ್ಮಿ ಕೂಡ ಹಾಳಾಗಬಾರದು. 

(ಬರುತ್ತ) ಸಾಹೇಬ, ನಾನು ಚಹಾ ಮಾಡಲೆ? 

ಬೇಡ ರಾಮು, ಚಹಾ ನಾನು ಮಾಡುತ್ತೇನೆ. ನೀನು ಇನ್ನೊಂದು 
ಕಪ್‌ ತೆಗೆದುಕೊಂಡು ಬಾ. ಮೊದಲಿನ ಕಪ್‌ ಒಡೆದುಹೋಯಿತು. 
ಒಳಗಿನಿಂದ ಒಡೆದ ಚೂರುಗಳನ್ನು ಆರಿಸಿಕೊ. 

ಪಾಪ, ಹಾಸಿದ ರತ್ನಗಂಬಳಿ ಹಾಳಾಯಿತು. 

(ಚಹಾ ಮಾಡುತ ಮನೆಯವರು ಯಾವಾಗ ಮನೆಯಲ್ಲಿರು 
ವುದಿಲ್ಲವೊ, ಹೊಲದ ಒಡೆಯ ಯಾವಾಗ ಹೂಲದಲ್ಲಿರುವುದಿಲ್ಲವೊ 
ಆಗ ಅದೆಷ್ಟೋ ಸಲ ಬೇಲಿಯೇ ಹೊಲ ಮೆಯ್ಯುತ್ತದೆ. 

ಹಾಂ, ಈ ಶಿಕ್ಷೆ ಅವರಿಗೆ ಚೆನ್ನಾಗಿಯೇ ಸಿಕ್ಕಿದೆ. 

ಸಕ್ಕರೆ ಎಷ್ಟು ಹಾಕಲಿ? 

ಒಂದು ಚಮಚ ಸಾಕು, ನಿಮ್ಮ ಸ್ಪರ್ಶದಿಂದಾಗಿಯೇ ಕಪ್‌ ಸಾಕಷ್ಟು 
ಸಿಹಿಯಾಗಿರಬೇಕು. 

ಹಾಗಾದರೆ ಸಕ್ಕರೆ ಹಾಕುವ ಅವಶ್ಯಕತೆ ಏನಿದೆ? 

(ಪ್ರೇಮಗೆ ಸಕ್ಕರೆ ಹಾಕದೆ ಚಹಾ ಕೊಡುತ್ತಾಳೆ) 

ಇಲ್ಲ, ಈ ಚಹಾ ನೀವು ಕುಡಿಯಿರಿ; ಅಷ್ಟರಲ್ಲಿ ನಾನು ಇನ್ನೊಂದು 
ಸಿಗರೇಟ ಸೇದುತ್ತೇನೆ. 

ಹೊರಗೆ ಮಳೆ ಹೇಗೆ ಆಗುತ್ತಿದೆ, ನೋಡಿ. 

(ಸಿಗರೇಟು ಸೇದುತ್ತ) ನಿಮಗೆ ಮಳೆಯೆಂದರೆ ಆಗದು, ಅಲ್ಲವೇ ? 
ಮೆಚ್ಚಿಕೆ ? 


(ಪ್ರೇಮನ ಅರೆಮುಚ್ಚಿದ ಕಣ್ಣುಗಳತ್ತ ನೋಡುತ್ತ ಮೆಚ್ಚಿಕೆ ? ಮೆಚ್ಚಿಕೆ 
ಆಗದರ ಮಾತಲ್ಲ ನಿಜವೆಂದರೆ ನನಗೆ ವಿಪರೀತ ಚಳಿಯಾಗುತ್ತಲಿದೆ. 
ಚಳಿಗೆ ಚಿಕಿತ್ಸೆಯೆಂದರೆ ಚಹಾ, ಚಳಿಗೆ ಚಿಕಿತ್ಸೆ ಎಂದರೆ.... 

(ಕಪ್‌ ಇಡುತ) ಮೇಮಸಾಹಬ, ಇನ್ನು ಏನಾದರೂ ತರಲೆ? 
ಧನ್ಯವಾದ ರಾಮು. (ಹುಸನಾ ಪ್ರೇಮನಿಗಾಗಿ ಚಹಾ ಮಾಡುತ್ತಾಳೆ) 
ಇನ್ನೇನು ಬೇಡ ರಾಮು, ನೀನು ವಿಶ್ರಾಂತಿ ತೆಗೆದುಕೊ. 


ಹಳೆಯ ಬಾಟಲಿಗಳು 89 


ಪ್ರೇಮ: 


ಪ್ರೇಮ: 


(ಸಿಗರೇಟ ಸೇದುತ್ತ ಸೇದುತ್ತ ಒಂದು ರೀತಿ ಮತ್ತನಾಗುತ್ತಿದಾನೆ) 
ನೀವು ಎಂದೂ ಸಿಗರೇಟ ಸೇದಿಲ್ಲೇನು, ಹುಸನಾ. 

ನನಗೆ ಅಭ್ಯಂತರವೇನಿಲ್ಲ, ನನಗೂ ಸೇದಬೇಕು ಅನ್ನಿಸುತ್ತಲಿತ್ತು. 
(ಸಿಗರೇಟ ಹಚ್ಚಿಕೊಳ್ಳುತ್ತಾಳೆ ಹಾಸ್ಟಲ್‌ದಲ್ಲಿ ಒಬ್ಬಳೇ ಇದ್ದಾಗಲೆಲ್ಲ, 
ನನಗೆ ಜೊತೆ ಎಂದರೆ ಈ ಸಿಗರೇಟೆ. 

ನಾನಂತೂ ಸಿಗರೇಟ ಕೇವಲ...(ಪ್ರೇಮ ಒಮ್ಮೆಲೇ ಸುಮನಾಗುತ್ತಾನೆ, 
ಕೆಲ ಹೊತ್ತು ಸುಮನಿದ್ದ ನಂತರ, ಯಾವುದೋ ವಿಚಾರದಲ್ಲ 
ಮುಳುಗಿ, ಸಿಗರೇಟನ್ನು ಪ್ಲೇಟಿಗೆ ತಿಕ್ಕುತ್ತಾನೆ) 
(ಸಿಗರೇಟಿನ ಸಣ್ಣ ರುಬುರಕಿ ಎಳೆದು) ನೀವು ಒಮ್ಮೆಲೆ ಹೀಗೇಕೆ 
ಸುಮನಾದಿರಿ ? (ಒಂದು ದ್ವಂದ್ವ ಸಿತಿಯಲ್ಲಿ ಪೆ 

ಬರುತ್ತವೆ) 

ನಿಮಗೆ ಏನಾಗಿದೆ, ಪ್ರೇಮ ? (ಹುಸನಾ ಎದ್ದು ಪ್ರೇಮನ ಹತ್ತಿರ 
ಹೋಗಿ ಕುಳಿತುಕೊಳ್ಳುತ್ತಾಳೆ) 

ಏನಿಲ್ಲ ಹುಸನಾ, ಆದರೆ ಏನಾಗುತ್ತಿದೆ ನನಗೆ 
ತಿಳಿಯುತ್ತಿಲ್ಲ. 

ತಗೊಳ್ಳಿ, ಸಿಗರೇಟ ಸೇದಿ. (ಸಿಗರೇಟ ತೆಗೆದು ಅವನಿಗೆ ಕೊಡುತಾಳೆ, 
ಹಾಗೂ ಕಡಿ ಕೆರೆದು ಅದಕ್ಕೆ ಹಚ್ಚುತ್ತಾಳೆ) 

(ಜುರಿ ಎಳೆಯುತ) ಧನ್ಯವಾದ ಹುಸನಾ, ತುಂಬ ಥ್ಯಾಂಕ್ಸ್‌, ಹುಸನಾ 
ತುಂಬ.... 

(ಪ್ರೇಮದಿಂದ) ಪ್ರೇಮ....! 

(ಕೆಲ ಹೊತ್ತಿನ ವರೆಗೂ ಇಬ್ಬರೂ ಸುಮನಿರುತ್ತಾರೆ, ಯಾವುದೋ 
ವಿಚಾರದಲ್ಲಿ ಮಗ್ನರಾದ ಹಾಗೆ) 

ಹೊರಗೆ ಮಳೆಯಾಗುತ್ತಲೇ ಇದೆ, ಆಗುತ್ತಲೇ ಇದೆ. 

ಹಾಂ, ಆಗುತ್ತಲೇ ಇದೆ. 

ಈಗಿನ ಮಳೆ, ನನ್ನ ಮೇಲೆ ಮೋಡಿ ಮಾಡಿಬಿಡುತ್ತದೆ. 

ನಾನು ಒಳಗೆ ಅಗ್ಗಿಟಿಕೆಯ ಹತ್ತಿರ ಹೋಗಿ ಕುಳಿತುಕೊಳ್ಳುತ್ತೇನೆ; 
ನನಗೆ ನಿಮ್ಮ ಕಣ್ಣಲ್ಲಿ ಚಂಡಮಾರುತ ಎದ್ದ ಹಾಗೆ ಕಾಣಿಸುತ್ತಲಿದೆ. 
ಈ ಚಂಡಮಾರುತದ ಹಿಡಿತದಿಂದ ಪಾರಾಗುವವರು ಬಹು ಕಡಿಮೆ. 
ಅವೆಷ್ಟೋ ಹೃದಯಗಳಲ್ಲಿ ಇಂಥ ಚಂಡಮಾರುತ ಮೌನವಾಗಿ ಬಿದ್ದು 
ಕೊಂಡಿರುತ್ತದೆ, ಕೊಂಚ ಅದನ್ನು ಯಾರಾದರೂ ಮುಟ್ಟಿದರೆ ಸಾಕು 
ಜಾಗೃತವಾಗುತ್ತದೆ. (ಕೈಯಲ್ಲಿದ್ದ ಸಿಗರೇಟು ಆರಿಸಿ ಮತ್ತೊಂದು 
ಹಚ್ಚಿಕೊಳ್ಳುತ್ತಾಳೆ) 

ಹಾಗಾದರೆ, ನಿಮಗೆ ಹೆದರಿಕೆಯಾಗಬಾರದು. ಯಾರ ಒಳಗೆ 
ಚಂಡಮಾರುತ ಇರುತ್ತದೆಯೋ ಅವರು ಹೊರಗಿನ ಬಿರುಗಾಳಿ 
ನೋಡಿ ಎಂದೂ ಅಂಜುವುದಿಲ್ಲ. 


ಎಂಬುದೇ 


೨೦ 


'ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ; 


ಮೂರು ಪಂಜಾಬಿ ನಾಟಕಗಳು 


ಆಂ! ನಿಜ! 

ಹಾಂ! ಹುಸನಾ, ನನಗೆ, ನನ್ನ ರಕ್ಕೆಗಳು ನನ್ನನ್ನು ಎಲ್ಲಿಯೋ 
ಹಾರಿಸಿಕೊಂಡು ಹೋಗುತ್ತಲಿವೆ ಎಂದೆನಿಸುತ್ತದೆ. 
(ಹುಸನಾ ಪ್ರೇಮನತ್ತ ನೋಡುತ್ತಾಳೆ. ಪ್ರೇಮ 
ಹೊಗೆಯಿಂದ ಸರ್ಕಲ್‌ ಮಾಡುತ್ತಿದಾನೆ) 

ನೀವು ಈ ಹೊಗೆಯಿಂದ ಸರ್ಕಲ್‌ ಹೇಗೆ ಮಾಡುತ್ತೀರಿ ? 

ಯಾವ ತುಟಿಗಳು ಪ್ರೇಮಿಸಿವೆಯೋ ಅಂಥ ತುಟಿಗಳಿಗೆ ಮಾತ್ರ ಇಂಥ 
ಸರ್ಕಲ್‌ ಮಾಡಲು ಬರುತ್ತದೆ. 

ಪ್ರೇಮ, ನಾನು ಕೂಡ... 

ನೀನು ಪ್ರೇಮ ಮಾಡಲಿಲ್ಲ ಹುಸನಾ. ನಿಮ್ಮ ತಂದೆಯ ನೆರಳು ನಿನ್ನ 
ಮೇಲಿಂದ ಹಾರಿ ಹೋದಾಗ ನೀನಿನ್ನೂ ಚಿಕ್ಕವಳಿದ್ದೆ. ನೀನು ವಯಸ್ಸಿಗೆ 
ಬಂದಾಗ ನಿನ್ನನ್ನೂ ಯಾರಾದರೂ ಪ್ರೀತಿಸಬೇಕಂದು ನಿನಗೆ ಅನ್ನಿಸಿತು, 
ನಿನ್ನ ಪ್ರತಿಯೊಂದು ಮುಗುಳ್ನಗೆಯನ್ನು ಕಂಡು ಹೊಗಳುವವರು 
ಬೇಕೆಂದು ನಿನಗೆ ಅನ್ನಿಸತೊಡಗಿತು, ಇದಕ್ಕಿಂತ ಹೆಚ್ಚಾಗಿ ನಿನ್ನ 
ಹೃದಯದಲ್ಲಿ ಒಂದು ಆಶೆ ಇತ್ತು ನಿನ್ನ ಅವಶ್ಯಕತೆಗಳನ್ನು ಪೂರೈಸುವ 
ಓರ್ವ ವ್ಯಕ್ತಿಯ ಅವಶ್ಯಕತೆಯಿತ್ತು ಅಷ್ಟೇ ಅಲ್ಲ ನಿನ್ನ ಜೀವನದಲ್ಲಿದ್ದ 
ತಂದೆಯ ಕೊರತೆಯನ್ನು ತುಂಬಿಕೊಡತಕ್ಕಂಥ ವ್ಯಕ್ತಿಯ ಅವಶೃಕತೆ 
ಯಿತ್ತು. ಓರ್ವ ಮಗಳು ತನ್ನ ತಂದೆಯ ಕಡೆ ನೋಡುವ ಹಾಗೆ 
ನೀನು ಆ ವ್ಯಕ್ತಿಯ ಕಡೆ ನೋಡಬೇಕೆನ್ನುವ ಆಶೆ ಇತ್ತು-ಅಸಂಖ್ಯಾತ 
ಪ್ರಶ್ನೆಗಳನ್ನು ನಿನ್ನ ರೆಪ್ಪೆಗಳಲ್ಲಿ ಮುಚ್ಚಿಟ್ಟುಕೊಂಡಿದ್ದಿ. ಇಂಥ 
ಸಮಯದಲ್ಲಿ ನಿನಗೆ ಶೇಖರನ ಪರಿಚಯವಾಯಿತು. 

ಪ್ರೇಮ! ... 

ಹಾಂ ಹುಸನಾ, ನಾನು ತಪ್ಪು ನುಡಿಯುತ್ತಿಲ್ಲ. ಶೇಖರ ನಿನ್ನ ಎರಡೂ 
ಅವಶ್ಯಕತೆಗಳನ್ನೂ ಪೂರ್ತಿಗೊಳಿಸಿದ್ದಾನೆ. 

(ಗಾಬರಿಗೊಂಡು) ಪ್ರೇಮ! ! 

ಶೇಖರ ನಿನ್ನನ್ನು ಪ್ರೇಮಿಸಿದ, ಯುವಕ ಯುವತಿಯನ್ನು ಪ್ರೇಮಿಸಿದ 
ಹಾಗೆ. ಶೇಖರ ನಿನಗೆ ಪ್ರೀತಿ ನೀಡಿದ, ಓರ್ವ ತಂದೆ ತನ್ನ ಮಗಳಿಗೆ 
ನೀಡುವ ಹಾಗೆ. 

(ಚೀರುತ) ಪ್ರೇಮ!!! 

ಇಡೀ ಆಯುಷ್ಯವನ್ನು ನೀನು ತವರು ಮನೆಯಲ್ಲಿಯೇ ಕಳೆಯುವು 
ದಾದರೆ ಆ ಮಾತು ಬೇರೆ. 

ಇಲ್ಲ ಪ್ರೇಮ, ಇಲ್ಲ.... 

(ಹೊರಗೆ ದಾರಿಯ ಮೇಲೆ ಎರಡು ಕಾರುಗಳು ಒಮ್ಮೆಲೇ ಬ್ರೆಕ್‌ 
ಹಾಕಿದ ಸಪ್ಪಳ ಕೇಳಿಸುತ್ತದೆ.) 

ಹೊರಗೆ, ದಾರಿಯ ಮೇಲೆ ಎರಡು ಕಾರುಗಳ ಡಿಕ್ಕಿ ನೋಡಿ 


ಸಿಗರೇಟಿನ 


ಹಳೆಯ 


ಹುಸನಾ: 


ಪ್ರೇಮ: 


ಬಾಟಲಿಗಳು 0] 


ಬರುತೀನಿ 

ಹಕು! 

(ಹೊರಗೆ ಮಿಂಚು ಮಿಂಚುತ್ತದೆ, ಗುಡುಗು ಗುಡುಗುತ್ತದೆ) 

ನಾನು ಕೂಡಲೇ ಬರುತ್ತೇನೆ. 

(ಕೂಗುತ್ತ) ಪ್ರೇಮ, ಪ್ರೇಮ, ಹೂರಗೆ ಭಯಾನಕ ಮಿಂಚು, 

ಗುಡುಗು. ನೀನು ನನ್ನನ್ನು ಬಿಟ್ಟು ಹೋಗಬೇಡ, ಪ್ರೇಮ 

(ಪ್ರೇಮ ವೇಗವಾಗಿ ಹೊರಗೆ ಹೊರಡುತ್ತಾನೆ 

ಹಚ ಟ್ಟು ಹದ ಇಷು ಸಂಶ ಹಿಕಿಗಮೇ [ಹಕು 

ಹೋಗುತಾನಿ.... ಯಾವಾಗ ಬಂದಿದ ಮತ್ತು ಯಾವಾಗ ಹೊರಟು 

ಹೋದ ?.... (ಕಣ್ಣಲ್ಲಿ ನೀರ್ದುಂಬಿ) ಜೀವನದ ಕಳ್ಳ ಬಾಗಿಲದಲ್ಲಿ 
ರೀ ಜಾಗಿಲದರಿದಲ್ಲಲ ಹರಟ ಹೆ 


ಈ ಸಂಸಾರವೆಲ್ಲ ನನಗ ನಿಸ್ಸಾರವಾಗಿ ತೋರುತ್ತದೆ. 
ನನ್ನ ಜೀವನದಲ್ಲ ಶೇಖರನಿಗಾಗಿ ಒಂದು ಸಾನ ನಿರ್ಮಾಣವಾಗಿದೆ. 
ಶೇಖರ ಇಲ್ಲದಿದರೆ, ಬೇಲಿಯಿಲದ ಹೂದೋಟದಂತಾದೀತು ನನ್ನ 
ಶೇಖರನನ್ನು ಎಂದೂ 
ಕೂಡಿದಾಗಿನಿಂದ ಶೇಖರ ಯುವಕನಾಗುತ್ತಲಿದ್ದಾನೆ; ಚೆಲುವನಾಗುತ್ತಿ 
ದ್ದಾನೆ. ನಾನು ಶೇಖರನನ್ನು ಎಂದೂ ಬಿಡಲಾರೆ; ನಾನು ಶೇಖರನನ್ನು 
ಎಂದೂ ಬಿಡಲಾರೆ. 

(ಇಷ್ಟರಲ್ಲಿ ಮಿಂಚು ಮಿಂಚುತ್ತದೆ. ಗುಡುಗು ಗರ್ಜಿಸುತ್ತದೆ ಹಾಗೂ 
ಹುಸನಾ ಗಾಬರಿಯಿಂದಾಗಿ ಚೀರುತ್ತ ದುಂಡು ಕೋಣೆಯೊಳಗೆ ಓಡಿ 
ಹೋಗುತ್ತಾಳೆ. ಬಾಗಿಲನ್ನು ಒಳಗಿನಿಂದ ಬಂದುಮಾಡಿಕೊಳ್ಳುತಾಳೆ) 
(ಒದ್ದೆಯಾಗಿ ಬರುತ್ತಾನೆ ಹುಸನಾ, ಹುಸನಾ ನೀನೆತ್ತ ಹೊರಟು 
ಹೋದೆ ? (ಎದುರಿಗೆ ದುಂಡುಕೋಣೆಯ ಕಡೆ ಹೋಗುತ) ಹುಸನಾ, 
ಹುಸನಾ ನೀನೇಕೆ ಬಾಗಿಲು ಮುಚ್ಚಿಕೊಂಡಿರುವ? (ಬಾಗಿಲನ್ನು 
ಬಡಿಯುತ) ಹುಸನಾ, ಹುಸನಾ, ಹುಸನಾ, ನೀನಿಷ್ಟು 
ಅಳ್ಳದೆಯವಳೆಂದು ಗೊತ್ತಿರಲಿಲ್ಲ. ಅಶಕ್ತ ಪಾರಿವಾಳದ ಹಾಗೆ, 
ಕಣ್ಣುಮುಚ್ಚಿಕೊಂಡರೆ, ಅಪಾಯದಿಂದ ಯಾರೂ ಪಾರಾಗಲಾರರು. 


3 


ಹ್ಮ 
ರ ಸ ಹಾ ಇಟ 
ಚತ ಗ್ರ. ೧೮೦೦) 


ಇಕ್ಕಟ್ಟಾದ ಒಣಯಲ್ಲಿಯೇ ಯಾವಾಗಲೂ ಹೋಗುವ ರೀತಿ 
ಒಳ್ಳೆಯದಲ್ಲ. ಪ್ರೇಮದ ರಾಜಮಾರ್ಗದಲ್ಲಿ ಅಪಾಯಗಳೂ ಇವೆ, 
ವಸಂತವೂ ಇದೆ. ಒಂದು ರಕ್ಷಣೆ, ಇಕ್ಕಟ್ಟಾದ ಓಣಿಯದು, ಒಂದು 
ರಕ್ಷಣೆ ಆತವಿಶ್ವಾಸದ್ದು, ಒಂದು ರಕ್ಷಣೆ ಆತಸಮಾನದ್ಳು. (ಬಾಗಿಲನ್ನು 
ಜೋರಾಗಿ ಬಡಿಯುತ್ತಾನೆ) ಹುಸನಾ, ನಾನು ಈ ಬಾಗಿಲನ್ನು 


92 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಪ್ರೇಮ: 


ಮೂರು ಪಂಜಾಬಿ ನಾಟಕಗಳು 


ಒಡದು ಕಾಕುತ್ತೇನೆ. ನೀನೊಮ್ಮೆ ಹೂರಗೆ ಬಾ ಸೀವತ ಹೊರಗೆ 


ಬಂದು ನನ್ನ lk ಬೇ ಕಾದರೆ ತಿರಸ್ಕರಿಸು. 
(ಇಷ್ಟರಲ್ಲಿ ಮತ್ತ ಮಿಂಚು, ಗುಡುಗುಗಳ ಆರ್ಭಟ. ಹುಸನಾ ಹೆದರಿ 


ಬಾಗಿಲು ತೆಗೆಯುತ ನ 


(ಪ್ರೇಮನನ್ನು ಕಂಡು ಮತ್ತ ವಿಚಲಿತಳಾಗುತ್ತಾಳೆ) pe ಸ 
(ಅವಳನ್ನು ಹಿಡಿದುಕೊಂಡು ಹೊರಗೆ ತರುತ್ತಾನೆ) ಹುಸನಾ, ನೀನೇಕೆ 
ಹೀಗಾಗಿರುವ ? 

ದಾ 0 

(ಭುಜಗಳನ್ನು ಹಿಡಿದು ಅಲ್ಲಾಡಿಸುತ್ತಾನೆ) ಹುಸ ನೀನು ಆ 


ದಿನದ. ಬರಲಿರುವ ದಿನದ ನೆನಪು ಮಾಡಿಕೊ. ಇಳ ಸು ತ್ತ-ಮುತ್ತ 
ಒಂದು ರೀತಿಯ ವಾಸನೆ ಬರುತ್ತದೆ. ಶೇಖರನ ಶಿ 
ಶೇಖರನ ಸಾನ ಮಾನ, ಕಾರು ಗಾಡಿಗಳು, ಈ ಸೌಧಗಳು, ನಿನ್ನನ್ನು 
ತೃಪ್ರಿಪಡಿಸದೆ' ಹೋಗಬಹುದು; ಆಗ ನೀನು ಹಿಂದೆ ಹೊರಳಿ, ಈ 
ಸುಂದರ ಸಾಯಂಕಾಲವನ್ನು ಸ್ಮರಿಸಿಕೊಳ್ಳುವೆ, ಬಂಧನದಲ್ಲಿರುವ 
ಜಿಂಕೆ ಕೊರಳೆತ್ತಿ, ಎತ್ತಿ ವಿಪಿನದ ಹಚ್ಚ ಹಸಿರನ್ನು ನೋಡಿ, ತನ್ನ 
ಹಸಿದ ಕಂಗಳನ್ನು ತ್ರಪ್ರಿಪಡಿಸಿಕೊಳ್ಳು ವಂತ (ವಿರಾಮ !) 
ಪ್ರೇಮ, ಮೊದಲ ಸಲ ಶೇಖರ ನನ್ನನ್ನು ಹೊರಗೆ ಕರೆದುಕೊಂಡು 
ಹೋದಾಗ, ಅವನ ಕಿವಿಯ ಬದಿಯಲ್ಲಿ ಬಿಳಿಯ ಕೂದಲನ್ನು ನೋಡಿ 
ನಾನೂ ಯೋಚಿಸಿದ್ದ, ಅದರಿಂದ ನನಗೆ ವಾಸನೆ ಬರಬಹುದೆಂದು, 
ಆದರೆ ನನಗೆ ಅದರಿಂದ ಸುಗಂಧವೇ ಬರುತ್ತಲಿತ್ತು. 
ಹುಸನಾ, ನಿನ್ನ ಸೌಂದರ್ಯವೇ ಹಾಗಿದೆ, ನಿನ್ನ ಸೌಂದರ್ಯಕ್ಕೆ 
ಮತೊಂದು ಉದಾಹರಣೆಯೇ ಇಲ್ಲ, ಹುಸನಾ. KBE: 
ಹೋಲುವ ನಿನ್ನ ಯೌವ್ವನ, ತನ್ನನ್ನು ತಾನೇ a 
ಕಾಣತೊಡಗುತ್ತದೆ. ಶೇಖರ ಈಗಲೂ ದಮೊಳನ್ನು ಪ ಸಾತ 
ದಮ್ಮೊ ಅಸಂಖ್ಯಾತ ಪ್ರೇಮಗಳನ್ನು ಶೇಖರನ ಹಾಗವಸಕ ಬಲಿ 
ಕೊಡಬಲ್ಲಳು, ಶೇಖರನೂ ಹಾಗೆಯೇ, ನಿನ್ನಂಥ ಸಾವಿರಾರು 
ಸಂದರಿಯರನ್ನು ತನ್ನ ಹೆಂಡತಿಯ ಮಗನಿಗಾಗಿ ಬಲಿ ಕೊಡಬಲ್ಲ. 
ಹುಸನಾ, ನೀನೀಗ ಯೌವ್ವನದ ಶಿಖರದಲ್ಲಿರುವೆ, ನಿನ್ನ ಕಣ್‌ರಪ್ರೆಗಳಲ್ಲಿ 
ಅಸಂಖ್ಯಾತ ಸ್ವಪ್ನಗಳು ವಿದ್ರಿಸಿವೆ, ಅವು ಅಪಾರ ಜಾದೂ 
ಮಾಡಬಲ್ಲವಾಗಿವೆ. ನಿನ್ನ ಅಂಗ ಅಂಗದಿಂದ ಒಂದು ಸುಗಂಧ 
ಹೊರಡುತ್ತಲಿದೆ, ನಿನ್ನ ಸುತ್ತ-ಮುತ್ತವೂ ಸುಗಂಧ ಸೂರೆಗೊಂಡಿದೆ, 
ನಿನ್ನ ಒಂದು ಕೃಪಾದೃಷ್ಟಿ, ನಿನ್ನ ಒಂದು ಸ್ಪರ್ಶ, ನಿನ್ನ ಒಂದು 
ಮುಗುಳ್ನಗೆಗಾಗಿ ಯಾರಾದರೂ ಸರಿ, ನೂರು ನೂರು ಸಲ ಜನ್ಮ 
ಎತ್ತಬಲ್ಲರು, ನೂರು ನೂರು ಸಲ ಸಾವನ್ನು ಅಪ್ಪಬಲ್ಲರು. ಹುಸನಾ, 
ನೀನು ಈಗ ತವರು ಮನೆಯತ್ತ ಬೆನ್ನು ತಿರುಗಿಸುವ ಕಾಲ ಇದು. 


ಹಳೆಯ ಬಾಟಲಿಗಳು 93 


ಂಡುಕೋಣೆಯಲ್ಲಿ ಹೋಗಲು ಮುಂದೆ ಹೋಗುತ್ತಾನೆ) 

ರಾಮು, ನೀನೇನು ಮಾಡಲು ಹೊರಟಿರುವೆ? 
ಒಡೆದಿರುವ ಕಪ್ಪಿನ ತುಂಡುಗಳನ್ನು ಆರಿಸಿಕೊಳ್ಳಲೇ ಸಾಹೇಬ? 
ರಾಮು.... 
ರಾಮು...., ನೀನು ಮೊದಲು ಟ್ಯಾಕ್ಸಿ ತಾ. (ರಾಮು ಹೋಗುತ್ತಾನೆ) 
ನೀವಂತೂ, ನನ್ನ ಬಾಯಲ್ಲಿಯ ಮಾತನ್ನೇ ಕಸಿದುಕೊಂಡಿರಿ. 
(ಒಬ್ಬರನ್ನೊಬ್ಬರು ನೋಡುತ್ತಾರೆ....ಪರಸ್ಪರರ ಸೌಂದರ್ಯವನ್ನು, 
ಚೆಲುವನ್ನು, ಯೌವ್ರನವನ್ನು....ಫೋನಿನ ಗಂಟೆ ಬಾರಿಸುತ್ತದೆ.... 

ರಿಸುತ್ತಲೇ ಇರುತ್ತದೆ. ಯಾರೂ ರಿಸೀವರ ಎತ್ತಿ ಮಾತಾಡು 
ವುದಿಲ್ಲ. ಗಂಟೆ ಬಾರಿಸುತ್ತ... ಬಾರಿಸುತ್ತ ಕೊನೆಗೆ ನಿಲ್ಲುತ್ತದೆ) 
(ಒಮ್ಮೆಲೇ ಸ್ಪಪ್ನದಿಂದ ಎಚ್ಚತ್ತ ಹಾಗೆ) ಫೋನಿನ ಗಂಟೆ 
ಬಾರಿಸುತಿತ್ತೇನು ? 
ಬಹುಶಃ ಬಾರಿಸುತ್ತಿತ್ತು! 
ನನಗೆ ಹೀಗೆನಿಸುತ್ತದೆ, ಹೀಗೆವಿಸುತ್ತದೆ.... 
ಹೇಗೆನಿಸುತ್ತದೆ, ಪ್ರೇಮ ? 
ನಿನಗೆ ಹೇಗೆನಿಸುತ್ತದೆಯೋ ಹಾಗೆ, ಹುಸನಾ. 
(ಇಬ್ಬರೂ ಮುಗುಳ್ಗಗುತಾರೆ) 
ನನಗೆ ಹೀಗೆನಿಸುತ್ತದೆ, ಹೀಗೆನಿಸುತ್ತದೆ; ಹೇಗೆಂದರೆ ಇಡೀ ಆಯುಷ್ಯ 
ತುಂಬ ಯಾರೋ ಬಿಚ್ಚಿ ಹಾಕಿದ ಬಟ್ಟೆಯನ್ನು ತೊಡುತ್ತಿರುವಂತೆ 
ಹಾಗೂ ಮತ್ತೆ ಯಾರಿಗೋ ಯಾರದೋ ಮೆಚ್ಚಿನ, ಯಾವುದೋ 
ವಸ್ತುವನ್ನು ಸಿದ್ಧಗೊಳಿಸುತ್ತಿರುವಂತೆ.....(ಇಬ್ಬರೂ ನಗುತ್ತಾರೆ) 
ಬಹಳ ದಿನಗಳ ಹಿಂದಿನ ಮಾತು, ಒಂದು ದಿನ ಮಳೆ 
ಸುರಿಯುತ್ತಲಿತ್ತು ಬಿರುಗಾಳಿಯೂ ಇತ್ತು ನನ್ನ ಕಾಲು ಜಾರಿತು 
ಮತ್ತು ನಾನು ರಾಡಿಯಲ್ಲಿ ಹೋಗಿ ಬಿದ್ದೆ. 
ಇಂದು ಮತ್ತೆ ಮಳೆಯಿದೆ, ಬಿರುಗಾಳಿ ಇದೆ... 
ನನಗೆ ಮತ್ತೆ ಹೀಗೆನಿಸುತ್ತಿದೆ-ಮತ್ತೆ ನನ್ನ ಕಾಲು ಜಾರಿದೆ, ಈ ಸಲ 
ನಾನು ದಂಡಯ ಮೇಲೆ ಬಂದು ಬಿದ್ದಿರುವೆ. 
(ಎದ್ದು ಬಾಗಿಲ ಹತ್ತಿರ ಹೋಗುತ್ತಾಳೆ) ಹೊರಗೆ ತುಂಬ ಜೋರಾಗಿದೆ 


94 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ಹುಸನಾ: 


ಪ್ರೇಮ: 


ರಾಮು: 


ರಾಮು: 


ರಾಮು: 


ಶುರು ಪಂಜಾಬಿ ನಾಟಕಗಳು 


(ಹುಸನಾಳ ಹತ್ತಿರ ಹೋಗುತ್ತ) ನನಗೆ ಈ ಜಡಿಮಳೆ ಎಂದರೆ ತುಂಬ 


ಈಗಂತೂ ಮಳೆ ನಿಲ್ಲಬೇಕು. 
ಪ್ರವಾಸಿಗೆ ಹೊಸ ಗುರಿ ಕಾಣಸಿಕೂಂಡಿದೆ. 
ಹೊಸ ಸ್ಥಾನಕ್ಕೆ ಅದೆಂಥ ಉತ್ಕಟ ಇಚ್ಛೆ ಇರುತ್ತದೆ! 


ಕಲ ಪಕಿಗಳು ಗುಡಿಸ op ಓರ ಗಡ 


ನಾನು ಇನ್ನೊಂದು ಸಿಗರೇಟ ಹಚ್ಚಿಕೊಳ್ಳಲೇ ? 
(ಪ್ರೇಮ, ಡಬ್ಬಿಯಲ್ಲಿಯ ಸಿಗರೇಟ "ತೆಗೆದುಕೊಂಡು ತುಟಿಯ ಮ ಧ್ರ 


ಕಾ ಸ 


ಇಟ್ಟುಕೊಳ್ಳುತ್ತಾನೆ. ಹುಸನಾ ಅದಕ್ಕೆ ಕಡ್ಡಿ ಕೊರೆದು ಹಚ್ಚುತ್ತಾಳೆ) 


ಡಿ ಶೈ 
ನಷ ಬಕ ಆಕ ಹಸನ? 

(ಹುಸನಾ ಅವನ ಮುಖದತ್ತ ಪ್ರೇಮ ತುಂಬಿದ ಕಣ್ಣುಗಳಿಂದ 
ನೋಡುತ್ತಲಿದ್ದಾಳೆ) 

ನಿನ್ನ  ಸಿಗರೇಟ ಹೊತ್ತಿಸುತ್ತ ಪ್ರೇಮ, ನನ್ನ ಹಿಂಬಡ 
ಎತರಿಸಬೇಕಾಗಿಲ್ಲ ದಿನಗೆ ಮೊಣಕಾಲ ಮೇಲೆ ಬಾಗಬೇಕಾಗಿಲ್ಲ. 


ದಮ್ಮೊ ಪಾಪ, ಇಂದೇ ನಡದು ಹೋದಳು, ಇಂದೇ ಹಿಂದೆ 
ಉಳಿದಳು. (ಇಬ್ಬರೂ ನಗುತ್ತ-ನಗುತ್ತ ಹೊರಗೆ ಹೊರಟ 
ಹೋದರು. ಟ್ಯಾಕ್ಸಿ ಸ್ಪುರ್ಟ ಆಗುವ ಸಪ್ಪಳ ಕೇಳಿಬರುತ್ತದೆ) 
(ಬರುತ) ಹೊರಟು ಹೋದರು, ಹೊರಟು ಹೋದರು. ಈ 
ಮಳೆಯಲ್ಲು ಯಾರು ಹೋಗುತ್ತಾರೋ ಅವರೆಂದೂ ಮರಳಿ 
ಬರುವುದಿಲ್ಲ. 

(ಫೋನಿನ ಗಂಟೆ ಬಾರಿಸುತ್ತದೆ) 

(ಫೋನ ಎತಿ) ಯಾರು ಸಾಹೇಬ....? ಏನಂದಿರಿ...ರಾಂಗ ನಂಬರ 
ಸಾಹೇಬ... ಫೋನ ಇಡುತ್ತಾನೆ... ಫೋನಿನ ಗಂಟೆ ಮತ್ತೆ 


ಬಾರಿಸುತ್ತದೆ) 
ಹಲೋ... ಸಾಹೇಒ...ನಾನು ಆರನೆ ನಂಬರ ಬಂಗಲೆಯಿಂದ 
ಮಾತಾಡುತಿರುವೆ... ಆಂ!... ಸರದಾರ ರೋಡ....ಆರನೇ 


ನಂಬರ...ಹಾಂ /. ರಾಂಗ ನಂಬರ...ರಾಂಗ ನಂಬರ...ಹೇಳುವುದು 
ಕೇಳಿಸುವುಗಿಲವೇ ?... ಫೋನ ಬಂದ ಮಾಡಿ... ನಾನು ಇಲ್ಲಿಯ 


ಹಳೆಯ ಬಾಟಲಿಗಳು 0 


ದಮಯಂತಿ: 


ರಾಮು: 


ದಮಯಂತಿ: 


ರಾಮು: 


ದಮಯಂತಿ: 


ರಾಮು: 


ದಮಯಂತಿ: 


ರಾಮು: 


ದಮಯಂತಿ: 
ರಾಮು: 


ದಮಯಂತಿ: 


ರಾಮು: 


) 
(ಬರು ತ್ರ) ರಾಮ, ಪೇಮ ಹಾಡರಿಗೆ ಹೇಳ ಕಾರೀಗಳೇ ಬಲ 
ಬಡಲಿಸಿಕೊಂಡಃ: ಬರುವ: 
ಅವರು ಹರಟ ಹೋದರ. 
(ಗಾಬರಿಯಿಂದ) ಪ್ರೇಮ ಹೂರಟು ಹೋದ? ಅಂಥದೇನು 
ಅರ್ಜಂಟ ? 
ಪ್ರೇಮಸಾಹೇಬರೂ ಹೋದರು ಮತ್ತು ಹುಸನಾಬಾಯಿಯವರೂ 
ಹೋದರು. 
ಏನು, ಹುಸನಾ ಬಂದಿದ್ದಳೆ ? 
ಹುಸನಾಬಾಯಿಯವರು ಪ್ರೇಮಸಾಹೇಬರಿಗಿಂತ ನಾಡ ಆಕ 
ಬಂದಿದ್ದರು, ದುಂಡುಕೋಣೆಯ ರ, 
(ಮುಗುಳಗುತ) ಹುಸನಾ ಆ ಕೋಣೆಯಲ್ಲಿ ಕುಳಿತು ದಾರಿ 


ನೋಡುತ್ತಿದ್ದಳು, ಪ್ರೆ ಪ್ರೇಮಸಾಹೇಒ ಹೊರಗೆ ದಿವಾನಖಾನೆಯಲ್ಲಿ. 

ಇಲ್ಲ ಮೇಮಸಾಬ, ಮೊದಲು ಬೇರೆ-ಬೇರೆಯಾಗಿಯೇ ಕುಳಿತಿದರು, 
ನಂತರ ಇಲ್ಲಿ ಹೊರಗೆ ಜಯ? ಮೇಲೆ ಕುಳಿತಿದರು. ಬಹಳ 
ಹೂತ್ತಿನವರೆಗೂ ಚಹಾ ಕುಡಿಯುತ್ತಲಿದರು, ಕುಡಿಯುತಲಿದರು 
ಹಾಗೂ ಮಾತನಾಡುತ್ತಲಿದರು. ಭವ ಅಲ್ಲಿ ಬಾಗಿಲ ನಂಥ 
ಹೋಗಿ ನಿಂತುಕೊಂಡರು, ಅದಷ್ಟೋ ಹೊತ್ತು ಮಳೆ 


ನೋಡುತ್ತಲಿದರು....ಮತ್ತೆ.... 


ಬದಲಾಗುತ್ತಿದುದು ಮತ್ತ ಪೇಲವಾಗುತ್ತದೆ. ಅವಳ ಕೃಯಲ್ಲ 


ಉಣ್ಣೆಯ ಪ್ಯಾಕೆಟ್‌ ಜಾರಿ ಕಳಗೆ ಬೀಳುತ್ತದೆ. | 

ರಾಮು, ಪ್ರೇಮಸಾಹೇಬ ಸೇದಿರಲಿಕ್ಕಿಲ್ಲ. (ಪ್ರೇಮ, ಸೇದಿಲ್ಲವೆಂದು 
ಹೇಳಲಿ ಎನ್ನುವ ಉತ್ಕಟ ಇಚ್ಛೆ ಇತ್ತು ಮ: 
ಮೋಸಗೊಳಿಸುವ ರೀತಿ ಇತ್ತು ಅವಳ ಮಾತಿನಲಿ) 
ನಾನು ಸ್ವತಃ ನೋಡಿರುವೆ ವ 


(" 
tl 
( 
ತ 
₹2 
(ಐ 

- ಕ್ಷೆ 
ಕ 
O 
Cl 
ತ್ರ 
t 
ತೆ 
3 
Cl 


ಮೇಲೊಂದು ಸಿಗರೇಟ ಸೇದುತಲೇ ಇದರು. 
ಹುಸನಾಬಾಯಿಯವರು ಸಿಗರೇಟ ಹಚ್ಚುತ್ತಿದರು. 


೨೦ 


ದಮಯಂತಿ: 
ರಾಮು: 
ದಮಯಂತಿ: 
ರಾಮು: 


ದಮಯಂತಿ: 
ರಾಮು: 
ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ಮತ್ತೆ, ಪ್ರೇಮಸಾಹೇಬ ಹೊರಟು ಹೋದರು? 

ಇಬ್ಬರೂ ಕೂಡಿಯೇ ಹೋದರು. 

ಏನು, ಹಾಗೆಂದರೆ ? 

ಅವರು ನನ್ನಿಂದ ಟ್ಯಾಕ್ಸಿ ತರಿಸಿದರು ಹಾಗೂ ಇಬ್ಬರೂ ಅದರಲ್ಲಿ 
ಕುಳಿತುಕೊಂಡು ಹೊರಟು ಹೋದರು. ಮಳೆ ನಿಲ್ಲಲಿ, ತಡೆಯಿರಿ 
ಎಂದು ನಾನು ಹೇಳಿದೆ. ಆದರೆ ಪ್ರೇಮಸಾಹೇಬ, ಮಳೆಯೆಂದರೆ 
ನನಗೆ ಬಹಳ ಇಷ್ಟ-ಎಂದು ಹೇಳುತ್ತ ಹೊರಟು ಹೋದರು. 
(ವಿರಾಮ) 

ಸರಿ, ರಾಮು ನೀನು ಹೊರಗೆ ಇರು ಸಾತೇಬರು ಈಗ ಬರಬಹುದು. 
ಆಗಲಿ, ಮೇಮಸಾಬ. (ರಾಮು ಹೋಗುತ್ತಾನೆ) 

(ಸ್ವಗತ) ಇಬ್ಬರೂ ಹೊರಟು ಹೋದರು. (ನಗಲು ಪ್ರಯತ್ನಿಸುತ್ತಾಳೆ, 
ಆದರೆ ಕಣ್ಣಲ್ಲಿ ಕಣ್ಣೀರು ಧುಮ್ಮುಕ್ಕುತ್ತವ) ಇಬ್ಬರೂ ಹೊರಟು 
ಹೋದರು. ಮೊದಲು ಬೇರೆ ಬೇರೆ ಕುಳಿತಿದ್ದರು, ಒಬ್ಬರು 
ದುಂಡುಕೋಣೆಯಲ್ಲಿ ಇನ್ನೊಬ್ಬರು ಹೊರಗೆ ದಿವಾನ್‌ಖಾನೆಯಲ್ಲ. 
ಆ ನಂತರ ಇಬ್ಬರೂ ಕೂಡಿಯೇ ಕುಳಿತಿದ್ದರು. ಕೂಡಿ ಕುಳಿತು ಚಹಾ 
ಕುಡಿಯುತ್ತಿದರು; ಕೂಡಿ ಕುಳಿತು ಮಾತನಾಡುತ್ತಿದರು; ಕೂಡಿ 
ಕುಳಿತು ಸಿಗರೇಟ ಸೇದುತ್ತಿದ್ದರು. (ಪ್ರೇಮನ ಮಾತುಗಳನ್ನು 
ನೆನಪಿಸಿಕೊಳ್ಳುತ್ರು-“ನಾನು ಸಿಗರೇಟು ಸೇದುವುದು ಕೇವಲ ತಮ್ಮ 
ಮುಂದೆ ಮಾತ್ರ. ಹತ್ತು ನಿಮಿಷ ತಮ್ಮ ಜೊತೆ ಕುಳಿತರೆ ಸಾಕು, 
ನನಗೆ ಸಿಗರೇಟ ಸೇದಬೇಕೆನಿಸುತ್ತದೆ''- ಸಿಗರೇಟ ಸೇದುತ್ತ ಸೇದುತ್ತ 
ಬಾಗಿಲ ಹತ್ತಿರ ಹೋಗಿ ನಿಂತರು, ಬಾಗಿಲ ಹತ್ತಿರ ನಿಂತು ಹೂರಗೆ 
ಮಳೆ ಸುರಿಯುತ್ತಿರುವುದನ್ನು ನೋಡುತ್ತಿದ್ದರು, ಬಿರಗಾಳಿಯನ್ನು 
ನೋಡುತ್ತಿದ್ದರು, ಹಾಗೆಯೇ ಸಾಯಂಕಾಲ, ಕತ್ತಲೆಯಲ್ಲಿ ಪರಿವರ್ತನೆ 
ಹೊಂದಿತು. 

(ದಮಯಂತಿ ಮತ್ತೆ ನಗಲು ಪ್ರಯತ್ನಿಸುತ್ತಾಳೆ, ಆದರೆ ಅವಳ ಕಣ್ಣಲ್ಲಿ 
ಮತ್ತೆ ಕಣ್ಣೀರು ಬರುತ್ತವೆ. ಕೆಲ ಹೊತ್ತು ಹಾಗೆಯೇ 
ಸುಮನಿರುತ್ತಾಳೆ, ಆ ನಂತರ ಒಮ್ಮೆ ಒಂದು ಸೋಫಾದ ಮೇಲ 
ಕುಳಿತುಕೊಳ್ಳುತ್ತಾಳೆ, ಮತ್ತೆ ಸ್ವಲ್ಪ ಸಮಯದ ನಂತರ ಇನ್ನೊಂದು 
ಸೋಫಾದ ಮೇಲೆ ಹುಚ್ಚಿಯ ಹಾಗೆ ಒಮ್ಮೆ ಹುಸನಾ ಕುಡಿದಿಟ್ಟ 
ಚಹಾದ ಕಪ್‌ ನೋಡುತ್ತಾಳೆ. ಅದಕ್ಕೆ ಹುಸನಾ ಲಿಪ್‌ಸ್ಸಿಕ್ಕಿನ ಬಣ್ಣ 
ಹತ್ತಿದೆ. ಮಗುದೊಮ್ಮೆ ಆಷ್‌-ಟ್ರೇ ಎತ್ತಿ ನೋಡುತ್ತಾಳೆ ಅದರಲ್ಲಿ 
ಪ್ರೇಮ ಸೇದಿದ ಸಿಗರೇಟಿನ ತುಂಡುಗಳಿವೆ. ಚಿಂತೆ, 
ತಾಕಲಾಟದಿಂದಾಗಿ ಅಸ್ವಸ್ಮಳಾಗುತ್ತಿದ್ದಾಳೆ. ಅಷ್ಟರಲ್ಲಿ ಮೇಲಿನ 
ಕೋಣೆಯಿಂದ ಮಕ್ಕಳ ನಗುವಿನ ದ್ವನಿ ಕೇಳಿಬರುತ್ತದೆ. ದಮಯಂತಿ 
ಒಮ್ಮೆಲೆ ಬೆಚ್ಚಿ ಬೀಳುತ್ತಾಳೆ. ಮಕ್ಕಳ ನಗೆಯ ಧ್ವನಿ ಮತ್ತೆ ಬರುತ್ತದೆ. 


ಹಳೆಯ ಬಾಟಲಿಗಳು 97 


ಶೇಖರ: 


ರಾಮು: 
ಶೇಖರ: 
ರಾಮು: 
ಶೇಖರ: 
ರಾಮು: 
ಶೇಖರ: 
ರಾಮು: 
ಶೇಖರ: 
ರಾಮು: 


ಶೇಖರ: 
ರಾಮು: 
ಶೇಖರ: 
ರಾಮು: 
ಶೇಖರ: 
ರಾಮು: 


ಶೇಖರ: 


ಈ ಸಲ ದಮಯಂತಿಯ ಮುಖದ ಮೇಲೆ ಒಂದು ಆಶಾಕಿರಣದ 
ಬೆಳಕು ಹರಡುತ್ತದೆ. ಮೇ ಸ ಕೋಣೆಯಲ್ಲಿ ಮಕ್ಕಳು ನಗುತ್ತಲಿದ್ದಾರೆ, 
ನಗುತ್ತಲೇ ಇದ್ದಾರೆ. ಅವರ ನಗೆ, ಕೇಕೆ ಕೇಳಿದ ದಮಯಂತಿ 
ಏಳುತ್ತಾಳೆ. ಮಕ್ಕಳು ಈಗಲೂ ನಗುತ್ತಲಿವೆ. ಅವರ ಮುಗ್ಧ ನಗೆ 
ದಮಯಂತಿಯನ್ನು ಹಿಡಿದು ವಿಲ್ಲಿಸಿದ ಹಾಗಿದೆ. ' ಮೆಲ್ಲ-ಮೆಲ್ಲನೆ, 
ಒಂದೊಂದೇ ಹೆಜ್ಜೆ ಎತ್ತಿ ಇಡುತ್ತ ದಮಯಂತಿ ಮೆಟ್ಟಲು ಏರಿ ಮೇಲೆ 
ಹೋಗುತ್ತಾಳೆ) 
(ರಾಮುನೊಂದಿಗೆ ಬರುತ 
ಕೊಟ್ಟಿದ್ದಿ ತಾನೆ? 

ಹಾಂ ಸಾಹೇಬ! 
ದುಂಡುಕೋಣೆಯಲ್ಲಿ ಅಗಿಟಿಕೆ ಉರಿಯುತ್ತಿದೆ ತಾನೇ? 
ಉರಿಯುತ್ತಿದೆ, ಸಾಹೇಬ. 

ಯಾವುದಾದರೂ ಫೋನ್‌ ಬಂದಿತ್ತೇನು? 

ಬಂದಿತ್ತು ಸಾಹೇಬ, ಆದರೆ ಅದು ರಾಂಗ ನಂಬರ ಇತ್ತು. 
(ದುಂಡುಕೋಣೆಯ ಕಡೆ ಬರುತ) ಹುಸನಾ! 

ಅವರು ಹೊರಟು ಹೋದರು, ಸಾಹೇಬ! 

ಆಂ! ಹೊರಟು ಹೋದಳು, ಯಾವಾಗ? 

ಸ್ವಲ್ಪ ಹೊತ್ತಿನ ಹಿಂದೆ, ಪ್ರೇಮಬಾಬುನೊಂದಿಗೆ ಟ್ಯಾಕ್ಸಿಯಲ್ಲಿ 
ಹೊರಟು ಹೋದರು. 

ಪ್ರೇಮ ಬಂದಿದ್ದನೇನು? 

ಹೌದು, ಸಾಹೇಬ! 

ಯಾವಾಗ 

ಮಳೆ ಬರುವುದಕ್ಕಿಂತ ಸ್ವಲ್ಲ ಮೊದಲು ಬಂದಿದರು. 

ಮತ್ತೆ? 

ಮೊದಲು ಹುಸನಾ ಬಾಯಿಯವರು ಒಳಗೆ ದುಂಡುಕೋಣ್‌ಯಲ್ಲಿ 
ಕುಳಿತಿದ್ದರು, ಪ್ರೇಮಬಾಬು ಹೊರಗೆ. ಆನಂತರ ಇಬ್ಬರೂ ಹೂರಗೆ 
ಬಂದು ಕುಳಿತರು. ಹೂರಗೆ ಕುಳಿತು ಬಹಳ ಹೂತ್ತಿನವರೆಗೂ ಚಹಾ 
ಕುಡಿಯುತ್ತಲಿದ್ದರು, ಹಾಗೂ ಮಾತಾಡುತ್ತಿದ್ದರು. ಕೆಲ ಸಮಯದ 
ನಂತರ ಬಾಗಿಲಲ್ಲಿ ಹೋಗಿ ನಿಂತರು, ಮಳ ನೋಡುತ್ತ. ನಂತರ 
ಟ್ಯಾಕ್ಸಿ ತರಿಸಿಕೊಂಡು ಅದರಲ್ಲಿ ಇಬ್ಬರೂ ಹೊರಟು ಹೋದರು. 
(ಕ್ರೋಧತಪ್ಪನಾಗಿ) ಹೊರಟು ಹೋದರು, ಇಬ್ಬರೂ ಹೊರಟು 
ಹೋದರು. (ಆ ಸಿಟ್ಟಿನಲ್ಲಿಯೇ ಶೇಖರ ದುಂಡುಕೋಣೆಯೊಳಗೆ 
ಹೋಗುತ್ತಾನೆ. ರಾಮು ಹೆದರಿಕೊಂಡು ಸುಮ್ಮನಿರುತ್ತಾನ, ನಂತರ 
ಚಹಾದ ಕಪ್‌ ಒಡದು ಬಿದ್ದಿದ್ದ ತುಂಡುಗಳನ್ನು ಎತ್ತಲು 


ರಾಮು, ನೀನು ಹುಸನಾಗೆ ಚಹಾ 


98 


ಶೇಖರ: 
ರಾಮು: 
ಶೇಖರ: 
ರಾಮು: 
ಶೇಖರ: 


ರಾಮು: 


ಶೇಖರ: 


ರಾಮು: 
ಶೇಖರ: 


ರಾಮು: 
ಶೇಖರ: 


ಮೂರು ಪಂಜಾಬಿ ನಾಟಕಗಳು 


ಹೋಗುತಾನೆ) 

(ಅದೇ ರೀತಿ ಸಿಟ್ಟಿನಿಂದ) ರಾಮೂ..... 

ಹಾಂ, ಸಾಹೇಬ! 

ರಾಮು, ಈ ಕಪ್‌ ಯಾರು ಒಡೆದಿದ್ದಾರ ? 

ನಭ ಹುಸನಾಬಾಯಿಯವರು ಒಡೆದಿರಬೇ ಕು ಇಲ್ಲಾ ಪ್ರೇಮ 


ರಾಮು, ಯಾರು ಒಡೆದಿದಾರಂಬುದು ಸಹ ನಿನಗ ಗೊತ್ತಿಲ್ಲ. ರತ್ನ 
ಗಂಬಳಿ ಹಾಳಾಗಿ ಹೋಗಿದೆ. 

ಸಾಹೇಬ, ಹುಸನಾಬಾಯಿಯವರು ಒಳಗೆ ಕುಳಿತಿದ್ದರು, ಬಹುಶಃ 
ಪ್ರೇಮಬಾಬು ಅವರಿಗೆ ಚಹಾ ಕೂಡಲು ಹೋಗಿರಬೇಕು.... 
ಮತ್ತೆ... ಮತ್ತೆ... ಈ ಕಪ್‌ ಒಡೆದು ಹೋಯಿತು. 

(ಸಿಟ್ಟಿನಿಂದ) ನೀನೆಲ್ಲಿದ್ದ ? ನೀನೆಲ್ಲಿರುತ್ತಿ? ಜನ ಮನೆಯನ್ನು ಲೂಟಿ 
ಮಾಡಿಕೊಂಡು ಹೋದರೂ ನಿನಗೆ ಅರಿವು ಇರುವುದಿಲ್ಲ..... 


ನೀನು ಇಲ್ಲಿಂದ ದೂರ ಹೂರಟು ಹೋಗು ರಾಮು, ನನ್ನ 
ಕಣ್ಣದುರಿಗೇ ನಿಲ್ಲಬೇಡ, ನೌಕರರು ಮನೆಯ ಬಗ್ಗೆ ಕಾಳಜಿಯಿಂದ 
ಇರುತ್ತಾರೆ, ಒಡೆಯನಿಗಾಗಿ ಜೀವ ಸಹಿತ ಕೊಡುತ್ತಾರೆ. ಆದರೆ 
ದೀನು.... ರಾಮು..... ನೀಮ..... 
ಆದರೆ ಸಾಹೇಬ..... 
ರಾಮೂ.....ದೀನು ಹೊರಟು ಹೋಗು ಇಲ್ಲಂದ, ನಾನು ನಿನ್ನ 
ಮುಖ ಸಹಿತ ನೋಡಲು ಸಿದ್ಧನಿಲ್ಲ. (ರಾಮು ಹೋಗುತ್ತಾನೆ) 
(ಕ್ರೋಧಕ್ಕೆ ತುತ್ತಾದ ಶೇಖರ ದಿವಾನಖಾನೆಯಲ್ಲಿ ಅತ್ತಿಂದ ಇತ್ತ 
ಇತ್ತಿಂದ ಅತ್ತ ಅಡ್ಡಾಡುತ್ತಾನೆ, ತನ್ನಷ್ಟಕ್ಕೆ ತಾನೇ ಮಾತಾಡಿಕೊಂಡಂತೆ 
ಅವನ ತುಟಿಗಳು ಚಲಿಸುತ್ತವೆ. ಅವನು ಇದೇ ಚಿಂತೆಯಲ್ಲಿರುವಾಗಲೇ 
ಮೇಲಿನ ಕೋಣೆಯಿಂದ ಮಕ್ಕಳ ನಗುವಿನ ಧ್ವನಿ ಕೇಳಿಬರುತ್ತದೆ. 
ಸರಿಯಾಗಿ ದಮಯಂತಿಯ ಹಾಗೆಯೇ ಈ ಧ್ವನಿ ಕೇಳಿ ಶೇಖರನೂ 
ಮೆಟ್ಟಿಬೀಳುತ್ತಾನೆ. ಮಕ್ಕಳ ನಗುವಿನ. ಧ್ವನಿ ಮತ್ತೆ ಕೇಳಿ ಬರುತ್ತದೆ. 
ಸಲವೂ ಕೂಡ ದಮಯಂತಿಯ ಹಾಗೆ ಶೇಖರನ ಮುಖದ 
ಮೇಲೂ ಒಂದು ಆಶಾಕಿರಣದ ಬೆಳಕು ಹರಡುತ್ತದೆ. ಮೇಲೆ ಮಕ್ಕಳು 
ನಗುತ್ತಲೇ ಇವೆ, ನಗುತ್ತಲೇ ಇವೆ. ಅವರ ನಗೆಯನ್ನು ಕೇಳಿ ಶೇಖರನ 
ಚಿಂತೆ ಕಡಿಮೆಯಾಗುತ್ತದೆ. ಅವರ ಮುಗ್ಧ ನಗೆ ಶೇಖರನ ಮೇಲೆ 
ಮೋಡಿ ಎಸಗುತ್ತದೆ. ಮೆಲ್ಲ-ಮೆಲ್ಲನೆ ಹೆಜ್ಜೆ ಇಡುತ್ತ ಮೆಟ್ಟಿಲು ಹತ್ತಿ 
ಮೇಲೆ ಹೋಗುತ್ತಾನೆ. ಮೇಲಿನ ಕದ ತೆರೆದ ಕೂಡಲೇ ನಗೆಯ ಧ್ವನಿ 
ರಾಗಿ ಕೇಳಿಸುತ್ತದೆ. ಇದರಲ್ಲಿ ದಮಯಂತಿ ಹಾಗೂ ಶೇಖರರೂ 
:ರುತ್ತಾರೆ. ನಗೆಯ ಈ ಧ್ವನಿ ಕೇಳಿಸುತ್ತಲೇ ಇರುತ್ತದೆ, ಕೇಳಿಸುತ್ತಲೇ 


L 


9 tk 


ಹಳೆಯ ಬಾಟಲಿಗಳು 99 


ಇರುತ್ತದೆ, ಕಲ ಸಮಯದ ನಂತರ ಧ್ವನಿ ಕಡಿಮೆಯಾಗುತ್ತದೆ) 
ಆಯಾ; (ರಾಮುನೊಂದಿಗೆ ಬರುತ) ರಾತ್ರಿಯಾಗುತ್ತ ಬಂತು, ನಿಮ್ಮ ಚೇತನ, 
ನಮ್ಮ ಹುಡುಗಿಗೆ ಅದಂಥ ಮೋಡಿ ಮಾಡಿರುವನೋ, ಅವಳಂತೂ 
ಇಲ್ಲಂದ ಬರಲಿಕ್ಕೇ ಸಿದ್ಧಳಿಲ್ಲ 
ರಾಮು: ಯಾರಾದರೂ ಹೇಳ ಛುವುದರಿಂದ ಯಾರು ನಿಲ್ಲುತ್ತಾರೆ, ಯಾರಾದರೂ 
ಹೇಳುವುದರಿಂದ ಯಾರು ಹೋಗುತ್ತಾರೆ. 


ಆಯಾ: ಸರಿ, ದೀನು ಮೇಲೆ ಹೋಗಿ ಅವಳನ್ನು ಕರೆದುಕೊಂಡು ಬಾ. 
ರಾಮು: ಒಲ್ಲೆ ಒಲ್ಲ.....ನಾನಂತೂ ಹೋಗುವುದಿಲ್ಲ, ಸಾಹೇಬರು ಇಂದು 


ಬಹಳ ಸಿಟ್ಟಿನಲ್ಲಿದ್ದಾರೆ. 
ಆಯಾ: ಅದೇಕೆ ? 


ರಾಮು: ಹುಸನಾಬಾಯಿಯವರು ಹಾಗೂ ಪ್ರೇಮಬಾಬು ಒಂದೇ ಟ್ಯಾಕ್ಷಿಯಲ್ಲಿ 
ಹೊರಟು ಹೋದರು. 

ಆಯಾ: ಪ್ರೇಮಬಾಬು ಹಾಗೂ ಹುಸನಾ ಅವರದು ಒಳ್ಳೇ ಜೋಡಿ, 
ಕಟ್ಟದೇನಲ್ಲ! 

ರಾಮು: ಜೋಡಿ, ನಮ್ಮ ಸಾಹೇಬರು ಹಾಗೂ ಮೇಮಸಾಬ ಅವರದು 


(ಮೇಲಿನ ಬಾಗಿಲು ತೆರೆಯುತ್ತದೆ. ಮಕ್ಕಳ ನಗುವಿನ ದ್ವನಿ ಕೇಳಿ 


ಆಯಾ: ಬರುತ್ತಿದ್ದಾರೆ, ಬಹುಶಃ ಕೆಳಗೇ ಬರುತ್ತಿದ್ದಾರೆ. 

ರಾಮು: ನೀನೀಗ ಹೊರಗೆ ನಿಲ್ಲು ಒಳಗಿನ ಒಡೆದ ಕಪ್‌ ತರುತೆ ನೆ. (ರಾಮು 
ದುಂಡುಕೋಣೆಯಲ್ಲಿ ಹೋಗುತಾನೆ)) 

ಆಯಾ: (ಮುಖ ಸೊಟ್ಟು ಮಾಡುತ್ತ) ನೀನು ಹೊರಗೆ ನಿಲ್ಲು; ಉಹ್ವ್ಹುಂ! 
ಎಷ್ಟು ಮುಗ್ಧನಾಗುತ್ತಿದ್ದಾನೆ ಈಗೀಗ, ತೊಯ್ದ ಬೆಕ್ಕಿನ ಹಾಗೆ. ಕಣ್ಣಿಗೆ 
ಕಣ್ಣು ಕೂಡ ಕೂಡಿಸುತ್ತಿಲ್ಲ. (ಹೊರಗೆ ಹೋಗುತ್ತಾಳೆ) 
ಮೆಟ್ಟಿ ಲುಗಳಿಂದ ಇಳಿಯುತ್ತಿರುವ ರೋಮಾ ಚೇತನ ಕಾಣಿಸುತ್ತಾರೆ. 
ರೋಮಾ ಸಾಧಾರಣವಾದ ಅಂಗಿ ತೊಟ್ಟು ರಾಧಾ ಆಗಿದ್ದಾಳೆ, ಚೇತನ 
ಕೃಷ್ಣನ ರೂಪ ಧರಿಸಿದ್ದಾನೆ. ಮಕ್ಕಳ ಒಂದೆ- ಹಿಂದೆ ಬರುತ್ತಿರುವ 
ಶೇಖರ ಮತ್ತು ದಮಯಂತಿ ಕಾಣಿಸುತ್ತಾರೆ. ಅಷ್ಟರಲ್ಲಿ ಒಳಗೆ ದುಂಡು 
ಕೋಣೆಯಿಂದ ಚೀನಿಮಣ್ಣಿನ ಒಡೆದ ಕಪ್‌ಗಳ ತುಂಡುಗಳನ್ನು 
ಹಿಡಿದುಕೊಂಡು ರಾಮು ಬರುತ್ತಾನೆ) 

ಶೇಖರ: (ಪ್ರೀತಿಯಿಂದ) ರಾಮು... 

ರಾಮು: ಈ ಒಡೆದ ಕಪ್‌ನ ತುಂಡುಗಳನ್ನು ಹೊರಗೆ ಹಾಕಲೆಂದು ತಂದೆ, 
ಸಾಹೇಬ. 

ಚೇತನ: ಎರಡೆರಡು ತುಂಡುಗಳಿವೆ; ಇವನ್ನು ಹೊಂದಿಸಲಿಕ್ಕೆ ಬರುತ್ತದೆ, ನಾನು 


100 


ರಾಮು: 


ಮೂರು ಪಂಜಾಬಿ ನಾಟಕಗಳು 


ಕೂಡಿಸುತ್ತೇನೆ. 

ಒಡೆದು ಹೋಗಿವೆ ಚೇತನ ಬೇಟಾ, ಇವನ್ನು ಹೊರಗೆ ಚೆಲ್ಲುತ್ತೇನೆ, 
ಬಿಡು. ಮನೆಯಲ್ಲಿ ಈ ಒಡೆದ ತುಂಡುಗಳೇಕೆ ಇರಬೇಕು? 
(ಮುಂದೆ ಮುಂದೆ ಮಕ್ಕಳು ಮತ್ತು ಹಿಂದೆ ಹಿಂದೆ ದಮಯಂತಿ 
ಮತ್ತು ಶೇಖರ ದುಂಡುಕೋಣೆಯಲ್ಲಿ ಹೋಗುತ್ತಾರೆ. ರಾಮು ಒಡೆದ 
ಕಪ್ಪಿನ ತುಂಡುಗಳನ್ನು ಹೊರಗೆ ಒಯ್ಯುತ್ತಿರುತ್ತಾನೆ. ಅಷ್ಟರಲ್ಲಿ ಪರದೆ 
ಬೀಳುತ್ತದೆ) 


ದಮಯಂತಿ 


ಸಂತ್‌ಸಿಂಗ್‌ ಸೇಖೋ 


ದಮಯಂತಿ : 
ಆಶಾ 


ಕಾಮವಾ 
ಕಲವಾ 
ರಾಜಾ ನಳ 


ಸಚಿವ 
ಊರ್ವಶೀ 
ಪುಷ್ಕರ 
ಭೀಮರಾಜ 


ಇಂದ್ರ 
ಪವನ 1 
ಅಗ್ನಿ 


ಜಲ 


ಮಂತ್ರಿ | 


ಪಾತ್ರ ಪರಿಚಯ 
ವಿದರ್ಭದ ರಾಜಕುವತಾರಿ 


ದಮಯಂತಿಯ ಸಖಿಯರ; 


ನಿಷಧದ ನರೇಶ 
ನಿಷಧದ ರಾಜಪುರುಷರು 


ರಾಜಾ ನಳನ ದೂತೀ 
ರಾಜಾ ನಳನ ತಮ್ಮ 
ವಿದರ್ಭದ ದೊರೆ, ದಮಯಂತಿಯ 


ಹಪತ್‌ಗಣಿ 
ಇತರ ರಾಜಪುರುಷರು, 
ಸಹಯಾರು-ಪತಿಂತಾದ ವರವ), 


ತಂದ 


ದಮಯಂತಿ: ನಾಟಕದ ಬಗೆಗೆ 


-ಸಂತ್‌ಸಿಂಗ್‌ ಸೇಮೋ 


ಪ್ರಸುತ ನಾಟಕ ಮಹಾಭಾರತದ ಒಂದು ಪ್ರಸಿದ ಕಥೆ ನಳ ದಮಯಂತಿಯನ್ನು 
ಆಧರಿಸಿದೆ. ಪ್ರಾಚೀನ ಕಾಲದ ಬಹಳಷ್ಟು ಕತೆಗಳ ಹಾಗೆ, ಈ ಕಥೆಯಲ್ಲಿ ನನಗೆ 
ಪ್ರತೀಕಾತಕತೆಯ ದರ್ಶನವಾಗುತ್ತದೆ, ಅದರ ವಿವೇಚನೆಯನ್ನು ನಾನು ಈ 
ನಾಟಕದಲ್ಲಿ ಮಾಡಲು ಪ್ರಯತ್ನ ಮಾಡಿದೇನೆ. 

ನನ್ನ ವಿಚಾರದಲ್ಲಿ ಈ ಕಥೆಯ ಭಾವ-ಪ್ರಾಕೃತಿಕ ಶಕ್ತಿಗಳ ಸಹಾಯದಿಂದ 
ಮನುಷ ನು ಈ ಭೂಮಿಯ ಮೇಲೆ ಅಧಿಕಾರ ಪಡೆಯಲು ಮಾಡಿದ 


ಸಾಧನವಾಗಿದೆ. ನಳ ಮನುಷ್ಯ, ದಮಯಂತಿ ಭೂಮಿ, ದೇವತೆಗಳು ಪ್ರಕೃತಿಯ 

ಭಿನ್ನ-ಭಿನ್ನ ಶ ಯಾಗಿದಾರೆ. ದಮಯಂತಿಯ ತಂದೆ ಭೀಮದೇವ ಭಯ ಮತ್ತು 

ಅಧಿಕಾರದ ಪ್ರತೀಕವಾಗಿರಬೇಕಂದು ನನಗೆ ಪ್ರತೀತವಾಗುತ್ತದೆ. ಇದರಿಂದಲೇ ಈ 
ಹ 


೨. ಉತ್ಪನ್ನವಾಗಿದೆ. ದಮಯಂತಿಯ ಸಖಿಯರ 
ಕಲ್ಪನಾಶಕ್ತಿಗನುಸಾರವಾಗಿ ಇರಿಸಿದ್ದೇನೆ. 

ಈ ನಾಟಕವನ್ನು ರಂಗಭೂಮಿಯ ಮೇಲೆ ಅಭಿನಯಿಸುವ ಸಂಬಂಧದಲ್ಲಿ 
ಅದೆಷ್ಟೋ ಪ್ರಕಾರದ ತೊಂದರೆಗಳು ಬರಬಹುದಾಗಿದೆ. ನಾನು ಈ ಮೊದಲು 
ಬಹಳ ಸಲ ಹೇಳಿದ್ದೇನೆ, ಈ ತೊಂದರೆ ನಾಟಕದಲ್ಲಿ ರಂಗಭೂಮಿಯ 
ಅನುಕೂಲತೆಗಳ ಅಭಾವದಿಂದಾಗಿ ಅಲ್ಲ. ಇದು ನಮ್ಮ ರಂಗಭೂಮಿಯ ಅಶಕ್ತತೆಯ 
ಪರಿಣಾಮ. ಏಕಂದರೆ ನಮ್ಮ ರಂಗಭೂಮಿಯಲ್ಲಿ ಯಾವುದೇ ಭವೃ ದೃಶ್ಯವನ್ನು 
ಪ್ರಸ್ತುತಗೊಳಿಸುವ ಸಾಮರ್ಥ್ಯವಿಲ್ಲ. ಆದರೆ ಕೊಂಚ ಬುದಿ ಖರ್ಚು ಮಾಡಿದರೂ 
ಸಾಕು ನಿರ್ದೇಶಕ ಈ ಎಲ್ಲ ತೊಂದರೆಗಳನ್ನೂ ನಿವಾರಿಸಬಲ್ಲ. 

ಅದೆಷ್ಟೋ ವಿಮರ್ಶಕರು, ನಾನು ಬಲವಂತವಾಗಿ ನಮ್ಮ ಪುರಾಣಗಳಿಗೆ 
ಮಾರ್ಕ್ಸವಾದಿ-ಸಮಾಜವಾದಿ ಅರ್ಥ ಬರುವ ಹಾಗೆ ವ್ಯಾಖ್ಯೆ ನೀಡುತ್ತಿದೇನೆ ಎಂದು 
ಆಕ್ಷೇಪ ಮಾಡಬಹುದಾಗಿದೆ. ಅಂಥವರಿಗೆ ನನ್ನ ನಮ್ರ ವಿನಂತಿಯೇನೆಂದರೆ 
ಐತಿಹಾಸಿಕ ಅಥವಾ ಪೌರಾಣಿಕ ಘಟನೆಗಳಿಗೆ ಪ್ರತಿಯೊಂದು ಕಾಲದಲ್ಲಿ ಆಯಾ 
ಸಮಯದ ಪ್ರತಿನಿಧಿ ವಿಜಾರಧಾರಾನುಸಾರ ತಿಳಿಯುವ ಪ್ರಯತ್ನ ಮಾಡುವುದು 
ಕೇವಲ ಉಚಿತವಷ್ಟೇ ಅಲ್ಲ ಅವಶ್ಯಕವೂ ಆಗಿದೆ. ಇತಿಹಾಸ ಅಥವಾ ಪುರಾಣಗಳ 
ಆಯಾ ಸಮಯದ ಪ್ರಶಿನಿಧಿ ದೃಷ್ಟಿಕೋನದ ಹೂರಗೆ ಬೇರೆ ಅರ್ಥ ಹೂರಡುವುದೇ 
ಇಲ್ಲ. ನಮ್ಮ ಹಳೆಯ ಕಾಲದ ಕಥೆಗಳಲ್ಲಿ ಕಂಡುಬರುವ ಚಮತ್ಕಾರದ ಮುಖವನ್ನೇ 
ತೆಗೆದುಕೊಂಡು ನೋಡಬಹುದಾಗಿದೆ. ಒಂದು ವೇಳೆ ನಾವು ಇದೇ ಚಮತ್ಕಾರವನ್ನು 


104 ಮೂರು ಪಂಜಾಬಿ ನಾಟಕಗಳು 


ಇದ್ದಕ್ಕಿದ್ದಂತೆ ಯಾವುದೋ ಅತಿ ಮಾನವೀಯ ರೂಪದಲ್ಲಿ ವರ್ಣನೆ ಮಾಡುತ್ತ 
ಹೋದರೆ, ಇವುಗಳ ಬಗ್ಗೆ ವಿಶ್ವಾಸ ಕಡಿಮೆ ಇರುವ ಕಾರಣ ಇದರ ಸಾರ್ಥಕತೆ 
ಹಾಗೂ ಮಹತ್ವ ಕಡಿಮೆಯಾಗುವುದು ನಿಶ್ಚಯ. ಶಾಶ್ವತವಾದುದು ಯಾವುದೆಂದರೆ 
ಯಾವುದರೊಳಗಿಂದ ಎಲ್ಲ ಕಾಲಕ್ಕೂ ಆಯಾ ಕಾಲದ ವಿಚಾರಗಳ 
ಗತಿಗನುಸಾರವಾಗಿ ಯಾವುದಾದರೂ ಅರ್ಥ ಹೊರಡುತ್ತಿದೆಯೋ ಅದು. ಯಾವ 
ಕಾಲದಲ್ಲಿ ಯಾವುದೇ ಕಥೆಯಲ್ಲಿ ಅನುಕೂಲವಾದ ಅರ್ಥ ಆ ಕಾಲಕ್ಕೆ ತಕ್ಕಂತೆ 
ಹೊರಡುವುದು ನಿಂತು ಹೋಗುತ್ತದೆಯೋ, ಆ ಕಥೆಯ ಅರ್ಥ 
ಸಮಾಪಗೊಂಡಂತೆ. 

ನನ್ನ ವಿನಂತಿಯೇನಂದರೆ ನಮ್ಮ ಐತಿಹಾಸಿಕ ಹಾಗೂ ಪೌರಾಣಿಕ ವಾರಸು 
ದಾರಿಕೆಯನ್ನು ನಾವು ಕಳೆದುಕೊಳ್ಳುವುದು ಬೇಡ ಹಾಗೂ ಅವುಗಳು 
ನಿರರ್ಥಕವಾಗದಂತೆ ನೋಡಿಕೊಳ್ಳುವ ಅವಶ್ಯಕತೆಯೂ ಇದೆ. ಅದರಲ್ಲಿಯ 
ಚಿರಂತನ ಮೌಲ್ಯಗಳನ್ನು ಸಂಪಾದಿಸಲು ಸತತ ಪ್ರಯತ್ನಶೀಲರಾಗೋಣ. 


ದಮಯಂತಿ: 
ಕಲ್ಪನಾ: 


ದಮಯಂತಿ: 
ಕಾಮನಾ: 
ದಮಯಂತಿ: 
ಆಶಾ: 


ದಮಯಂತಿ: 


ಕಾಮನಾ: 
ಕಲ್ಲನಾ: 


ಅಂಕ: ಒಂದು 


(ರಾಜಭವನದ ಉದಾನ. ಒಂದು ಕುಂಜದಲ್ಲಿ ಫಲಗಳಿಂದ 
ತುಂಬಿದ ವೃಕ್ಷದಡಿಯಲ್ಲಿ ನಾಲ್ಕು ಜನ ಸುಂದರಿಯರಾದ ತರುಣಿ 
ಯರು ಕಾಣಿಸಿಕೊಳ್ಳುತ್ತಾರೆ. ಇವರಲ್ಲಿ ಒಬ್ಬಳು ಅವರೆಲ್ಲರಿಗಿಂತ 
ಹೆಚ್ಚು ಚೆಲುವೆ ಹಾಗೂ ತೇಜಸ್ವಿನಿಯಾಗಿದ್ದಾಳೆ. ಅವಳೇ ಕುಮಾರಿ 
ದಮಯಂತಿ, ಉಳಿದವರು-ಅವಳ ಸಖಿಯರು, ಆಶಾ, ಕಾಮನಾ 
ಹಾಗೂ ಕಲ್ಪನಾ. ಕಲ್ಪನಾಳ ಕೈಯಲ್ಲಿ ಹಾರಾಡುತ್ತಿರುವ ಒಂದು 
ಹಂಸವಿದೆ ಹಾಗೂ ದಮಯಂತಿಯ ಕೈಯಲ್ಲಿ ಒಂದು ಪತ್ರ. 
ಅದು ಹಂಸದ ಕಾಲಿಗೆ ಕಟ್ಟಲಾಗಿತ್ತೆಂದು ತೋರುತ್ತದೆ, ಅದನ್ನೇ 
ಈಗ ದಮಯಂತಿ ಓದಿದ್ದಾಳೆ) 


ಕಲ್ಪನಾ, ಈ ಪತ್ರ ಬರೆದಿರುವ ಈ ರಾಜಾ ನಳ ಯಾರು? 
ಮುಗ್ಧಳಾದ ರಾಜಕುಮಾರಿಯೇ, ತಾವು ಈ ವರೆಗೂ ರಾಜಾ ನಳನ 
ಹೆಸರನ್ನೂ ಕೇಳಿಲ್ಲವೇ? ಅವನಂತೂ ಇಡೀ ಆರ್ಯಾವರ್ತದಲ್ಲಿಯೇ 
ಓರ್ವ ಪ್ರಸಿದ್ಧ ರಾಜನಾಗಿದ್ದಾನೆ. ತಾವು ಬೇಕೆಂತಲೇ ಅವನ ಬಗ್ಗೆ 
ಏನೂ ಗೊತ್ತಿಲ್ಲದ ಹಾಗೆ ನಟಿಸುತ್ತಿಲ್ಲ ತಾನೇ? 

ಕಲ್ಪನಾ! ನೀನು ಯಾವಾಗಲೂ ನನ್ನ ಬಗ್ಗೆ ಇಂಥ ಸಂಶಯವನ್ನೇ 
ವ್ಯಕ್ತಪಡಿಸುತ್ತಿರುವೆ. 

ಹಾಂ ಕುಮಾರಿ! ತಾವು ಏನೇ ಹೇಳಿ, ಕಲ್ಪನಾಳಿಗೆ ಅದರಲ್ಲಿ 
ಏನಾದರೂ ವ್ಯಂಗ್ಯ ಅಥವಾ ಕಟಾಕ್ಷ ಪ್ರತೀತವಾಗುತ್ತದೆ. 

ನನ್ನ ಅಂತರಂಗದ ಮಾತನ್ನೇ ಆಡಿದೆ, ಕಾಮನಾ, ಕಲ್ಪನಾ ನನ್ನನ್ನು 
ಯಾವಾಗಲೂ ಕಾಡುತ್ತಲೇ ಇರುತ್ತಾಳೆ, ರೇಗಿಸುತ್ತಲೇ ಇರುತ್ತಾಳೆ. 
ಮತ್ತೆ ನಾನು, ರಾಜಕುಮಾರಿ ? 

ನೀನು, ಆಶಾ! ತುಂಬ ಒಳ್ಳೆಯವಳು. ನೀನು ನನ್ನ ಮುಗ್ದ ಸಖಿ. 
ನೀನು ಕಾಮನಾಳಿಗಿಂತ ನನಗೆ ಹೆಚ್ಚು ಪ್ರಿಯಳಾಗಿರುವೆ, ಮತ್ತೆ 
ಕಾಮನಾ, ನನಗೆ ನಿನಗಿಂತ ಹೆಚ್ಚು ಹತ್ತಿರದವಳೆಂದು ಅನ್ನಿಸುತ್ತದೆ. 
ಓ! ಕುಮಾರಿ, ತಾವು ನಮ್ಮಿಬ್ಬರ ಮರ್ಯಾದೆ ಕಾಪಾಡಿರಿ! 

ಹಾಂ! ಅಂತೆಯೇ, ನಾನು, ಕುಮಾರಿ ತೋರುತ್ತಿರುವ ಅಜ್ಞತೆಯನ್ನು 
ಒಪ್ಪಲು ಸಿದ್ದಳಿಲ್ಲ. ಹಾಗೆಂದೇ ನಾನು ಕುಮಾರಿಗೆ, ನಿಮ್ಮಿಬ್ಬರಿಗಿಂತ 
ಕಡಿಮೆ ಪ್ರಿಯಳಾಗಿದ್ದೇನೆ. 


106 


ದಮಯಂತಿ: 


ಕಲ್ಪನಾ ಕ 


ದಮಯಂತಿ: 


ಕಲ್ಪನಾ ಕ 


ದಮಯಂತಿ: 


ಕಲನಾ: 


೩ಎ 


ದಮಯಂತಿ: 


ಕಲನಾ: 


ಇ 


ದಮಯಂತಿ: 
ಕಲನಾ: 


tn 


ಕಾಮನಾ: 


ಆಶಾ: 


ದಮಯಂತಿ: 


ಕಲ್ಲನಾ ೆ 


ಮೂರು ಪಂಜಾಬಿ ನಾಟಕಗಳು 


ಅರೆ, ನೀನು ಕೂಡ ನನಗೆ ಅತಿ ಪ್ರಿಯಳಾದವಳೇ, ಆದರೆ ನಿನ್ನ ಬಗ್ಗೆ, 
ನನಗೆ ಯಾವುದೋ ಗೊತ್ತಿಲ್ಲ... ಭಯ ಯಾವಾಗಲೂ 
ಕಾಡುತ್ತಿರುತ್ತದೆ. ನನ್ನನ್ನು ಎಲ್ಲಿಯಾದರೂ ನೀನು ಸಿಕ್ಕಿಸಿಯಾ, ಎಂದು 
ಹೆದರುತ್ತಿರುತ್ತೇನೆ. 

ಹಾಂ! ಅದನ್ನೇ ನಾನು ಹೇಳುವುದು, ರಾಜಕುಮಾರಿ! ನನ್ನ ಮೇಲೆ 


ಹಣಾ 


ತಮಗೆ ವಿಶ್ವಾಸವಿಲ್ಲ, ಎಲ್ಲಿ ವಿಶ್ವಾಸವಿಲ್ಲವೋ ಅಲ್ಲಿ ಪ್ರೇಮ 


ಕಾ 


ಎಲ್ಲಿರುತ್ತದೆ? 
ಕಲ್ಪನಾ! ಒಂದು ಪ್ರೇಮ ಹೀಗೂ ಇರುತ್ತದೆ, ಮನಸ್ಸಿನಲ್ಲಿ ಒಂದು 
ರೀತಿಯ ಹೆದರಿಕೆ ಇದ್ದೇ ಇರುತ್ತದೆ, ಆದರೆ ಅದರ ಬಗ್ಗೆ ವಿಶ್ವಾಸ 


ಮಾಡಲಾಗುವುದಿಲ್ಲ. 

ತಮಗೆ ಮನದ ವಿಚಲತೆಯ ಅನುಭವ, ಅದು ಹೇಗಾಯ್ತು, 
ರಾಜಕುಮಾರಿ ? 
ನೋಡಿದಿಯಾ, ಮತ್ತೆ ಅದೇ ವ 
ಇದರ ಅನುಭವ ಬಹಳ ಇಲ್ಲ. 
ಓದಿದ, ಕೇಳಿದುದರ ಆಧಾರದ ಮೇಲೆ 
ನಿನ್ನೊಂದಿಗೆ ಮಾತನಾಡುವಾಗ ಸ 
ಹಾಗಾದರೆ, ಇಂಥ ಪ್ರೇಮಕ್ಕೆ ನಾನು ಈಗ ಏನು ಹೇಳಲಿ? 

ನಾನು ಹೇಳುತ್ತೇನೆ, ಇದನ್ನು ಸತ್ಯವೆಂದು ತಿಳಿ ಕಲ್ಪನಾ. ಈ ಪ್ರೇಮ 
ನಿಜಕ್ಕೂ ಒಂದು ವಿಚಿತ್ರ ಪ್ರಕಾರದ ಘಟನೆಯಾಗಿದೆ. ಕಾಮನಾ 
ಹಾಗೂ ಆಶಾರ ಬಗ್ಗೆ ನನ್ನಲ್ಲಿರುವ ಪ್ರೇಮಕ್ಕಿಂತ, ನಿನ್ನ ಬಗ್ಗೆ 
ನನ್ನಲ್ಲಿರುವ ಪ್ರೇಮ ಯಾವುದೇ ರೀತಿಯಲ್ಲೂ ಕಡಿಮೆಯಾಗಿಲ್ಲ. 
ತುಂಬ-ತುಂಬ ಧನ್ಯವಾದಗಳು, ಕುಮಾರಿ. 

(ನಕ್ಕು ಹಾಗಾದರೆ ಹೇಳು, ಈ ರಾಜಾ ನಳ ಯಾರು? 

ಅವನು ನಿಷಧದ ಬಹುದೊಡ್ಡ ಪ್ರತಾಪಿ ಹಾಗೂ ನವಯುವಕ 
ರಾಜನಾಗಿದ್ದಾನೆ, ರಾಜಕುಮಾರಿ. ಅವನ ಅರಮನೆಯಲ್ಲಿ ನನ್ನ 
ಚಿಕ್ಕಮ್ಮ ಹಾಗೂ ಅವಳ ಎಲ್ಲ ಪರಿವಾರ ಜೀವಿಸುತ್ತಿದೆ. ಅವರಿಂದ 
ಈ ದೊರೆಯ ಬಗ್ಗೆ ನಾನು ಕೇಳಿರುವ ಹೆಗ್ಗಳಿಕೆಯನ್ನು ಒಂದು ವೇಳೆ 
ತಮಗೆ ನಾನು ಹೇಳಿದರೆ, ತಾವು ನಂಬಲಿಕ್ಕಿಲ್ಲ. 

ಕುಮಾರಿ! ಈಗ ಕಲ್ಪನಾಳಿಗೆ ಏನೂ ಅನ್ನಬೇಡಿ. ಅವಳು ರಾಜಾ 
ನಳನ ಹೆಗ್ಗಳಿಕೆಯನ್ನು ಕೇಳಿಸಲಿ. 

ಕೇಳಿಸಲಿ, ಆದರೆ ನಮ್ಮ ರಾಜಕುಮಾರಿಯ 
ತಕ್ಕುದಾಗಿದ್ದರೆ, ಮಾತ್ರ. 

(ಆಶಾಳ ಹೆಗಲ ಮೇಲೆ ಬೀಸಣಿಕೆಯಿಂದ ಹೊಡೆದು) ಹೋಗೆ, ಆಶಾ. 
ನೀನಂತೂ ಯಾವಾಗಲೂ ಹೀಗೆಯೇ ಮಾತಾಡುತ್ತಿರುವೆ. 

ಆಡಲಿ ಬಿಡಿ, ಕುಮಾರಿ! ತಾವಂತೂ ಈ ಭೂಮಿಯ ಮೇಲೆ 


ಕ್ರಪೂರ್ಣ ಮಾತು. ಸಖಿ! ನನಗೆ 
ಬನ ನಾನು ಹೇಳಿದೆನೋ ಅದೆಲ್ಲ 
ಹಾಂ, ಕೊಂಚ ಅನುಭವ 


ಯೋಗ್ಯತೆಗೆ 


ದಮಯಂತಿ 


ಆಶಾ: 


ದಮಯಂತಿ: 
ಕಲ್ಪನಾ: 
ಕಾಮನಾ: 


ದಮಯಂತಿ: 


ಕಾಮನಾ: 


ಕಲ್ಪನಾ: 
ದಮಯಂತಿ: 


ಕಲನಾ: 


ಆಶಾ: 
ದಮಯಂತಿ: 
ಕಲ್ಲನಾ: 


ದಮಯಂತಿ: 


ಕಲ್ಲನಾ: 
ಆಶಾ: 


ಕಲ್ಪನಾ 


101 


ಸ್ಮೀರೂಪದಲ್ಲ ಅದ್ವಿತೀಯರಾಗಿದ್ದೀರಿ. ಆದರೆ ಪುರುಷರಲ್ಲ ರಾಜಾ 
ರಳವಂದೇ ಹೇಳಬೇಕು. 

ನ್ನು ನಮ್ಮ ರಾಜಕುಮಾರಿಗೆ 
ತರುವುದಾದರೆ, ದೇವಲೋಕದಲ್ಲಿ ಯಾರನ್ನಾದರೂ ಹುಡುಕ 
ಬೇಕಾದೀತು. 
ಆಶಾ! ದೇವಲೋಕದ ಮಾತನ್ನಾಡಬೇಡ. ನನಗೆ ದೇವಲೋಕದವರ 
ಬಗೆಗೆ ಶ್ರದ್ಧೆಗಿಂತ ಭಯವೇ ಹೆಚ್ಚಿದೆ. 
ಹಾಂ! ಅದಕ್ಕಾಗಿಯೇ ರಾಜಕುಮಾರಿ, ಏಕೆಂದರೆ ತಾ 
ದೇವಿಯರಿಗಿಂತ ಹೆಚ್ಚೆಂದು ಭಾವಿಸಿರುವಿರಿ. 
ಅದು ಸರಿಯಾಗಿಯೇ ಇದ. ನಮ್ಮ ರಾಜಕುಮಾರಿಯ ಹೋಲಿಕೆ 
ಯಾವುದೇ ದೇವಿಯೊಂದಿಗೆ ಸಾಧ್ಯವೇ ? 
ಕಾಮನಾ, ಇಂಥ ಮಾತನ್ನಾಡಬೇಡ. ನೋಡಿಲ್ಲ, ದೇವಿಯರ ಬ 
ನೀನಾಡಿದ ಅಪಮಾನಕಾರಕ ಮಾತುಗಳಿಂದಾಗಿ ನನಗೆ ಕಂಪನ 
ಉಂಟಾಗಿದೆ. 
ಈ ಕಂಪನವಂತೂ ಕುಮಾರಿ, ಸರೋವರದಲ್ಲ ಸ್ನಾನಮಾಡಿ ಹೀಗೆ 
ಗಾಳಿಯಲ್ಲಿ ಕುಳಿತಿರುವುದರಿಂದಾಗಿ ಉಂಟಾಗಿದೆ, ಅಷ್ಟೆ. 
ಕುಮಾರಿ, ಇದು ವಾಯುದೇವತೆಯ ಆಲಿಂಗನದ ಸ್ತಾದವಾಗಿದೆ. 
ಈ ಕಂಪನವನ್ನು ನಾನಿನ್ನು ಸಹಿಸಲಾರೆ. ಏನು ನಿಮಗೆ ಈ 
ರೀತಿಯಾಗುತ್ತಿಲ್ಲವೆ ಕಲ್ಪನಾ....ಆಶಾ? 
ನಮ್ಮ ಸೀರೆಗಳು ಕೊಂಚ ದಪ್ಪವಾಗಿವೆ, ಕುಮಾರಿ! 
ನಿಜ ಹೇಳಬೇಕೆಂದರೆ, ಕುಮಾರಿ, ಕಂಪನ ನಮಗೂ ಆಗುತ್ತಿದೆ. 
ಹಾಗಾದರೆ! 
ಇದಕ್ಕೆ ಉಪಾಯವೆಂದರೆ, ಮತ್ತೆ ಸರೋವರದಲ್ಲಿ ಮುಳುಗುವುದೇ 
ಆಗಿದೆ. (ನಗುತ್ತ) ಈಗ ತಮ್ಮ ರೂಪವನ್ನು ನೋಡುವ ಸರತಿ ಜ 
ದೇವತಯದಾಗಿದೆ. 
(ಅವಳ ಹೆಗಲಿಗೆ ಬೀಸಣಿಕೆಯಿಂದ ಹೊಡೆದು) ನಿನ್ನ ರೂಪವನ್ನಲ್ಲ 
ಅಲ್ಲವೆ ? ಸರಿ, ಮತ್ತೆ ನಡೆಯುತ್ತೇವೆ ಸರೋವರದಲ್ಲಿ. ಬಾ, ಕಾಮನಾ 
ಇನ್ನೆರಡು ಮುಳುಗು ಹಾಕೋಣ, ಬಾ. ಆಶಾ, ನೀನು ಈ ಪತ್ರ 
ಹಿಡಿದುಕೊ. 
(ಕಾಮನಾಳ ಕೈ ಹಿಡಿದು ಅವಳನ್ನು ಸರೋವರದೊಳಕ್ಕೆ ಒಯ್ಯುತ್ತಾಳೆ) 
ಆಶಾ, ನಿಜವೇನಂದರೆ ಜಕುಮಾರಿ, ರಾಜಾ ನಳನನ್ನು 
ನೋಡಬೇಕೆಂದು ಬಯಸುತ್ತಿದ್ದಾಳೆ. 
ಸರಿಯೇ. ಆದರೆ ರಾಜಾ ನಳನ ಬಗ್ಗೆ ಏನೂ ಅರಿಯದೇ ಇರುವುದೂ 

ಜವಾಗಿರಬಹುದು. 

ನಿಜ, ಏಕೆಂದರೆ ನಮ್ಮಿಂದಲ್ಲದೆ ಇನ್ನಾರಿಂದ ಕೇಳಲು-ಅರಿಯಲು 


dl 
Gl 
tl 
ತ್ರೆ 

"| 

iC J 


108 


ಆಶಾ: 
ಕಲನಾ: 


ಈ 


ಆಶಾ: 
ಕಲನಾ: 


ಜು 


ಆಶಾ: 


ಮೂರು ಪಂಜಾಬಿ ನಾಟಕಗಳು 


ಸಾಧ್ಯವಿದೆ, ರಾಜಕುಮಾರಿಗೆ. 

ಕಾಮನಾ ಕದಾಚಿತ್‌ ಕೊಂಚ ಹೇಳಿದ್ದರೂ ಹೇಳಿರಬಹುದು. 

ಸ್ವತಃ ಕಾಮನಾಳಿಗೆ ಬಹಳಷ್ಟು ಗೊತ್ತಿಲ್ಲ. ರಾಜಾ ನಳನ ಬಗ್ಗೆ ನಾನು 
ಬಹಳಷ್ಟು ಬಲ್ಲೆ. ಆದ್ದರಿಂದ ನನಗನಿಸುವುದೆಂದರೆ, ರಾಜಕುಮಾರಿಗೆ 
ಅವನೇ ತಕ್ಕ ಹಾಗೂ ಅನುರೂಪನಾದ ವರ. ರಾಜಕುಮಾರಿಗೆ ಅವನ 
ಬಗ್ಗೆ ತಿಳಿಸುವುದು ಉಚಿತವಾಗಿದೆ. 

ಹಾಗಾದರೆ ಹೇಳಲ್ಲ. ನಿನ್ನನ್ಯಾರು ತಡೆದಿದ್ದಾರೆ? 

ಆದರೂ ನಿನ್ನ ಸಮತಿ ಪಡೆಯುವುದು ಅವಶ್ಯವಾಗಿತ್ತು ಆಶಾ. 
ನನ್ನ ಸಲಹೆಯೇನೆಂದರೆ, ನೀನು ಕೇವಲ ರಾಜಾ ನಳನ ಬಗ್ಗೆ ರಾಜ 
ಕುಮಾರಿಗೆ ಹೇಳುವುದೇ ಅಲ್ಲ, ಇವಳ ಉತ್ಸುಕತೆಯನ್ನೂ 
ಹೆಚ್ಚಿಸುವುದಾಗಿದೆ. ಈಗಾಗಲೇ ಇವಳು ಹದಿನೆಂಟು 
ವರ್ಷದವಳಾಗಲಿದ್ದಾಳೆ. ಈಗ ಇವಳು ರಾಜಾ ನಳ ಅಥವಾ 
ಇನ್ನಾವುದಾದರೂ ರಾಜಕುಮಾರನ ಬಗ್ಗೆ ಉತ್ಸುಕಳಾಗಬೇಕು. 
ಒಳ್ಳೇದು, ನನ್ನ ಅಭಿಪ್ರಾಯಕ್ಕೆ ನಿನ್ನ ಸಮರ್ಥನೆ ಬೇಕಾಗಿತ್ತು ನನಗೆ. 
(ಕೂಗಿ) ರಾಜಕುಮಾರಿ! ಬನ್ನಿ ಬನ್ನಿ ಈಗಂತೂ ಜಲದೇವತೆಯೂ 
ಸಂತುಷ್ಟವಾಗಿರಬೇಕು. ನನಗಂತೂ ಈ ಹಂಸವನ್ನು ಹಿಡಿದು ಹಿಡಿದು 
ಜೀವ ರೋಸಿದೆ. 

(ಸರೋವರದಿಂದ ಹೊರಗೆ ಬರುತ) ನನಗಾಗಿ ಅದೇನು ಷಡ್‌ಯಂತ್ರ 
ರಚಿಸುತ್ತಿರುವೆ, ನಾನಿಲ್ಲದಾಗ ? 

ಇದೆ, ಇನ್ನೇನು, ರಾಜಾ ನಳನೊಂದಿಗೆ ರಾಜಕುಮಾರಿಯ ಪರಿಚಯ 
ಮಾಡಿಸಬೇಕೆಂಬುದು. 

(ಕೊಂಚ ಅಚ್ಚರಿಯಿಂದ) ಪರಿಚಯ ? ಏನು, ರಾಜಾ ನಳ ಇಲ್ಲಿಯೇ 
ಎಲ್ಲಿಯಾದರೂ ಬಂದಿದ್ದಾರೇನು ? 

ಇಷ್ಟೊಂದು ಆತುರಳಾಗಬೇಡ ರಾಜಕುಮಾರಿ! ಕರೆದಾಗ ಅವರು 
ಬಂದೂ ಬರಬಹುದು. 

ಅವರನ್ನು ಕರೆಯುವವರು ಯಾರು? 

ನಾವು ಇನ್ನಾರು? 

ನಾವು ಕರೆಯುತ್ತೇವೆ, ಇನ್ನಾರು? 

ಹಾಂ! ಹಾಂ! ಈಗ ಯಾವುದಾದರೂ ರಾಜಕುಮಾರನನ್ನು 
ಕರೆಯುವುದೇ ಉಚಿತ. ನಡಿ, ರಾಜಾ ನಳನೇ ಇರಲಿ. 

ಕಾಮನಾ! ನೀನೂ ಇವರೊಂದಿಗೇ ಸೇರಿದಿಯಾ? ನಾನಂತೂ 
ನಿನ್ನನ್ನು ಆಶಾಳಿಗಿಂತ ಹೆಚ್ಚು ಮುಗ್ಗಳೆಂದು ತಿಳಿದಿದ್ದ. 

ನಾವೆಲ್ಲ ಸರತಿಯಂತೆ ಮುಗ್ಧ ಹಾಗೂ ಸರತಿಯಂತೆ ಚತುರೆಯರಾಗು 
ತ್ತೇವೆ, ರಾಜಕುಮಾರಿ. ಕೇವಲ ತಾವು ಮಾತ್ರ, ಸದಾಕಾಲ 
ಮುಗ್ಧರಾಗಿರುತ್ತೀರಿ ! 


ದಮಯಂತಿ 


ದಮಯಂತಿ: 


ದಮಯಂತಿ: 


ಕಾಮನಾ: 
ಕಲನಾ: 


ಆಶಾ: 


ಕ ಲನಾ: 


109 


ನೋಡಿದಿಯಾ, ಮತ್ತೆ ಅದೇ ವ್ಯಂಗ್ಯದ ಮಾತು. ಕಲ್ಪನಾ, 

ನಿಜವಾಗಿಯೂ ನಿನ್ನೊಂದಿಗೆ ನನ್ನ ಜಗಳವಾಗುತ್ತದೆ. 

ತಾವು ನನ್ನನ್ನು ಈಗ ಬಯ್ದರೂ ಚಿಂತೆಯಿಲ್ಲ, ಆದರೆ ನಳನ ಬಗ್ಗೆ 

ನಾನು ಕೇಳಿರುವುದನ್ನೆಲ್ಲ ನನಗೆ ಹೇಳಗೊಡಿ. 

ಕೇಳಿಸುವುದೇ ಇಲ್ಲವಲ್ಲ, ಬರೀ ಮಾತನ್ನು ದುಂಡುಗಟ 

ಹೋಗುತ್ತಿರುವೆ. 

ತಮ್ಮಣ್ಣ ಉತ್ಸುಕತೆಯನ್ನು ಜಾಗೃತಗೊಳಿಸಿಯೇ ಏನಾದರೂ 

ಹೇಳುವುದು ಉಚಿತವಾಗುತ್ತದೆ, ತಾನೇ. ಈಗ ಆ ಕೆಲಸ ಆಗಿದೆ. 

ಹಾಗಾದರೆ, ಮತ್ತೆ. 

ಕೇಳಿ, ಹಾಗಾದರೆ. ಈ ಮಹಾರಾಜಾಧಿರಾಜ ನಿಷಧ ದೇಶದ 

ರಾಜನಾಗಿದ್ದಾನೆ. 

ಇದನ್ನು ನೀನು ಮೊದಲೇ ಹೇಳಿರುವೆಯಲ್ಲ! 

(ನಕ್ಕು) ಸರಿ, ಇದನ್ನು ತಾವು ನೆನಪಿನಲ್ಲಿಟ್ಟಿದ್ದೀರಿ. ಇನ್ನು ಮುಂದೆ 

ನಾನು ಹೇಳುವುದನ್ನೆಲ್ಲ ತಾವು ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ ಎಂದು 

ಆಶಿಸುತ್ತೇನೆ. 

ಏ, ಇನ್ನೂ ಬರೀ ಮಾತು; ಸಾಕು! ನಿನಗೆ ಏನೆಲ್ಲ ಗೊತ್ತಿದೆಯೋ 

ರಾಜ ನಳನ ಬಗ್ಗ, ಅದನ್ನೆಲ್ಲ ಹೇಳು. 

ಆತ, ತುಂಬ ಎತ್ತರ-ಉದ್ದ ಹಾಗೂ ಕೆಂಪು ಬಣ್ಣದ ದಷ್ಟ-ಪುಷ್ಪ, 
ಪ್ಹತ್ತು ವರ್ಷದ ನವಯುವಕ. 

ಹಾಂ! ಹಾಂ!, ಎಷ್ಟುದರೂ ರಾಜ-ಪುತ್ರನಲ್ಲವೇ. 

ಬ್ರಹವಿದೈಯಲ್ಲಿ ಪ್ರವೀಣ, ಶಸ್ತ್ರ ವಿದ್ಯೆಯಲ್ಲ ನಿಪುಣ, ಧರ್ಮಶಾಸ್ತ್ರ 

ಹಾಗೂ ರಾಜ-ತಂತ್ರ ಎರಡರ ವಿಶೇಷಜ್ಞ. ಆತ ಎಷ್ಟು 

ಆರೋಗ್ಯವಂತನಾಗಿದ್ದಾನೋ ಅಷ್ಟೇ ಪ್ರಮಾಣದಲ್ಲಿ ಮನ ಹಾಗೂ 

ಬುದ್ಧಿಯಲ್ಲೂ ಉಜ್ವಲ. 

ತಗೋ, ಭಾರೀ ಸ್ತುತಿ ಮಾಡಿದಳು! ಇದೇನು ಮಹಾ, ಓರ್ವ 

ಸಾಧಾರಣ ರಾಜಕುಮಾರನಲ್ಲೂ ಈ ಎಲ್ಲ ಗುಣಗಳು ಇರುತ್ತವೆ. 

ಇವೆಲ್ಲವುಗಳಲ್ಲಿ ವಿಚಿತ್ರತೆ ಏನಿದೆ, ಕಲ್ಪನಾ? 

ಮೊದ ಮೊದಲು ಸಾಧಾರಣ ಸೌಂದರ್ಯದ ವರ್ಣನೆ 

ಅವಶ್ಯಕವಾಗಿತ್ತು. ಕಾಮನಾ. ಈಗ ವಿಚಿತ್ರತೆಯ ಕಡೆಗೆ ಬರುತ್ತೇನೆ. 

ಹಾಂ! ವಿಚಿತ್ರತೆ ಇಲ್ಲದೆ ನಮ್ಮ ರಾಜಕುಮಾರಿಯ ಮೇಲೆ ರಾಜಾ 

ನಳನದಾಗಲಿ ಅಥವಾ ಇನ್ನಾವುದೇ ರಾಜಕುಮಾರರದೇ ಆಗಲಿ 

ಪ್ರಭಾವ ಬೀಳಲು ಸಾಧ್ಯವಿಲ್ಲ. 

ಐಚಿತ್ರ ಗುಣಗಳೂ ಬೇಕಾದಷ್ಟಿವೆ ರಾಜಾನಳನಲ್ಲಿ ಮಹಾಶಕ್ತಿಶಾಲಿ 

ಧನುರ್ಧಾರಿಯಾಗಿದ್ದಾನೆ. ಪ್ರತಿಯೋಗಿತಾದಲ್ಲಿ ಅದೆಷ್ಟೋ ಸಲ 

ವಾಯುದೇವನನ್ನು ಸೋಲಿಸಿದ್ದಾನೆ. 


ತ್ತ 


ಬ 


110 


ದಮಯಂತಿ: 


ಕಲ್ಪನಾ: 


ಆಶಾ: 


ಕಲ್ಪನಾ: 


ಆಶಾ: 


ಕಲ್ಪನಾ: 


ದಮಯಂತಿ: 


ಕಲನಾ: 


ಕಾಪಿ 


ದಮಯಂತಿ: 


ಆಶಾ: 
ಕಲನಾ: 


ಆವ 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ಏನು, ವಾಯುದೇವನನ್ನು ಪರಾಜಿತಗೊಳಿಸುವಂಥ ಧನುರ್ಧಾರಿ 

ಯಾಗಿದಾನೆಯೇ ? 

ಹಾಂ! ರಾಜಕುಮಾರಿ! ಧನುರ್ವಿದೈಯಲ್ಲಿ ವಾಯುದೇವನು ಕೂಡ 

ನಳನಿಗೆ ಭಯಪಡುತ್ತಾನೆ. 

ಅಪಾರ ಮಹಿಮಾಶಾಲಿಯಾಗಿದ್ದಾನೆ ರಾಜಾ ನಳ. ಆದರೆ ನಮ್ಮ 

ರಾಜಕುಮಾರಿಯ ಮನಸ್ಸಿಗೆ ಒಪ್ಪಿಗೆಯಾಗಬೇಕಾದರೆ ಇದಕ್ಕಿಂತಲೂ. 

ಹೆಚ್ಚಿನ ವಚಿತ್ರತ ಬೇಕು. 

ನದಿ-ಸರೋವರಗಳಲ್ಲಿ ಆತನ ಈಜುಗಾರಿಕೆ ಅತಿ ಅದ್ಭುತ. ಒಂದು 

ಕ್ಷಣದಲ್ಲಿ ನದಿಯಾಚೆ ಇರುತ್ತಾನೆ. ಬಾಹು-ಬಲ ಎಷ್ಟೆಂದರೆ, ನದಿಯ 

ಪ್ರವಾಹವನ್ನೇ ತಡೆಯಬಲ್ಲುದು, ಅಷ್ಟೇ ಅಲ್ಲ ನದಿಯ ಪ್ರವಾಹವನ್ನು 

ಸಾಗರ ಮುಖದಿಂದ ತಿರುಗಿಸಿ ಹೊಲ-ಉದ್ಕಾನಗಳಿಗೆ 

ನೀರುಣಿಸುತದೆ. 

ಅಂದ ಮೇಲೆ, ಅವನ ರಾಜ್ಯದಲ್ಲಿ ವನಸ್ಪತಿ, ಹೂ-ಹಣ್ಣು ಹಾಗೂ 

ಅನ್ನಕ್ಕ ಯಾವ ಕೊರತೆಯೂ ಇರಲಿಕ್ಕಿಲ್ಲ. 

ಹೌದು! ನಿಷಧ ದೇಶದ ಪ್ರಜೆಗಳು ಅತ್ಯಂತ ಸುಖಿಗಳಾಗಿದ್ದಾರೆ. 

ಅವರಿಗೆ ಅನ್ನ, ಜಲ, ವಸ್ತ್ರ ಮತ್ತು ಆವಾಸದ ಯಾವ ಕೊರತೆಯೂ 

ಇಲ್ಲ. 

ಒಳ್ಳೇದು! ನಿಷಧ ದೇಶದ ಪ್ರಜೆಗಳು ಸುಖವಾಗಿದ್ದಾರೆ, ಎಂದೆ. 

ಇದರಲ್ಲಿ ಆಶ್ಚರ್ಯವೇನಿದೆ ? ಇದನ್ನೆಲ್ಲ ಮಾಡಬೇಕಾದುದು ರಾಜನ 

ಧರ್ಮವಾಗಿದೆ. 

ನಮ್ಮ ವಿದರ್ಭದಲ್ಲಿ.... 

(ಒಮ್ಮೆಲೇ ಮಾತು ಬದಲಿಸಿ) ನಮ್ಮ ವಿದರ್ಭದಲ್ಲಿ ನದಿಗಳ ಪ್ರವಾಹ 

ತಿರುಗಿಸಿ, ಹೊಲಗಳಿಗೆ ನೀರುಣಿಸುವ ಅವಶ್ಯಕತೆಯೇ ಇಲ್ಲ. ನಮ್ಮಲ್ಲಿ 
ಕಷ್ಟು ಮಳೆಯಾಗುತ್ತದೆ. 

ಹಾಂ! ಇಂದ್ರದೇವ ನಮ್ಮ ಬಗ್ಗೆ ವಿಶೇಷ ಕೃಪಾ-ಭಾವ ಇರಿಸುತ್ತಾನೆ. 

ಆದರೆ, ಇಂದ್ರದೇವನ ಕೃಪಾ ಭಾವದ ಮೇಲೆಯೇ 

ನಿರ್ಭರವಾಗಿರುವುದು ಪೂರ್ಣ ಬುದ್ಧಿ ಮತ್ತೆ ಅಲ್ಲ, ಆಶಾ. 

ಇಂದ್ರದೇವನದೇನು ಭರವಸ, ಕ್ರೋಧ ಬಂದು ಯಾವಾಗ ಆತ 

ಜಲ-ಥಲ ಏಕಾಕಾರ ಮಾಡುವನೋ ಯಾರು ಬಲ್ಲರು ? ಯಾವಾಗ 

ಪ್ರಜೆಗಳು ಸತ್ಕಾನಾಶವಾಗುವರೋ ಯಾರು ಬಲ್ಲರು? ಮತ್ತೆ ಆ 

ಅಹಲ್ಯಾಳ ವಿಷಯ.... 

ಏನು? ಅಹಲ್ಕೆಯ ವಿಷಯ? ನನ್ನ ಬಗ್ಗೆ ಇಂಥ ದುಃಸ್ಸಾಹಸ 

ಮಾಡಿದರೆ ಅವನ ಕಪಾಳಕ್ಕೆ ಹೊಡೆದು ಮುಖವನ್ನೇ ಬೇರೆಡೆ 

ತಿರುಗಿಸುತ್ತೇನೆ. 


111 


ಅ 


ಹಾಕಲಾವಿದ. 


ಷು 
ಊ್‌ 


ಹೇಳು, ಕಲಿನಾ. 


ನ 
ಆ) 


[8 


ದಮಯುಂಂತಿ 
ಕಲನಾ: 


೦ತ 
5 
ಎ 


KN 
Ned 


೨ 
ಲ್‌ 
ಸೆ 


ಮಾಡ 


ನ ಹಾಗ 


ವಿ! 


ಇರಿಸಿಕೊಂಡ ಹಾಗಿದೆ. 


ಮತ್ತೇನು ? 
ದಮಯಂತಿ: ಹಾಗಾದರೆ, ಅವ 


ಕಾಮನಾ: 
ಆಶಾ: 
ಕಲ್ಪನಾ: 
ಕಲನಾ: 


ಸಂಬಂಧ ಇಡ. 


ಕ 
ಸ್‌ 


ಪಿಯ 


< 


ಇ Mes bk 
NN 


ಓಟ ೩ 


ಧಿ 


ನಿಷವಾಗಿಯೆಂದರೆ, 


ಒಂ 


ಕಾಮನಾ: 


Bp) 


| 


ಪ್ರವಾಗುತ ದೆ. ಇಂ 


ಪ್ರಾ 


ಸುವಂಥ ಹಾಗೂ ಅವನೆ 


ಲ 


ಹ 


\ 


ಸ್‌ 
ಸ್ನ 


EN 
ಹ್‌ 


ಸ್‌ 


ಇಂದ ದೇವನನ 


fe 


ಸಾಪಿತಗೊಳಿಸುತಾನೆ. 
ದಮಯಂತಿ: ಆದರ ನಾನು, 


| 

H 5 
[3 Up 
ed Ye 
೫ 

ದ B 
i] 
217) ) 
(4. 
1 1 
1 
yf 
9 ( 
ಇ. ಕ್ಷ 
12 

ಗ ಸ್ಸ 
ಕ 4 

H. | 
ರ್ಟ | 
O 

ye 2 

ವ ಕ್ಸ್‌ 

೫ಬಿ'ತ್ತ 
ಅಲ 
uh 
A 

ಈ 


112 


ಕಾಮನಾ: 


ಆಶಾ: 


ಕಲ್ಪನಾ: 
ಕಾಮನಾ: 
ಕಲ್ಪನಾ: 
ಕಾಮನಾ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ಆಹ್ವಾನ ನೀಡಿದರೆ ಆತ ಇಂದ್ರದೇವನ ಪ್ರಭುತ್ವವನ್ನು 
ವಿರೋಧಿಸಬಹುದಾಗಿದೆ. 

ನಮ್ಮ ರಾಜಕುಮಾರಿಯ ಬಗ್ಗೆ ರಾಜಾ ನಳನಿಂದ ನಡೆಯಬೇಕಾದ 
ಪರೀಕ್ಷೆಯೆಂದರೆ ಇದೆ ಆಗಿದೆ. 

(ಆತ್ಮವಿಶ್ವಾಸದಿಂದ) ಹಾಂ!, ನಾನು ರಾಜಾ ನಳನನ್ನು ಇಂದ್ರದೇವನ 
ವಿರೋಧಿಯನ್ನಾಗಿ ಮಾಡುತ್ತೇನೆ. 

(ನಗುತ್ತ ಮೊದಲು ತಾವು ರಾಜಾ ನಳನನ್ನು ಒಪ್ಪಿಕೊಳ್ಳಿಯಾದರೂ 
ಒಪ್ಪಿಕೊಳ್ಳಿ, ರಾಜಕುಮಾರಿ. ನಂತರ ಅವನನ್ನು ಏನಾದರೂ ಮಾಡಿ. 
(ಲಜ್ಞಾಪೂರ್ಣ ನಗೆಯೊಂದಿಗೆ) ಹಾಂ, ಇದನ್ನು ನಾನು ಮರೆತೇ 
ಬಿಟ್ಟಿದ್ದೆ. ಬಹುಶಃ ಸ್ವಯಂವರದಲ್ಲಿ ರಾಜಾ ನಳ ನನಗೆ ಸ್ವೀಕಾರ್ಯ 
ಎನ್ನಿಸದೆ ಹೋದರೆ ? 

ಅಥವಾ ಯಾವುದೇ ಕಾರಣದಿಂದ ಅವನೇ ಸ್ವಯಂವರಕ್ಕೆ ಬರದೆ 
ಹೋದರೆ. 

ಇದು ಹೇಗೆ ಆಗಲು ಸಾಧ್ಯ? ರಾಜಕುಮಾರಿ ದಮಯಂತಿಯ 
ಸ್ವಯಂವರ ನಡೆದಾಗ ರಾಜಾನಳ ಅದರಲ್ಲಿ ಭಾಗವಹಿಸುವುದಿಲ್ಲ 
ವೆಂದರೆ ? ಏನೇ ಆದರೂ ಅವನು ಅದರಲ್ಲಿ ಭಾಗವಹಿಸಲೇಬೇಕು. 
ಹಾಂ! ರಾಜಾ ನಳ ಸ್ವಯಂವರಕ್ಕೆ ಅವಶ್ಯ ಬರುತ್ತಾನೆ ಹಾಗೂ 
ರಾಜಕುಮಾರಿಗೆ ಸ್ವೀಕಾರ್ಯವೂ ಆಗುತ್ತಾನೆ. 

ನಾನು ಹೇಳುವ ಅಭಿಪ್ರಾಯ ಕೊಂಚ ಬೇರೆಯಾಗಿತ್ತು. 

ಈ ಪತ್ರದಲ್ಲಿ ರಾಜ ನಳ ಏನು ಬರೆದಿದ್ದಾನೆಂಬುದು ನಿನಗೆ ಗೊತ್ತಿದೆ. 
ನನಗೆ ಗೊತ್ತಿದೆ, ಆದರೆ ನೀನು ಹೇಳಿದರೆ ಹೆಚ್ಚು ಒಳ್ಳೇದು. 
ಇದರಲ್ಲಿ ರಾಜಾ ನಳ ತನ್ನ ಪ್ರೇಮಾತುರ ಅವಸ್ಥೆಯ ವರ್ಣನೆ 
ಮಾಡಿದ್ದಾನೆ. 

ಹಂಸದೊಂದಿಗೆ ಬೇರೆ ಇನ್ನಾವ ಸಂದೇಶ ಕಳಿಸಲು ಸಾಧ್ಯ? ನನಗಿದು 
ಗೊತ್ತಿತ್ತು ಕಾಮನಾ. ಆದರೆ ಇದನ್ನು ನಿನ್ನಿಂದ ಹೇಳಿಸಬೇಕೆಂದು 
ಇಚ್ಛಿಸಿದ್ದೆ. ನಮ್ಮ ರಾಜಕುಮಾರಿ ಈ ಮಾತಿಗೆ ಮೌನವೇಕಿದ್ದಾಳೆ ? 
ಆಕೆಯ ಕಣ್ಣುಗಳು ಅದೇಕೆ ಕೆಳಗೆ ಬಾಗಿವೆ? 

ಕೆಳಗೆ ಬಾಗದೆ ಇನ್ನೇನು ಮಾಡುತ್ತವೆ ? ರಾಜಾ ನಳ ಪ್ರೇಮಯಾಚಿಸಿ 
ಬರೆದಿರಬೇಕು. 

ರಾಜಕುಮಾರಿ! ಸಖಿಯರಲ್ಲಿ ಇದೆಂಥ ನಾಚಿಕೆ? ನಮಗೆಲ್ಲ 
ಗೊತ್ತಾಗುತ್ತಲಿದೆ, ಆದರೆ ತಮ್ಮ ಥರಥರ ನಡುಗುವ ಧ್ವನಿಯಲ್ಲಿ ಈ 
ಕಥೆಯನ್ನು ಕೇಳಬಯಸುತ್ತೇವೆ. 

ಏನು ಕೇಳಬಯಸುತ್ತೀರಿ? ಇದು ಪ್ರೇಮ-ಯಾಚನೆ ಅಲ್ಲ 
ಪ್ರೇಮಬಾಣ ಸಖಿ! ರಾಜಾ ನಳ ಪ್ರೇಮ-ಬಂಧನದಲ್ಲಿ ಸಿಲುಕಿಲ್ಲ 
ಈಗ ನಾನು ಸಿಲುಕಿದ್ದೇನೆ. 


ದಮಯಂತಿ 


ಕಲ್ಪನಾ ಈ 


ದಮಯಂತಿ: 


ಆಶಾ: 
ದಮಯಂತಿ: 
ಕಲನಾ: 


೩ಎ 


ದಮಯಂತಿ: 


ಕಲ್ಲನಾ ಕ್ಷ 


ದಮಯಂತಿ: 
ಕಲನಾ: 


ಒಂ) 


ದಮಯಂತಿ: 


ಕಲ್ಪನಾ ಕ 


ದಮಯಂತಿ: 


ಕಲ್ಲನಾ 2 


ದಮಯಂತಿ: 


ಒಂದೇ ಒಂದು ಪತ್ರದಿಂದ ಈ ಅವಸೆಯೇ, ರಾಜಕುಮಾರಿ, 
(ತಿಳಿವಳಿಕೆಯ ಸ್ವರದಲ್ಲಿ) ಈ ಪತ್ರದ ಹಿಂದೆ ಬಹುಶಃ ಇನ್ನೇನೋ 
ಬೇರೆ ರಹಸ್ಯವೂ ಇರಬೇಕು. 

(ಕೊಂಚ ರೇಗಿ) ಹಾಂ! ಬಹುಶಃ ಇನ್ನೂ ರಹಸ್ಕವಿರಬೇಕು, ಅದು 
ಇದಾಗಿದೆ, ರಾಜಾ ನಳ ನನ್ನ ಹಂಸದ ಮೇಲೆ ಅಧಿಕಾರ ಪಡೆದಿದಾನೆ, 
ಅದನ್ನು ತನ್ನ ಹತ್ತಿರ ಇಟ್ಟುಕೊಂಡು ತ 
ಕಳಿಸಿದ್ದಾನೆ. 

ಅವನ ಹಂಸ ಇತ್ತ ಹೇಗೆ ಬಂತು? 

ಈ ಮಾತಿನ ಬಗ್ಗೆಯೇ ನಾನು ಚಕಿತಳಾಗಿರುವುದು. 

ತಮ್ಮ ಹಂಸ ಅತ್ತ ನಳನ ಉದ್ಯಾನದಲ್ಲಿ ಹೇಗೆ ಹೋಯಿತು ? 
ಆ ಹಂಸದೊಂದಿಗೆ ನಾನೇನು ಯಾವುದಾದರೂ ಸಂದೇಶ 
ಕಳಿಸಿದ್ದೇನೆಯೆ ? ನನ್ನ ಹಂಸ ಹೀಗೆಯೇ ಹಾರುತ್ತ ಹಾರುತ್ತ ಅವನ 
ಉದ್ಯಾನದೊಳಕ್ಕೆ ಹೋಗಿರಬಹುದು. 

ಬಹುಶಃ ಅವನ ಹಂಸವೂ ಹಾಗೆಯೇ ಹಾರುತ್ತ ಹಾರುತ್ತ ಇತ್ತ 
ಬಂದಿರಬಹುದು. 

ಆದರೆ ಈ ಪತ್ರವನ್ನು ಹಂಸ ಹೇಗೆ ತಂದಿತು? 

(ನಸುನಕ್ಕು ಇದುವೇ ರಾಜಾ ನಳನ ಕಲೆಯಾಗಿದೆ. ಅವನು 
ಬೇರೆ-ಬೇರೆ ರಾಜ್ಯಗಳಿಗೆ ಹೋಗಲು, ಬೇರೆ ಬೇರೆ ಹಂಸಗಳ; 
ತರಬೇತಿಗೊಳಿಸಿದ್ದಾನೆ. ವಿದರ್ಭಕ್ಕೆ ಹೋಗಲು ತರಬೇತಿ ಪಡೆದ 
ಹಂಸ ಈ ಪತ್ರವನ್ನು ತೆಗೆದುಕೊಂಡು ಬಂದಿದೆ. 

ಆದರೆ ಈ ಹಂಸವನ್ನು ಯಾರಾದರೂ ಬೇರೆ ರಾಜಪುರುಷ ಹಿಡಿದು 
ತಂದೆಯವರ ಹತ್ತಿರ ಒಯ್ದಿದ್ದರೆ? 

ಹಾಗಾಗಿದ್ದರೆ ಏನಾಗುತ್ತಿತ್ತು? ಅದರಲ್ಲಿ ಪ್ರೇಮದ ಯಾಚನೆ ಮಾತ್ರ 
ಇದೆ. ಮಹಾರಾಜ ಭೀಮಸೇನ, ಈ ಯಾಚನೆಯನ್ನು ಅದೇಕೆ 
ಅನುಚಿತವೆಂದು ತಿಳಿಯುತ್ತಾರೆ? ರಾಜಾ ನಳನಂಥ ಅಳಿಯ 
ಸುಲಭವಾಗಿ ಸಿಗಲು ಸಾಧ್ಯವೇ? 

(ಸಂತಸಗೊಂಡು) ನೀನಂತೂ, ನನ್ನ ಸಖಿ ಅಲ್ಲ, ರಾಜಾ ನಳನ 
ಸಖಿಯ ಹಾಗೆ ಮಾತಾಡುತ್ತಿರುವೆ! 


ಸಖಿಯಾಗುವ ಆಶ ಹೊತ್ತಿದ್ದೇನೆ, ನನಗೆ ವಿಶ್ವಾಸವೂ ಇದೆ, ನನ್ನ ಈ 
ಆಶೆ ಬಹಳ ತೀವ್ರ ಕೈಗೂಡುತ್ತದೆ-ಎನ್ನುವಲ್ಲಿ. (ಕಣ್ಣು ಹೊಡೆದು) 
ನಿಮ್ಮಹಂಸವೂ ಒಂದೇ ಹೋಗಿರಲಿಕ್ಕಿಲ್ಲ ಯಾವುದಾದರೂ ಪರಿಣತಿ 
ಪಡೆದ ಹಂಸದೊಂದಿಗೇ ಹೋಗಿರಬೇಕು. 

ಹಾಂ! ಕಳವಿನಿಂದ ಏನೂ ಹೋಗಿಲ್ಲ. ತಂದೆಯವರು ತಮ್ಮ 
ಹಂಸವನ್ನೂ ಯಾವುದೋ ಕಾರಣಕ್ಕಾಗಿ ಅತ್ತ ಹೋಗಲು ಬಿಟ್ಟಿದ್ದರು. 


114 


ಕಲ ನಾ: 


ಲವ 


ದಮಯಂತಿ: 
ಕಲ್ಪನಾ: 


ದಮಯಂತಿ: 


ಕಲ್ಪನಾ ಕ 


ಕಾಮನಾ: 
ದಮಯಂತಿ: 


ಕಲ್ಪನಾ ಕ 


ದಮಯಂತಿ: 
ಕಲನಾ: 


ಜು 


ಕಾಮನಾ: 


ಕಲನಾ: 


ee) 


ದಮಯಂತಿ: 


ಕಲ್ಪನಾ: 


ಆಶಾ: 


ಕಲ್ಪನಾ: 


ಮೂರು ಪಂಜಾಬಿ ನಾಟಕಗಳು 


ನಾನು ಕೂಡ ಮೋಜಿಗಾಗಿ ಅದರೊಂದಿಗೆ ನನ್ನ ಹಂಸವನ್ನೂ ಜೊತೆ 
ಮಾಡಿದೆ. ಆದರೆ ನಾನು ಅದರೂಂದಿಗೆ ಯಾವ ಸಂದೇಶವನ್ನೂ 
ಕಳಿಸಿರಲಿಲ್ಲ. 

ತಮ್ಮ ಹಂಸವೇ ಒಂದು ಸಂದೇಶ. 

(ಚಂಚಲಳಾಗಿ) ಹಾಂ!, ನೀನಂತೂ ಏನೆಲ್ಲ ಅನ್ನುವೆ. 

(ಅದೇ ರೀತಿ) ಇಲ್ಲ, ನಾನು ಎಲ್ಲವನ್ನೂ ಅನ್ನುವುದಿಲ್ಲ. ಆದರೆ ಈಗ 
ಇಷ್ಟೇ ಹೇಳಿ, ಆ ಹಂಸ ಮರಳುವ ಬಗೆ ಹೇಗೆ? 

ನೀವು: ಹೇಳಾ ಆದಂ ವ ರೀತಿ ಒರಟಹುದ್ದು ಸಾನು ಬಾರ 


ರೀತಿ ಅದನ್ನು ಮರಳುವಂತೆ ಮಾಡಲೆ. 


El cl 


ಕಳಿಸಿಬಿಡಿ. ಪ್ರಾರ್ಥನಾ ಪತ್ರದಲ್ಲಿ ನಮ್ಮ ಹಂಸವನ್ನು ಮರಳಿ ಕಳಿಸು 
ವಿಷಯವೂ ಆಡಕವಾಗಿರಲಿ. 
ನ 


ಹಾಂ! ಹಾಂ! ಇದು ಕೂಡ ಸರಿಯಾದುದೇ. 

ಆ ಹಂಸ ಬರುವುದರೂಳಗಾಗಿ ತಾವು ಪತ್ರ ಬರೆದರೆ, ನಳನಿಂದ 
ಇನ್ನೊಂದು ಪತ್ರ ತಮಗೆ ಬರುವುದೆಂದು ಆಶಿಸಿದ್ರೀರಿ. ತಾವು ತಮ್ಮ 
ಹಂಸವನ್ನು ಪತ್ರ ತರಲೆಂದೇ ಕಳಿಸಿದ್ದೀರಿ. 

ವ್ಯಂಗ್ಯ ಮಾಡುವುದನ್ನು ನೀನು ಬಿಟ್ಟುಕೊಡುವುದೇ ಇಲ್ಲ. 

ಆದರೆ ಅವನು ತನ್ನ ಚಾತುರ್ಯ ತೋರಿಸಿದ್ದಾನೆ. ಈಗ ಅವನು 
ತಮ್ಮಿಂದ ಪತ್ರ ಬರಲೆಂದು ಬಯಸಿದ್ಧಾನೆ. 

ಹಾಗಾದರೆ ರಾಜಕುಮಾರಿ ಪತ್ರ ಬರೆದು ಕಳಿಸಬೇಕೆ ? ಒಂದು 
ಸಾಧಾರಣ ಪತ್ರ ಮುಖೇನ ನಮ್ಮ ಹಂಸವನ್ನು ತರಿಸಿಕೊಳ್ಳುವಲ್ಲಿ 
ಯಾವ ದೋಷವೂ ಇಲ್ಲ. 

ಇಲ್ಲ, ಯಾವ ದೋಷವೂ ಇಲ್ಲ. 
ಆದರೆ ನಿನ್ನ ಮನಸ್ಸಿನಲ್ಲಿ ಏನೋ ಅಶಂಕೆ ಇದೆ, ಹೇಳುತ್ತಿಲ್ಲ ಏಕೆ 
ಸಹಿ? 

ರಾಜಾ ನಳ ತಮ್ಮ ಹಂಸದೊಂದಿಗೇ ಏಕೆ ಪತ್ರ ಕಳಿಸಬಾರದು, ತನ್ನ 
ಹಂಸದೊಂದಿಗೆ ಏಕೆ ಕಳಿಸಬೇಕು? ಎಂದು ವಿಚಾರಿಸುತ್ತಿದ್ದೇನೆ. ಈ 
ರೀತಿ ಇದು ಬೇರೆ ಯಾರ ಕೈಗಾದರೂ ಸಿಕ್ಕಿ ಯಾವುದಾದರೂ 
ಉಪದ್ರವ ಉಂಟುಮಾಡಬಹುದಾಗಿತ್ತು. 

ಹೀಗೆ ಏನು ಆಗುತ್ತಿತ್ತು? ರಾಜಾ ನಳ ಈ ರೀತಿಯಾಗಿ ತನ್ನ 
ಚಾತುರ್ಯ ಮತ್ತು ಕಾರ್ಯಕೌಶಲ್ಕದ ಪ್ರಮಾಣ ನೀಡಬೇಕೆಂದು 
ಬಯಸಿರಬೇಕು. 

ಆದರೆ ಅವನ ಆ ಗುಣದಲ್ಲಿ ಒಂದು ಅವಗುಣವೂ ಇದೆ. ಅದೇ 


115 


ಆಶಾ: 
ಕಾ 


ಕುರು 


ದೌ: 


ಡ, ಕಿವುಡ, ಕುಂಟ, 


ಆಶಾ: 


ಹಾಸ ಜ್‌ 
ಅವವಿ ಜೂಜಂ 


ಕ್ರ 


ದೊಡ ವನಾಗಿದ ಷೂ 


ಆಗಾ ವ es ಆಗಾತ 


€” 
ಟ್ಟ 


ಹಹಹ 
ವ್‌ 


ಅವರ ಕ 


ನಲ ಇಲ್‌ 
ತಾನೇನು? 


ರ್‌ 


ಬಿ 


ರಾರ 


ಹ 
ಸೆ 


ಹ 
ಇ 


ಕಂಗಾಲ ಹಪಜಃ ಆಡ 


ಇದೀರಿ 


೦.೨೧ ಔಗನದಲ್ಲ 


ಗ್ಯ 
ಸ್‌ ದೆ 


ಹಾಗ ಸಾ 
ವವು 


ಪನದೇ 
ಗ ಇದರಿಂದ ಈರ್ಷಯಾಾಗಿದೆ. 


ಕ್‌ 
ಸ್‌ 


ಪ್ಲೆಲ್ಲ ರಾಜರು ರಾಜಕುಮಾರಿ ಅವರ 


ಬರುತಾರ, ರಾಜಕ 


ಕ್ಯಾ 


೬ 


ವು 


ಕ 
ಇ 


ರ 


ಗೌ 


ಕಣ ತೃಷೆ 


ಹಾ 
ಡು 


~ 
ಊಂ 


ಜಲಜ 


ವಪತಾರಿಯಂತೂ 


ಯನ್ನು ಯಾವುನಾದರೂಬನ ಕೊರಳಿಗ ಮಾ 


ಇ 
he 


po 


ಯಂವರದಲ್ಲಿ 


ಇ 
ಕ್‌ 
ಆ 


ಟಾ 


ಣ್‌ 


ಆದಾಗ ಉಳಿದವ 


ಅವರೆಲರೂ 


ಮಾತೆಂದರೆ 


ರಿಗಳಾಗಿರುವುದಿ 


ರಿಸಿಕೊಂಡು ಬಂದ 


ಗ್‌ 


ಗಾ 


ಈ 
ರಿರುತಾ 


ಆ 
2 


ಬಂದವರಿರುತಾರೆ. 


() 


ಕಾಗಿಲ್ಲ 


ಮನೋಭಾವನೆಯಿಂದ 


ಇಂಥವರಿಗೆ ಗೆಲವು 


ಆಗಣದರೂ ಅವರದೇನೂ ಹೋಗಬೇ 


ದ ನ. 


ಗೆ ಸಮಾಧಾನ ಹೇಳಿಕೊಳ್ಳು 


ುಜವಾದ ಪ್ರೇಮಿ ಇದರೂ ಅವನು ರಾಜಕುಮಾರಿಯ 


ಹಾ 


116 


ಕಾಮನಾ: 


ಶ್ರ ಲ್ಲನಾ: 


ಕಾಮನಾ: 


ಕಲ್ಲನಾ: 


ಕಾಮನಾ: 


ಮೂರು ಪಂಜಾಬಿ ನಾಟಕಗಳು 


ಇದೇ ರೀತಿ ಸೋತ ಜೂಜುಗಾರನೂ ತನ್ನ ಮನಸ್ಸಿಗೆ ಸಾಂತ್ರನ 
ಹೇಳಿಕೊಳ್ಳಬಹುದು. 
ಆದರೆ ಇಲ್ಲಿ ಗೆಲ್ಲುವವನ ಬಗ್ಗೆ ಯಾವುದೇ ರೀತಿಯ ಪ್ರೇಮಭಾವ 
ವಿರುವುದಿಲ್ಲ, ತನ್ನ ಪ್ರಿಯತಮೆಯ ಬಗ್ಗೆ ಪ್ರೇಮಿಯಲ್ಲಿರುವ 
ಆತ್ಮೀಯತೆ ಇರುವುದಿಲ್ಲ. 
ಇದು ಆದರ್ಶವಾದದ ಮಾತಾಯಿತು, ಕಲ್ಪನಾ ನಾವಂತೂ 
ಪ್ರೇಮವನ್ನೂ ಜೂಜು ಎಂದೇ ತಿಳಿಯುತ್ತೇವೆ ಹಾಗೂ ಜೂಜನ್ನೂ 
ಜೂಜೆಂದೇ ತಿಳಿಯುತ್ತೇವೆ. ಎರಡರಲ್ಲಿನ ಸೋಲೂ ಬಹಳ ಕೆಟ್ಟದ್ದು, 
ಸೋಲಾದರೆ ಏನು ಮಾಡುವುದು? ಆದರೆ ಇವರಿಬ್ಬರೂ ಆಟ 
ಆಡಲೇ ಬೇಕು. 
ಹಾಗಾದರೆ ನೀನೂ ಆಡುತ್ತಿಯಾ? 
ನಾನು ರಾಜರ ಮಾತನಾಡುತ್ತಿರುವೆ. ನನಗೆ ಒಂದು ವೇಳೆ ಇಂಥ 
ಅವಕಾಶ ಸಿಕ್ಕರೆ ನಾನೆಂದು ಹಿಂದೆ ಉಳಿಯಬಲ್ಲೆ! 
ಆಗಲಿ ಕಾಮನಾ, ಈಗ ಈ ಚರ್ಚೆ ಬಿಡು, ರಾಜಕುಮಾರಿ 
ದಮಯಂತಿ ಹಾಗೂ ರಾಜಾ ನಳನ ಬಗ್ಗೆ ವಿಚಾರ ಮಾಡೋಣ. 
ಈಗ ವಿಚಾರ ಎಂಥದು? ಇವರಿಬ್ಬರ ಜೋಡಿ ತುಂಬ ಸುಂದರ 
ವಾದುದು. ಇವರಿಬ್ಬರನ್ನೂ ವಿವಾಹ ಬಂಧನದಲ್ಲಿ ಬಂಧಿಸಲು ನಮ್ಮ 
ಪೂರ್ಣ ಶಕ್ತಿ ವಿನಿಯೋಗಿಸೋಣ. 
ಇಷ್ಟೆಲ್ಲ ಶಕ್ತಿ ವಿನಿಯೋಗದ ಅವಶ್ಯಕತೆಯಾದರೂ ಏನಿದೆ ? 
ರಾಜಕುಮಾರಿ ತಮ್ಮ ಮನಸ್ಸನ್ನು ನಿಶ್ಚಿತಗೊಳಿಸುವುದು ಅವಶ್ಯ. 
ತಂದೆ-ತಾಯಿಗಳು ಅವಳ ಇಚ್ಛೆಯನ್ನು ಪೂರ್ಣಗೊಳಿಸುವಲ್ಲಿಯೇ 
ತಮ್ಮ ಆನಂದವಿದೆಯೆಂದು ತಿಳಿಯುತ್ತಾರೆ. ಇವಳಿಗಾದರೂ 
ಯಾವುದರ ಬಗ್ಗೆ ಸಂಕೋಚಪಡಬೇಕಾಗಿದೆ ? ರಾಜಕುಮಾರಿಗೆ ರಾಜ 
ನಳನಂಥ ವರ ಇಡೀ ಭಾರತದಲ್ಲಿ ಇನ್ನೊಬ್ಬನಿಲ್ಲ. 
ಐ ಇಂಥ ಅಹಂಕಾರದ ಮಾತನ್ನು ಆಡಬೇಡ. ದೇವತೆಗಳಿಗೆ 
ಇದರಿಂದ ಈರ್ಷೆ ಹುಟ್ಟುತ್ತದೆ. ಯಾರಿಗೆ ತಕ್ಕವರು ಮರ್ತ್ಯ 
ಲೋಕದಲ್ಲಿ ಕಡಿಮೆ ಇರುತ್ತಾರೋ, ಅಂಥವರಿಗೆ ದೇವತೆಗಳು 
ಗಂಟುಬೀಳುತ್ತಾರೆ. 
ಮ ಮಾತು ನಿಜವಾಗಿದೆ, ಕಾಮನಾ. ಒಂದು ವೇಳೆ ಇಂದ್ರದೇವನ 
ಈ ಕಡೆ ಉಂಟಾದರೆ ತುಂಬ ಕಷ್ಟ. 
he. ಕೂಡಲೇ ಸ್ವಯಂವರ ವಏರ್ಪಡಿಸುವಂತೆ ಇವಳ 
ಮನವೊಲಿಸು. (ಕಲ್ಪನಾಳ ಕೈಯಲ್ಲಿರುವ ಹಂಸ ರೆಕ್ಕೆ ಬಡಿಯುತ್ತದೆ) 
(ಕೂಗಿ) ರಾಜಕುಮಾರಿ, ಈ ಹಂಸ ಈಗ ಹಾರಲು ತುಂಬ 
ಚಡಪಡಿಸುತ್ತಲಿದೆ. ಈ ರೀತಿ ಇದು ಚಡಪಡಿಸುತ್ತಿದ್ದರೆ ನನ್ನ 
ಕೈಯಿಂದ ಹಾರಿ ಹೋಗುತ್ತದೆ. ಯಾರಿಗಾದರೂ ಇದರ ಮುಖಾಂತರ 


ದ:ಶೂಯಂತಿ 


ಕಾಮನಾ: 


ದಮಯಂತಿ: 


117 


ಸಂದೇಶ ಕಳಿಸುವುದಿದ್ದರೆ ಬೇಗ ಬನ್ನಿ. 
(ಅವಳ ಬಾಯ ಮೇಲೆ ಚಿರಳಿಡುತ್ರ) ಏ, ಇಷ್ಟು ಜೋರಾಗಿ 
ಮಾತನಾಡದಿರು, ಗೋಡೆಗಳಿಗೂ ಕಿವಿ ಇರುತ್ತವೆ. 

(ದಮಯಂತಿ ಹಾಗೂ ಆಶಾ ಸರೋವರದಿಂದ ಹೊರಗೆ ಬರುತ್ತಾರೆ) 
(ಅಪಾರ ಸ್ನೇಹಮಯತೆಯಿಂದ) ಇದೇನು ಗದ್ದಲ ನಡೆಸಿರುವೆ, 
ಕಲ್ಪನಾ? ಕಾಮನಾಳಿಂದ ಇಂಥ ಚಂಚಲತೆಯನ್ನು ಆತುರತೆಯನ್ನು 
ನಾನು ನಿರೀಕ್ಷಿಸಬಲ್ಲಿ, ಆದರೆ ನೀನು ಕೂಡ ಅವಳ ಹಾಗೆ 
ಚಂಚಲಳಾಗತೊಡಗಿರುವೆ. 

(ನಕ್ಕು ರಾಜಕುಮಾರಿ, ಪ್ರೇಮದಲ್ಲಿ ಕಲ್ಪನಾ ಕೂಡ ಕಾಮನಾಳ ಹಾಗೆ 
ಚಂಚಲ ಹಾಗೂ ಆತುರಳಾಗಿ ವರ್ತಿಸುತ್ತಾಳೆ. 

ಎಂಥ ಪ್ರೇಮ? ಯಾರಿಗಾಗಿದೆ ಈ ಪ್ರೇಮದ ರೋಗ? 
ಕಲ್ಪನಾಳಿಗೆ, ಕಾಮನಾಳಿಗೆ, ಆಶಾಳಿಗೆ ಹಾಗೂ ಅವರ ಸ್ವಾಮಿನಿಗೆ. 
(ಬೀಸಣಿಗೆ ಎತ್ತಿ ಅವಳ ಭುಜಕ್ಕೆ ಹೊಡೆಯುತ್ತಾಳೆ) ಸ್ವಾಮಿನಿ ಇಷ್ಟು 
ಅಪಕ್ಷವಲ್ಲ! 

ಯಾವಾಗ ಪಕ್ಷಳಾದಳು, ಸ್ವಾಮಿನಿ? ಈಗ ಬಹು ಕಷ್ಟದಿಂದ ಕೇವಲ 
ಹದಿನೇಳು ವರ್ಷ ತುಂಬಿವೆ. 

ಸರಿ, ಬಹಳ ಮಾತು ಬೇಡ, ಏನಾದರೂ ಕೆಲಸದ ಮಾತು ಹೇಳು. 
ಕೆಲಸದ ಮಾತೆಂದರೆ, ಈ ಹಂಸದೊಂದಿಗೆ ಕಳಿಸುವ ಆ ಕಾಗದ 
ಕೊಡಿ. ಈಗ ಇದು ತುಂಬ ಆತುರಗೊಂಡಿದೆ. 

(ಕಲ್ಪನಾಳ ಕೈಯಲ್ಲಿರುವ ಹಂಸ ರೆಕ್ಕೆ ಬಡಿಯುತ್ತದೆ) 
(ಕಾಮನಾಳಿಗೆ) ಕಾಮನಾ, ನೀನು ಹೋಗಿ ಆ ಕುಂಜದಲ್ಲಿರುವ 
ಚೌಕಿಯೊಳಗಿಂದ ಒಂದು ಕಾಗದ ತೆಗೆದುಕೊಂಡು ಬಾ. 
ಪತ್ರವನ್ನು, ರಾಜಕುಮಾರಿ ಮೊದಲೇ ಬರೆದಿಟ್ಟಿರಬೇಕು. 

ಪತ್ರ, ಬರೀ ಬಿಳೀ ಕಾಗದ. ನನಗೆ ಅದರಲ್ಲಿ ಬರೆಯುವುದೇನಿದೆ ? 
ಹಾಂ! ಬಿಳಿ ಕಾಗದ, ತಿಳಿದುಕೊಳ್ಳುವವರಿಗೆ ಅದು ಒಳ್ಳೆಯ ಸಂದೇಶ 
ನೀಡುತ್ತದೆ. 

ಹಾಂ! ಬಿಳೀ ಕಾಗದವನ್ನೇ ಇದರ ಕಾಲಿಗೆ ಕಟ್ಟಿಬಿಡುವೆ. ಯಾರಿಗೆ 
ಹೇಗೆ ಬೇಕೋ ಹಾಗೆ ಅರ್ಥಮಾಡಿಕೊಳ್ಳಲಿ. ನಾವು ಮಾತ್ರ 
ಯಾವುದೇ ರೀತಿಯಲ್ಲೂ ಸಿಕ್ಕು ಹಾಕಿಕೊಳ್ಳುವುದಿಲ್ಲವಲ್ಲ. 
ರಾಜಕುಮಾರಿ, ತಮ್ಮ ಇಚ್ಛೆಯಾದರೂ ಏನು 9 

ನನ್ನ ಇಚ್ಛೆ ಇನ್ನೂ ನಿಶ್ಚಿತವಾಗಿಲ್ಲ. (ಸುಮ್ಮನೆ, ಆಶಾಳಿಂದ ಮುಚ್ಚಿಡ 
ಬಯಸುತ್ತಾಳೆ, ಆದರೆ ಈ ಸಖಿಯರಿಂದ ಯಾವುದನ್ನೂ 
ಗುಪ್ತವಾಗಿಡಲು ಸಾಧ್ಯವಿಲ್ಲ) ಮೊದಲ ಮಾತೆಂದರೆ ಕಲ್ಪನಾ, ನಾನು 
ರಾಜಾ ನಳನನ್ನು ಏಕಾಂತದಲ್ಲಿ ಭೇಟಿಯಾಗಲಿಚ್ಛಿಸುತ್ತೇನೆ. ಆ 
ನಂತರವೆ ನಾನು ನಿಶ್ಚಿತಗೊಳಿಸುವೆ. 


ಕಲನಾ: 


ಮೂರು ಪಂಜಾಬಿ ನಾಟಕಗಳು 


ಹಾಗಾದರೆ ಸ್ಮಯಂವರ ನೆರವೇರಿಸುವಂತೆ ಮಹಾರಾಜರಿಗೆ ವಿನಂತಿ 
ಮಾಡಿಕೊಳ್ಳಿ. 

ಇಷ್ಟು ಅವಸರ ಏನಿದೆ? 

ಹಾಗಲ್ಲ ರಾಜಕುಮಾರಿ, ಮೊದಲು ಸ್ವಯಂವರ ಘೋಷಣೆಯಾಗಲಿ, 
ಅಂದರೆ ರಾಜ ನಳನ ಉತ್ಸುಕತೆ ಪ್ರಬಲಗೊಳ್ಳುತ್ತದೆ. 

ನೀನು ಹೇಗೆ ಉಚಿತವೆಂದು ತಿಳಿಯುತ್ತಿಯೇ, ಹಾಗೆ ಮಾಡೋಣ. 
ಹಾಗಾದರೆ, ಏಕಾಂತದಲ್ಲಿ ಭೇಟಿಯಾಗಲು ರಾಜಾ ನಳನಿಗೆ ಸಂದೇಶ 
ಯಾವ ರೀತಿ ಕಳಿಸುವುದು ? ಪತ್ರದಲ್ಲಿ ಬರೆಯುವುದು ಉಚಿತವಲ್ಲ. 
(ಕುಂಜದಿಂದ ಪತ್ರ ತರುತ್ತಾಳೆ ಪತ್ರದಲ್ಲಿ ಎನೂ ಬರೆಯಕೂಡದು, 
ಅದು ಹಾಗೇ ಇರಲಿ. 

ಸರಿ, ನಾನು ಸ್ವತಃ ರಾಜಾ ನಳನಿಗೆ ಸಂದೇಶ ತಲುಪಿಸುವೆ. 

ನಾನು ಈ ಸೇವೆ ಮಾಡಬಲ್ಲೆ. 

ಬೇಡ ಆಶಾ, ನೀನು ನನ್ನ ಮನದ ಇಂಗಿತವನ್ನು ಹೆಚ್ಚು ಸ್ಪಷ್ಟಗೊಳಿಸಿ 
ಬಿಡುವೆ. ನೀನಂತೂ ಯಾವಾಗಲೂ ಆತುರದವಳು. ಸಂದೇಶ 
ತಲುಪಿಸಲು ಕಲ್ಪನಾಳೇ ಯೋಗ್ಯಳಾಗಿದ್ದಾಳೆ. 

ಅದೂ ಅಲ್ಲದೆ ರಾಜಾನಳನ ರಾಜ-ದರ್ಬಾರದಲ್ಲಿ ಮೊದಲಿನಿಂದಲೂ 
ಇವಳಿಗೆ ಪರಿಚಿತರೂ ಇದ್ದಾರೆ. 

ಸರಿ, ಹಾಗಾದರೆ ಇದು ನಿಶ್ಚಯವಾಯಿತು. ಪ 
ಹಂಸದ ಪಾದಕ್ಕ ಕಟ್ಟುತ್ತೇನೆ. 

(ಆಶಾ ಕಾಮನಾಳಿಂದ ಪತ್ರ ಪಡೆದು ಹಂಸದ ಕಾಲಿಗೆ ಕಟ್ಟುತಾಳೆ; 
ಹಾಗೂ ಕಲ್ಪನಾಳ ಕೈಯಿಂದ ಹಂಸ ತೆಗೆದುಕೊಳ್ಳುತ್ತಾಳೆ) 

ಈಗ ಹಂಸವನ್ನು ಬಿಡಲೇ, ರಾಜಕುಮಾರಿ! 

ತಡೆ, ಆ ಹಂಸವನ್ನು ಸ್ವತಃ ರಾಜಕುಮಾರಿ ತಮ್ಮ ಕೈಯಿಂದಲೇ ಹಾರಿ 
ಬಿಡಲಿ. (ಆಶಾ, ಹಂಸವನ್ನು ರಾಜಕುಮಾರಿಯ ಕೈಗೆ ಕೊಡುತ್ತಾಳೆ 
ಅವಳು ಅದನ್ನು ಪ್ರೀತಿ ತುಂಬಿದ ಕಣ್ಣನಿಂದೊಮ್ಮೆ ನೋಡಿ 
ಹಂಸವನ್ನು ಬಿಟ್ಟುಬಿಡುತಾಳೆ) 


- ತೆರೆ - 


(GL 
[e 8 
೨) 
b 
(ಥು 
ಶ್ರಿ 
© 
ಕ 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ಅಂಕ: ಎರಡು 


(ರಾಜಾ ನಳನ ರಾಜಭವನದ ಒಂದು ಸದನ. ರಾಜಾ ನಳ ಹಾಗೂ 
ಅವನ ಆಪ್ತ ಮಂತ್ರಿಯ ಪ್ರವೇಶ) 


ಹಾಗಾದರೆ, ಮಂತ್ರಿಗಳೇ ಇಂದಿನ ಪತ್ರಗಳಲ್ಲಿ ರಾಜಕುಮಾರಿ 
ದಮಯಂತಿಯ ಸ್ವಯಂವರದ ಶುಭ ಸೂಚನೆ ಬಂದಿದೆಯೇ? 
ಹೌದು, ಮಹಾರಾಜ! ಸ್ವಯಂವರದ" ಸೂಚನೆ ಎಂದೇಕೆ 
ಹೇಳುತ್ತೀರಿ? ಪ್ರಾರಂಭದಲ್ಲಿಯೇ ಶುಭ ಶಕುನ ತೋರುತ್ತಲಿದೆ. 
(ನಕು) ಆಶಾವಾದಿಯಾಗಿರುವುದು ಶುಭಗುಣವಾಗಿದೆ. ಆದರ ಇದು 
ಅತಿಯಾಗಬಾರದು. 

ಇದು ಅತಿಯಲ್ಲ ಮಹಾರಾಜ. ತಮ್ಮ ಸಂದೇಶದಿಂದಾಗಿಯೇ ಇದು 
ಸಾಧ್ಯವಾಗಿದೆ. 

(ಸ್ವಗತ ನನ್ನ ಸಂದೇಶವೂ ಅವಳ ಸಂದೇಶದ ಉತ್ತರವೇ ಆಗಿತ್ತು. 
ಮೊದಲಿನ ಸಂದೇಶವಂತೂ ರಾಜಕುಮಾರಿಯದೇ ಆಗಿತ್ತು. 

ಇದು ಕೂಡ ಸರಿಯಾಗಿದೆ. ಮೊದಲು ಯಾವಾಗಲೂ ಪಾತ್ರದಿಂದಲೇ 
ಆಗುತ್ತದೆ, ವಸ್ತುವಿನದು ಏನಿದೆ ? 

ಆದರೆ ವಸ್ತುವಿಗೂ ಪಾತ್ರದ ಅವಶ್ಯಕತೆ ಇರುತ್ತದೆ, ಮಂತ್ರಿ! ಇಲ್ಲಿ 
ಪಾತ್ರ ಮತ್ತು ವಸ್ತುವಿನ 

ಇಲ್ಲಿಯಂತೂ ಭೂಮಿ ಮತ ೆ ಸರಿಯಾದುದು. 
ಸರಿಯಾಗಿದೆ, ಮಹಾರಾಜ. ತಾವು ತಮ್ಮ ಮಂತ್ರಿಗಿಂತ ಹೆಚ್ಚು 
ಬುದ್ಧಿಶಾಲಿಗಳೂ, ಶ್ರೇಷ್ಠ ಕವಿಗಳೂ ಆಗಿರುವಿರಿ. ಆದರೆ ಅದೆಷ್ಟೋ 
ಸಲ ಭೂಮಿ ರೈತನಿಗಾಗಿ ಮೊದಲೇ ಸಿದ್ಧವಾಗಿರುವುದಿಲ್ಲ ಸಿದ್ಧಮಾಡಿ 
ಕೊಳ್ಳಬೇಕಾಗುತ್ತದೆ; ಅಡವಿಯನ್ನು ಕಡಿದು ಉಳುವುದಕ್ಕಾಗಿ ಭೂಮಿ 
ಸಿದ್ಧಗೊಳಿಸಿದ ಹಾಗೆ. 

ಅದು ಕೂಡ ಅಂಥ ವಿಪರೀತ ವಿ 

ಮೊದಲೇ ಯಾರಿಂದಲೋ ಉಪದ್ರವ ಹಾಗೂ ಸಂಘರ್ಷದಿಂದಾಗಿ 
ಪೀಡೆಗೆ ಒಳಗಾಗಿರುತ್ತದೆ. ಅಲ್ಲಿ ರೈತ ಈ ಪೀಡೆಯಿಂದ ಭೂಮಿ 
ಯನ್ನು ಮುಕ್ತಗೊಳಿಸಬೇಕಾಗುತ್ತದೆ. ಆದರೆ ಇಲ್ಲಿಯ ಭೂಮಿಯನ್ನು 
ಯಾರೂ ಮುಟ್ಟಿಲ್ಲ ಕೂಡ ವ ಕುಮಾರಿಯಾಗಿದ್ದಾಳೆ. 


ಗಾಗಾ 


ಷಯವೇನಲ್ಲ. ಅಲ್ಲ ಭೂಮಿ 
ವ 


(C4 
GL 
C 


120 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮೂರು ಪಂಜಾಬಿ ನಾಟಕಗಳು 


ಆದರೆ ಆತನಲ್ಲಿ ಯೋಗ್ಯತೆ ಇದೆ, ಬುದ್ದಿ ಇದೆ, ಬಲವಿದೆ. ಸರಿ 
ತಾನೇ? (ನಗುತ್ತಾನೆ) ನಾನೇಕೆ ನಗುತ್ತಿರುವೆ, ಗೊತ್ತೇನು? 

ನಿಮ್ಮ ಬಗೆಗೆ ಈ ಮಾತುಗಳನ್ನು ನಾನು ಹೇಳಬೇಕಾಗಿತ್ತು. ಆದರೆ 
ನನ್ನ ಮಂದಬುದ್ಧಿಯಿಂದಾಗಿ ಮಹಾರಾಜರು ಸ್ವತಃ ಈ 
ಮಾತುಗಳನ್ನು ಹೇಳಬೇಕಾಗಿ ಬಂತು. 

ನೀನು ಹೀಗೂ ತಿಳಿಯಬಹುದು, ಈ ಭೂಮಿಯ ಒಡೆಯನಾಗಲು 
ಮಹಾರಾಜ ಬಹಳ ಆತುರರಾಗಿದ್ದಾರೆ. 

ಅದು ಕೂಡ ಉಚಿತವಾಗಿದೆ, ಮಹಾರಾಜ! ತಮ್ಮ ವಯಸ್ಸಿಗೆ ಈ 
ಅಧಿಕಾರವಿದೆ. 

ನನ್ನ ಎಲ್ಲ ಆತುರತೆಗೆ ಇದೇ ಕಾರಣವೇನು ? 

ಅಲ್ಲ ಮಹಾರಾಜ! ತಮ್ಮ ಹಾಗೂ ರಾಜಕುಮಾರಿಯ ಆಪ್ತ ಸಖಿ 
ಕಲ್ಪನಾ ತೆಗೆದು ಕಳಿಸಿದ ಆ ಚಿತ್ರವೂ ಕಾರಣವಾಗಿರಬಹುದು. 
ಮಂತ್ರಿ, ಕೇವಲ ಚಿತ್ರ ನೋಡಿಯೇ ನಿರ್ಣಯ ತೆಗೆದುಕೊಳ್ಳುವುದು 
ಉಚಿತವೇನು ? 

ತಮ್ಮ ಸಖಿ, ಕಲ್ಪನಾ, ಮೋಸ ಹಾಗೂ ತಪ್ಪು ಮಾಡಲಾರಳು, 
ಮಹಾರಾಜ. 

ಕಲನಾಳಿಂದ ತಪ್ಪು ಆಗಬಹುದು, ಆದರೆ ಮೋಸ ಆಗಲಾರದು. 
ಮತ್ತೆ ಇದಕ್ಕೆ ಬೇರೆ ಉಪಾಯವೇನು ? 

(ನಕ್ಕು ಇದರ ಉಪಾಯ ನೀವು ಹುಡುಕಿ. ಇದುವೇ ರಾಜ್ಯದ 
ಮಂತ್ರಿಗಳ ಕರ್ತವ್ಯ. 

ಮಹಾರಾಜ, ಈ ಸಮಸ್ಯೆ ಬಿಡಿಸುವ ಕಾರ್ಯದಲ್ಲಿ ನಾನು ಕೇವಲ 
ಸಹಾಯಕ ಮಂತ್ರಿ. ಮುಖ್ಯ ಮಂತ್ರಿ, ಮಹಾರಾಜರ ಹೃದಯವೇ 
ಆಗಿದೆ. 

ಸ್ವಯಂವರಕ್ಕೆ ಮೊದಲು ರಾಜಕುಮಾರಿಯನ್ನು ಏಕಾಂತದಲ್ಲಿ ಒಮ್ಮೆ 
ನೋಡಬೇಕೆಂದು, ನನ್ನ ಹೃದಯ ಹೇಳುತ್ತದೆ. 

ಅಂದರೆ, ರೈತನಿಗೆ, ಮೊದಲು ಹೋಗಿ ಭೂಮಿಯನ್ನು ನೋಡ 
ಬೇಕಾಗಿದೆ. ಆದರೆ, ಮಹಾರಾಜ! ಈ ಮಾತು ರಾಜರುಗಳಿಗೆ 
ಯೋಗ್ಯವಾದುದಲ್ಲ. 

ಏಕೆ? 

ರಾಜರಿಗೆ ಒಂದೇ ಭೂಮಿಯಲ್ಲಿ ಬೀಜ ಹಾಕಬೇಕಾದ ಪ್ರಮೇಯ 
ವೇನಿಲ್ಲ, ಒಂದರಲ್ಲಿ ಮನಸ್ಸಿಗೆ ಬರದಿದ್ದಲ್ಲಿ ಬೇರೆ ಭೂಮಿಯಲ್ಲಿ 
ಬೀಜವನ್ನು ಹಾಕಬಹುದಾಗಿದೆ. 

ಆದರೆ ಯಾವ ಭೂಮಿಯಲ್ಲಿ ತನ್ನ ವ್ಯಕ್ತಿತ್ತ್ವದ ಭವನ ನಿಲ್ಲಿಸ 
ಬೇಕೆಂದಿರುವನೋ ಅದರ ಬಗ್ಗೆ ರಾಜನಿಗೂ ಕಾಳಜಿ ಇರುವುದು 
ಅವಶ್ಯವಾಗುತ್ತದೆ. 


ದಮಯಂತಿ 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ಕಲನಾ: 


ನಳ: 


ಕಲನಾ: 


ಒಂ 


121 


ಮಹಾರಾಜ, ರಾಜರುಗಳಿಗೆ ವ್ಯಕ್ತಿತ್ತದ ಅವಶ್ಯಕತೆ ಏಕೆ ಬೇಕು? 
(ನಕ್ಕು) ಏನು ? ರಾಜರೆಂದರೆ ಮಂತ್ರಿಗಳು ಊದುವ ವಾದ್ಯವೇನು? 
ಮಂತ್ರಿಗಳದಲ್ಲ ಮಹಾರಾಜ, ಪ್ರಜೆಗಳದ್ದು. ರಾಜಾ, ಪ್ರಜೆಗಳ 
ಭಾವನೆಗಳನ್ನು, ಉದ್ದಾರಗಳನ್ನು ಉದ್ರೋಷ ಮಾಡುವ ವಾದ್ಯವೇ 
ಆಗಿರುತ್ತಾನೆ. 

ಹಾಗಾದರೆ, ವ್ಯಕ್ತಿತ್ವದ ಉಪಹಾರ ಬಹುಶಃ ನಮ್ಮ ರಾಜರುಗಳ 
ಶ್ರೇಣೀ ಕರ್ತವ್ಯವಾಗಿದೆ. 

ಮಹಾರಾಜರು ಬಲ್ಲವರೇ ಆಗಿದ್ದಾರೆ. 

(ಬಾಗಿಲ ಮೇಲೆ ಠಕ್‌ ಠಕ್‌ ಸಪ್ಪಳವಾಗುತ್ತದೆ) 

ಬರಬೇಕು. (ಓರ್ವ ಸಖಿಯ ಪ್ರವೇಶ) 

ಮಹಾರಾಜ, ತಮ್ಮನ್ನು ಕಾಣಬೇಕೆಂದು ಅಪಾರ ಚೆಲುವೆಯಾದ 
ಹೆಣ್ಣೊಬ್ಬಳು ವಿರಾಜಮಾನಳಾಗಿದ್ದಾಳೆ. 

(ನಕ್ಕು ಅಪಾರ ಚೆಲುವೆಯಾದ ಹೆಣ್ಣು? 

ಹಾಂ! ಮಹಾರಾಜ! ಈಗ ಕೆಲ ಕಾಲದ ಹಿಂದೆ ಇಲ್ಲಿಯೇ 
ರಾಜ-ಸಭೆಯಲ್ಲಿದ್ದ ಸಖಿಯೇ ಆಗಿರಬೇಕು. 

ಕಲ್ಪನಾ ? 

ಹೆಸರು ಮಾತ್ರ ಈ ದಾಸಿಗೆ ಗೊತ್ತಿಲ್ಲ ಮಹಾರಾಜ. ಆದರೆ ಆಕೆಯ 
ಗುರುತಾಗಿ ಈ ಉಂಗುರ ನೀಡಿದ್ದಾಳೆ. 

(ಉಂಗುರ ನೋಡಿ) ಸರಿ, ಒಳಗೆ ಕಳಿಸು. 

ಮಹಾರಾಜ, ನಾನು ಹೊರಗೆ ಹೋಗುವುದು ಲೇಸು! 

ಇಲ್ಲ! ನಿಮ್ಮೆದುದಿನಲ್ಲಿಯೇ ನಾವು ಕಲ್ಪನಾಳೊಂದಿಗೆ ಮಾತನಾಡು 
ತ್ತೇವೆ. (ಕಲ್ಪನಾಳ ಪ್ರವೇಶ) 

ವಂದನೆಗಳು, ಮಹಾರಾಜರಿಗೆ ಜಯವಾಗಲಿ. 

(ಕಲ್ಪನಾ ಮಹಾರಾಜರ ಪಾದಕ್ಕೆ ಹಣೆ ಹಚ್ಚೆ ನಮಸ್ಕರಿಸುತ್ತಾಳೆ. ನಳ 
ಅವಳ ಹಣೆ ಹಿಡಿದು ಕೂಡಿಸುತ್ತಾನೆ. ಮತ್ತೆ ಅವಳನ್ನು ಆಸನದ 
ಮೇಲೆ ಕೂಡಲು ಹೇಳುತ್ತಾನೆ. ಅವಳು ಆಸನದತ್ತ ಹೋಗುತ್ತಾಳೆ. 
ಆದರೆ ಕೂಡುವುದಿಲ್ಲ. ನಳ ಕೂಡುವಂತೆ ಅವಳಿಗೆ ಒತ್ತಾಯ 
ಮಾಡುವುದಿಲ್ಲ. ಮಂತ್ರಿ ಕಲ್ಪನಾಳತ್ತ ನೋಡುತ್ತಾನೆ. ಅವಳು ಅವನಿಗೆ 
ನಮಸ್ಕರಿಸುತ್ತಾಳೆ-ತಲೆಬಾಗಿ) 

ಹೇಗೆ ಬರೋಣವಾಯಿತು, ಸಖಿ? 

ಮಹಾರಾಜರ ಪ್ರತಾಪ, ದಾಸಿ ಇಲ್ಲಿಗೆ ಬರುವ ಕಾರಣಗಳಲ್ಲಿ ಅದೂ 
ಒಂದು. ಮಹಾರಾಜರಿಗೆ ತಲುಪಿಸಬೇಕಾದ ಒಂದು ಸಂದೇಶವನ್ನು 
ತಂದಿರುವೆ. ಮಹಾರಾಜರು ಅದನ್ನು ಕೇಳುವ ಮುನ್ನ ಅನ್ಯರು 
ಯಾರೂ ಕೇಳಬಾರದು. ಹಾಗೆ ಮಾಡಿದರೆ ಸಂದೇಶ ಕಳಿಸಿರುವ 
ವ್ಯಕ್ತಿಯ ಭಾವನೆಗಳಿಗೆ ಯೋಗ್ಯ ಗೌರವ ಸಲ್ಲಿಸಿದಂತಾಗುವುದಿಲ್ಲ. 


122 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 


ಕಲನಾ: 


ಕ 


ನಳ: 


ಕಲನಾ: 


ಒಂ 


ನಳ: 


ಶ್ರ ಲನ: 


ನಳ: 


ಕಲನಾ: 


ಜಾ 


ನಳ: 


ಕಲ್ಪನಾ 


ನಳ: 


ಷ್ಟ ಲ್ಪನಾ: 


ಮೂರು ಪಂಜಾಬಿ ನಾಟಕಗಳು 


ಹೀಗೆ ಹೇಳಿದ್ದಕ್ಕಾಗಿ ಮಹಾರಾಜರು ಅನ್ಯಥಾ ಭಾವಿಸಬಾರದಾಗಿ 
ಪ್ರಾರ್ಥಿಸುತ್ತೇನೆ. 

(ನಳ ನಗುತಾನೆ) 

ಮಹಾರಾಜ, ನಾನಂತೂ ಇಲ್ಲಿಂದ ಹೋಗಲು ಮೊದಲೇ ಅಪ್ಪಣೆ 
ಕೇಳಿದ್ದೆ. (ಎದು ಹೊರಟು ಹೋಗುತ್ತಾನೆ) 

ಅಮಾತ್ಕರೇ, ದೂರ ಹೋಗಬೇಡಿ. ನಿಮ್ಮೊಂದಿಗೆ ಮಂತ್ರಾಲೋಚನೆ 
ಮಾಡಬೇಕಾದ ಅವಶ್ಯಕತೆ ಬಂದರೂ ಬಂದೀತು. 

(ಹೋಗುತ್ತ) ನಾನು ಸಮೀಪದ ಸದನದಲ್ಲಿದ್ದುಕೊಂಡೇ ಮಹಾ 
ರಾಜರ ಅಪ್ಪಣೆಯ ಪ್ರತೀಕ್ಷೆ ಮಾಡುವೆ. 

(ನಗುತ್ತ ಕಲ್ಪನಾಳಿಗೆ) ಹಾಂ, ಸಖಿ ಈಗ ಹೇಳು ಏನದು ಸಂದೇಶ ? 
ನಾನು ಕಳುಹಿದ ಚಿತ್ರ ಮಹಾರಾಜರ ಮೇಲೆ, ಎಂಥ ಪ್ರಭಾವ ಬೀರಿದೆ 
ಎಂಬುದನ್ನು, ಮಹಾರಾಜರು ಮೊದಲು ಹೇಳುವ ಕೃಪ 
ಮಾಡಬೇಕು. 

ಚಿತ್ರ, ಯಾವುದೋ ಅತ್ಯಂತ ಸುಂದರಿಯ ಪ್ರತಿಬಿಂಬವಾಗಿದೆ. 
ಮಹಾರಾಜ, ರಾಜಕುಮಾರಿ ಈ ಚಿತ್ರಕ್ಕಿಂತಲೂ ಅದೆಷ್ಟೋ ಪಟ್ಟು 
ಚೆಲುವೆಯಾಗಿದ್ದಾಳೆ. ಅಲ್ಲದೆ ಆಕೆಯ ಮನ ಮತ್ತು ಬುದ್ಧಿಯ 
ಅನುಪಮವಾದ ಗುಣಗಳನ್ನು ಈ ಚಿತ್ರ ಪ್ರತಿಬಿಂಬಿಸಲಾರದು. 
ಕಲ್ಪನಾ, ಮನ ಮತ್ತು ಬುದ್ಧಿಯ ಅನುಪಮ ಗುಣ 
ರಾಜಕುಮಾರಿಯಲ್ಲಿ ಏನಿರುತ್ತವೆ ? ಸ್ತ್ರೀ ಪ್ರಕೃತಿ. ಇಂತಿರುವಾಗ ಮನ 
ಮತ್ತು ಬುದ್ಧಿಯ ಗುಣ ನೋಡುವುದು ಅಧಿಕ ಪ್ರಸಂಗಿತನವಲ್ಲವೇ ? 
ಹಾಗಾದರೆ, ಮಹಾರಾಜರು, ಈ ಚಿತ್ರದಲ್ಲಿ ನೋಡಿದ 
ಸೌಂದರ್ಯದಿಂದಲೇ ಸಂತೋಷಪಡಬೇಕು! ಬಾಹ್ಯ ರೂಪದಲ್ಲೂ 
ಕೂಡ ರಾಜಕುಮಾರಿ ಈ ಚಿತ್ರಕ್ಕಿಂತ ಅದೆಷ್ಟೋ ಪಟ್ಟು 
ಸುಂದರಿಯಾಗಿದ್ದಾಳೆ. ಏಕೆಂದರೆ, ನನ್ನ ಚಿತ್ರಕಲೆ ಪೂರ್ಣರೂಪದಲ್ಲ 
ಯಥಾರ್ಥವಾಗಲಿಲ್ಲ. ಆದರೆ ಮಹಾರಾಜ..... 

"ಆದರೆ'ಯ ಅರ್ಥವೇನು? 

ಮಹಾರಾಜ, ಸ್ತ್ರೀ ಪ್ರಕೃತಿಯಲ್ಲ ಪ್ರಕೃತಿಯನ್ನು ಸ್ತ್ರೀಯೊಂದಿಗೆ ತುಲನೆ 
ಮಾಡಬಹುದೆಂದು ನನ್ನ ವಿನಂತಿ. 

ಹೇಳಿದ್ದನ್ನು ಈ ರೀತಿ ತಿರುವು ಮುರುವು ಮಾಡಿದರೆ ಆಗುವ 
ಅಂತರವಾದರೂ ಏನು? 

ಬಹಳ ಅಂತರವಿದೆ, ಮಹಾರಾಜ, ಈ ಎರಡೂ ಹೇಳಿಕೆಯಲ್ಲಿ 


ತಮಗೂ ಇದು ಗೊತ್ತಿಲ್ಲದಿಲ್ಲ ತಾವು ನನ್ನ ಬಾಯಿಂದ 
ಕೇಳಬಯಸಿದ್ದೀರಿ, ಅಷ್ಟೆ. 

೧ 
ಹಾಗೆಂದೇ ತಿಳಿ. 


ಮನುಷ್ಯ ಪ್ರಕೃತಿಯಲ್ಲಿ ಮನ ಮತ್ತು ಬುದ್ಧಿಯ ಗುಣ ವಿಕಸಿತ 


ದಮಯಂತಿ 


ನಳ: 


ಕ ಲನಾ: 


ನಳ: 
ಕಲ್ಪನಾ: 
ನಳ: 


ಕ ಲ್ಲನಾ | 


ನಳೆ: 
ಕಲ್ಲನಾ: 


ನಳ: 
ಕಲನಾ: 


ಜು 


ನಳ: 
ಕಲನಾ: 


ನಳ: 
ಕಲ್ಪನಾ: 


ನಳ: 
ಕಲ್ಪನಾ; 


ಹಾಗೂ ಅಭಿವೃಕ್ತಿಗೂಳಿಸ? "ಕೆಂದು ಬಯಸುತ 


ಮ: 
೬ ಲ್ಲ 
ಲಾಗಿದೆ 
(ನಕ್ಕು ಹಾಗಾದರೆ ನಿನ್ನ ರಾಜಕುಮಾರಿ, . ಮನುಷ್ಯ 


ಹಾ! ಮಹಾರಾಜ! ತಾವು ರಾಜಕುಮಾರಿ ದಮಯಂತಿಯ 
ಚೆಲುವನ್ನು, ಈಗ ಅವರಿರುವುದಕ್ಕಿಂತ ಹೆಚ್ಚು ಸುಂದರ 
ಗೊಳಿಸುವುದನ್ನು ತಾವು ಕಲ್ಪಿಸಲೂ ಸಾಧ್ಯವಿಲ್ಲ. 

ಖಿ 


ನಮ್ಮ ಸಖಿ ಕಲ್ಪನಾ, ದಮಯಂತಿಯ ದಾಸಿಯಾಗಿ ಬಿಟ್ಟಿದಾಳೆಂದು 
ತೋರುತ್ತದೆ. 
ಮಹಾರಾಜ, ಕಲನಾ ರಾಜಕುಮಾರಿಯ ದಾಸಿಯಾಗಿಯೂ ತವ 


ಆದರೆ ಕಲ್ಪನಾ, ರಾಜಕುಮಾರಿ ದಮಯಂತಿ ನಮ್ಮ ಯ 
ಇನ್ನೂ ಹೆಚ್ಚು ಚೆಲುವೆಯಾಗಲಾರಳೆಂದು ನೀನು ಹೇಗೆ ಹೇಳುವೆ? 


ಆ ಮಾತು ಎಂದರೆ? 
ಆ ಅವಸ್ಥೆಯಲ್ಲಿ ತಮ್ಮ ಸೌಂದರ್ಯವೂ ಆಕೆಯ ಸೌಂದರ್ಯದಲ್ಲಿ 
ಬೆರೆತುಕೊಳಬಹ ದಾಗಿದೆ. 
ಅದು, ಆ ಅವಸ್ಥೆ ಸುಂದರಮಯವಾಗುತ್ತದೆ ತಾನೆ 
ಸರಿಯಾಗಿದೆ ಮಹಾರಾಜ. ಆದರೆ ಇದರಿಂದಾಗಿ ರಾಜಕುಮಾರಿಯ 
ಈಗಿರುವ ಸೌಂದರ್ಯವನ್ನು ಕಡೆಗಣಿಸುವಂತಿಲ್ಲ. 
ಎಂದೂ ಇಲ್ಲ. ಸಂದೇಶ ಮತ್ತೇನಿದೆ? 
ಇನ್ನೊಂದು ಸಂದೇಶವೆಂದರೆ, ರಾಜಕುಮಾರಿ ಸ್ವಯಂವರಕ್ಕಿಂತ 
ಮುನ್ನ ರಹಸ್ಯವಾಗಿ ತಮ್ಮನ್ನು ಕಾಣಬೇಕೆಂದು ಇಚ್ಛಿಸಿದ್ದಾಳೆ. 

ಹ್‌! ಇದು ಹೇಗೆ ಸಾಧ್ಮ ? ರಾಜಮನೆತನದ ಕಟ್ಟಳೆಯ ಹೊರಗೆ, 
ಅವಳ ಕೌಮಾರ್ಯ ಈ ಮಾತಿಗೆ ಒಪ್ಪಿಗೆ ಹೇಗೆ ನೀಡುತ್ತದೆ? 
ಮಹಾರಾಜ, ಸ್ತ್ರೀ ಕೇವಲ ಪ್ರಕೃತಿ ಅಲ್ಲ. (ಮುಗುಳ್ನಗುತ್ರ) ಅವಳು. 
ಒಳಮುಚುಗದ ಎಲೆ ಅಲ್ಲ ಮುಟ್ಟಿದ ಕೂಡಲೇ ಮುದುಡಿ 
ಹೋಗಲು. 
ಮುಟ್ಟುವದು! ಏನನ್ನು ಮುಟ್ಟುವುದು?! 
ತಮ್ಮ ಕಣ್ಣಿನ ಸ್ಪರ್ಶ, ಮಹಾರಾಜ! ಇದಕ್ಕಿಂತ ಹೆಚ್ಚಿನ ಸ್ಪರ್ಶ ಈಗ 


124 


ನಳ: 


ಕಲ್ಪನಾ ಕ 


ನಳ: 


ಕಲನಾ: 


ಶೊ 


ನಳ: 


್ರ ಲ್ಲಣಿ: 


ನಳ: 


ಕಲ್ಲನಾ: 


ಮೂರು ಪಂಜಾಬಿ ನಾಟಕಗಳು 


ರಾಜಕುಮಾರಿಯ ಕಲ್ಪನೆಯಲ್ಲೂ ಬಂದಿಲ್ಲ. 

ತನ್ನನ್ನು ತೋರಿಸುವುದಕ್ಕಿಂತ ನನ್ನನ್ನು ನೋಡುವ ಭಾವ ಇದರಲ್ಲಿದೆ 
ಎಂದಂತಾಯಿತು, ಅಲ್ಲವೇ? ನೀನು, ನನ್ನ ಚಿತ್ರ ಮಾಡಿಕೊಟ್ಟಿರ 
ಬೇಕಲ್ಲ! 

ಕೊಟ್ಟಿದ್ದೇನೆ ಮಹಾರಾಜ, ಅಷ್ಟೇ ಅಲ್ಲ ಆ ಚಿತ್ರ ನೋಡಿ ರಾಜ 
ಕುಮಾರಿಯ ನಯನ-ಪ್ರಾಣ ಗದ್ದದಿತವಾಗಿತ್ತು. 

ಮತ್ತೆ ಆಕೆ ನನ್ನನ್ನು ಸಾಕಾರ ರೂಪದಲ್ಲಿ ನೋಡಬಯಸಿದ್ದಾಳೇನು : 
ಒಂದು ವೇಳೆ ಮಹಾರಾಜರು ಈ ವ್ಮಾಖ್ಯೆಯಿಂದ ಪ್ರಸ 
ರಾಗುವುದಾದರೆ, ಇದನ್ನು ಒಪ್ಪಿಕೊಳ್ಳುವಲ್ಲಿ ನನಗೆ ಯಾ 
ಆಪತ್ತಿಯೂ ಇಲ್ಲ. 

ಪ್ರಸನ್ನತೆಯೇನೋ ಆಗುತ್ತದೆ. ಆದರೆ ಕೊಂಚ ಅನುಚಿತವೆಂದೂ 
ಅನ್ನಿಸುತ್ತದೆ, ಓರ್ವ ಸ್ವೀ, ಅವಳು ರಾಜಕುಮಾರಿ ದಮಯಂತಿಯೇ 
ಆಗಿರಲಿ, ನನ್ನಂಥ ದೊರೆಯನ್ನು ತನ್ನಷ್ಟಕ್ಕೇ ತಾನು ಅರ್ಪಿಸಿಕೊಳ್ಳುವ 
ಪೂರ್ವದಲ್ಲಿ ಪ್ರತ್ಯಕ್ಷವಾಗಿ ನೋಡಬೇಕೆಂದು ಬಯಸುವುದು. 
ಎಲ್ಲಕ್ಕಿಂತ ಮೊದಲು, ಇಡೀ ದೇಶದಲ್ಲಿ ಹಬ್ಬರುವ ತನ್ನ ಪ್ರತಾಪ 
ದಿಂದಲೇ ಅವಳಿಗೆ ನನ್ನ ಬಗ್ಗೆ ಸಂಪೂರ್ಣ ಶ್ರದ್ಧೆ ಉಂಟಾಗಬೇಕಿತ್ತು. 
ಕೊರತೆ ಎನ್ನಿಸಿದ್ದು ನಿನ್ನ ವರ್ಣನೆ, ನಿನ್ನ ಮಾತುಗಳಿಂದ 
ಪೂರ್ಣಗೊಳ್ಳಬೇಕಾಗಿತ್ತು. ಇದಕ್ಕಿಂತ ಇನ್ನೂ ಮುಂದೆ ಹೋಗಿ 
ನೀನು ನನ್ನ ಚಿತ್ರ ನಿರ್ಮಿಸಿ ಕೊಟ್ಟಿರುವೆ. ಇಷ್ಟೆಲ್ಲ ಆಗಿಯೂ ಅವಳು 
ಇನ್ನೂ ಸಂತುಷ್ಟಗೊಂಡಿಲ್ಲವೆಂದರೆ ಇದು ನನ್ನ ಪೌರುಷದ, ನನ್ನ 
ಪ್ರತಾಪದ ಅನಾದರ ಅಲ್ಲವೇನು? (ಕೃತ್ರಿಮ ಕ್ರೋಧದಿಂದ 
ಮುಖವನ್ನು ಕೆಂಪಾಗಿಸಿಕೊಳ್ಳುತ್ತಾನೆ) 

(ಕೊಂಚ ಹೆದರಿಕೊಂಡು) ಮಹಾರಾಜ, ಕ್ರೋಧಗೊಳ್ಳದಿರಿ. ಈ ರೀತಿ 
ಭೇಟಿಮಾಡುವ ವಿಚಾರವನ್ನು ಬಿಟ್ಟುಬಿಡುವಂತೆ ಹೇಳುತ್ತೇನೆ. 
ರಾಜಕುಮಾರಿಗೆ ತನ್ನನ್ನು ತಾನು ಮಹಾರಾಜರಿಗೆ ಸಮರ್ಪಿಸಿ 
ಕೊಳ್ಳುವಲ್ಲಿ ಲವಲೇಶವೂ ಸಂಕೋಚವಿಲ್ಲವೆಂಬುದನ್ನು ಮಹಾ 
ರಾಜರು ಬಲ್ಲರು. ಸ್ವಯಂವರದ ರಚನೆ, ರಾಜ-ಮರ್ಯಾದೆಯ 
ಅವಶ್ಯಕತೆಯ ಅಂಗ ಮಾತ್ರ. | 

ಬೇಡವೆಂದು ಹೇಳುವ ಅವಶ್ಯಕತೆ ಇಲ್ಲ. ರಾಜಕುಮಾರಿ 
ನಿಃಸಂಕೋಚವಾಗಿ ನನ್ನನ್ನು ನೋಡಲಿ. ನಾನು ರಹಸ್ಕ ಭೇಟಿಗಾಗಿ 
ಸಿದ್ದ ವಾಗಿದ್ದೇನೆ. 

ಆದರೆ, ಮಹಾರಾಜ, ಬಹುಶಃ ರಾಜಕುಮಾರಿಯ ಉದ್ದೇಶ, ಈ 
ಗುಪ್ತ ಭೇಟಿಯಲ್ಲಿ ತನ್ನನ್ನು ಪ್ರತ್ಯಕ್ಷ ತೋರಿಸಿ, ಮಹಾರಾಜರಿಂದ 
ನಿಶ್ಚಿತ ಹಾಗೂ ಶಾಶ್ವತವಾದ ಸ್ವೀಕೃತಿ ಪಡೆಯಬೇಕೆಂಬುದು 
ಆಗಿರಬಹುದು. 


ದಮಯಂತಿ 


ನಳ; 


ಕಲ್ಪನಾ: 


ಮಂತ್ರಿ: 


2 
Fl 


ಕಲನಾ: 


ನಳ: 


125 


ನನಗ ಅವಳು ಸಂಪೂರ್ಣ ಸ್ವೀಕಾರ-ಎಂಬುದನ್ನು ಈ ಭೇಟಿಯಲ್ಲಿ 
ಅರಿಯುವುದಲ್ಲದೆ, ಭವಿಷ್ಯದಲ್ಲಿ ನಾನು ಇವಳಿಂದ ವಿಮುಖನಾಗಿ, 
ಬೀರ ಮದುವೆ ಮಾಡಿಕೊಳ್ಳದಂತೆ, ನನ್ನಿಂದ ಆಶ್ವಾಸನೆ 
ಪಡೆಯಬೇಕೆಂದು, ಬಯಸಿದ್ದಾಳೆಂದು ಇದರ ಅಭಿಪ್ರಾಯವೇ? 
ದಾಸಿ ನಿರುತ್ತರಳಾಗಿದ್ದಾಳೆ. ನನ್ನ ಅನ್ನ ಉತ್ತರದಿಂದ ದೊರೆಗಳು 
ಸಿಟ್ಟಾಗಬಹುದಂದು ಹದರಿದ್ದೇನ. ಮಹಾರಾಜರ ಆಜ್ಞೆ 
ಹೇಗಿದೆಯೋ, ಅದೆಲ್ಲ ರಾಜಕುಮಾರಿಗೆ ಸ್ವೀಕಾರ ಎಂದು ಇಷ್ಟೇ 
ಹೇಳಬಲ್ಲೆ. 


ಹಾಗೆ. ಭಯಾನಕವಾದ ಬೆಳಕು. ಕಲ್ಪನಾ, ಭಯಭೀತಳಾಗಿ 
ಸದನದಿಂದ ಹೊರಗೆ ಓಡಿಹೋಗುತಾ ಳೆ, ಸಕ ಎಲ್ಲ 
ಬಾಗಿಲುಗಳೂ ಧಡ ಧಡ ಎಂದು ಬಡಿದುಕೊಂಡು 


ಮುಚ್ಚಿಕೊಳ್ಳುತ್ತವೆ. ಮಾಳಿಗೆಯಿಂದ ಒರ್ವ ಅತ್ಯಂತ ಪ್ರತಾಪಿ 
py NV) ಬೆ 
ಭು ತಯ: ಅವತರಣ, ಅವನೆದುರಿನಲ್ಲಿ ನಳ ಬಾಗಿ 
4 ~ ಶ್ರಿ ಕಿ ಕಾಫಿ a 
ನಮಸ್ಕರಿಸುತಾ ತಾನಿ. ಅವನು ನಳನ ನನ್ನು ಬಲಿ. ದಿಲ್ಲಸು ಲ್ವ. is ರೂ 


ಇನ್ನೂ ನಿಂತಿರುತ್ತಾರೆ. ಅಷ್ಟರಲ್ಲಿ ಬಲಗಡೆಯ ಬಾಗಿಲದ ಹಿಂದಿನಿಂದ 
ಯಾರೋ ಕಟ್‌ ಕಟ್‌ ಎಂದು ಬಾರಿಸುತ್ತಾರೆ. ಬಾಗಿಲನ್ನು ಹೀಗೆ 


ಬಾರಿಸುವವ ನಳನ ಮಂತ್ರಿಯಾಗಿದಾನೆ, ಕಲ್ಪನಾ ಓಳಗೆ 
ಬಂದುದರಿಂದ ಹತ್ತಿರದ ಸದನದೊಳಕ್ಕೆ ಹೋಗಿದ) 


(ಬಾಗಿಲನ್ನು ಪರದೆಯ ಹಿಂದಿನಿಂದ ಬಾರಿಸುತ್ತ ಮಹಾರಾಜ, 
ಮಹಾರಾಜ! ಸೌಖ್ಯವಾಗಿದ್ದೀರಿ ತಾನೇ? ಮಹಾರಾಜರ ಸ್ವಾಸ್ತ್ಯ 


ಚೆನ್ನಾಗಿದೆಯಲ್ಲವೇ ? (ಬಾಗಿಲನ್ನು ದೂಡುತ್ತಾನೆ ಆದರೆ ಬಾಗಿಲು 
ತೆಗೆಯುವುದಿಲ್ಲ 
ನಾನು ಚೆನ್ನಾಗಿಯೇ ಇದ್ದೇನೆ, ಮಂತ್ರಿಗಳೇ! ನೀವು ಯಾರೂ 


ಚಿಂತಿಸಬೇಡಿ. ನೀವು ಮೊದಲು ಸ್ಥಳದಿಂದಲೇ ನನ್ನ ಆಜ್ಲೆಗಾಗಿ 
ಕಾಯುತ್ತ ಇರಿ. ನಾನು ದೇವತೆಯ ಸಮ ಖದಲ್ಲಿದೇನೆ. 
(ಎರಡನೆಯ ಬಾಗಿಲ ಮೇಲೂ ಇದೇ ರೀತಿಯ ಕಟ್‌ ಕಟ್‌ ಸಪ್ಪಳ. 
ಈಕೆ, ಕಲ್ಪನಾ) 

(ಪರದೆಯ ಹಿಂದಿನಿಂದ ಬಾಗಿಲು ಬಡಿಯುತ್ತ ಮಹಾರಾಜ, ಕ್ಷಮಿಸಿ, 
ಆ ಭಾರೀ ಸಪ್ಪಳಕ್ಕೆ ಹೆದರಿ ನಾನು ತಮ್ಮ ಸೇವೆಯಲ್ಲಿದ್ದ ವಳು ಹೂರಗೆ 
ಓಡಿ ಬಂದೆ. ತಾವು ಸೌಖ್ಯದಿಂದ ಇದ್ದೀರಿ ತಾನೇ? ಮಹಾರಾಜ, 
ಬಾಗಿಲು ತೆರೆದರೆ ನಾನು ಮತ್ತೆ ತಮ್ಮ ಸೇವೆಯಲ್ಲಿ 
ಉಪಸ್ಥಿತಳಾಗುತ ನನೆ. 

ಚಿಂತ್‌ದಿರು ಕಲ್ಪನಾ. ನಾನು ಕುಶಲವಾಗಿದೇನೆ. ದೇವತೆಯ 


126 


ಇಂದ್ರ: 


ನಳ: 


ಇಂದ್ರ: 


ನಳ: 


ಇಂದ್ರ: 


ನಳ: 


ಇಂದ್ರ: 


ನಳ: 


ಇಂದ್ರ: 


ನಳ: 


ಇಂದ್ರ: 


ನಳ: 


ಇಂದ್ರ: 


ನಳ: 


ಮೂರು ಪಂಜಾಬಿ ನಾಟಕಗಳು 


ನನ್ನ ಆಜ್ಞೆಗಾಗಿ ಪ್ರತೀಕ್ಷೆ ಮಾಡು. (ದೇವತೆಯೊಂದಿಗೆ) ಏನು ಆಜ್ಞೆ 
ದೇವ? ದರ್ಶನ ನೀಡಿದ್ದೀರಿ, ನಾನು ಪರಮ ಭಾಗ್ಯಶಾಲಿ. 
(ಈ ದೇವತೆ, ಮಾಳಿಗೆಯಿಂದ ಆ ಭಾರೀ ಸಪ್ಪಳ ಹಾಗೂ ಬೆಳಕಿನಿಂದ 
ಇಳಿದಾತ ಇಂದ್ರ, ಸಿಡಿಲು ಹಾಗೂ ಮಳೆಯ ದೇವತೆ!) 
ರಾಜಾ ನಳ, ನಾನು ಇಂದ್ರ. 
ನಮಸ್ಕಾರ, ದೇವ, ನಮ್ಮ ಭಾಗ್ಯ, ತಮ್ಮ ಪುರವನ್ನು ಬಿಟ್ಟು ಈ 
ಮರ್ತ್ಯ ಲೋಕದಲ್ಲಿ ಬರುವ ತೊಂದರೆ ತೆಗೆದುಕೊಂಡಿರಿ, ನಮ್ಮ 
ಉದ್ದಾರಕ್ಕಾಗಿ. ದಯಮಾಡಿಸಿ, ಈ ಆಸನದಲ್ಲಿ ಆಸೀನರಾಗಿ. 

ಅಷ್ಟು ಸಮಯವಿಲ್ಲ ಕೆಲ ಕ್ಷಣ ನಿನ್ನೊಂದಿಗೆ ಮಾತನಾಡುವುದಿದೆ; 
ನಿಂತೇ ಸಾತಕ! 
ದೇವನಿಚ್ಛೆ! ಅಪ್ಪಣೆಯಾಗಲಿ, ಅದಕ್ಕೂ ಮೊದಲು ಸೋಮರಸ 
ಪಾನ....! (ಹತ್ತಿರದ ಚೌಕಿಯ ಮೇಲಿದ್ದ ಸೋಮರಸದಿಂದ 
ತುಂಬಿದ್ದ ಪಾತ್ರೆಯನ್ನು ಇಂದ್ರನ ಮುಂದೆ ಹಿಡಿಯುತ್ತಾನೆ. ಇಂದ್ರ 
ಪಾತ್ರೆಯನ್ನು ತೆಗೆದುಕೊಂಡು ಮತ್ತೆ ಚೌಕಿಯ ಮೇಲೆ ಇರಿಸುತ್ತಾನೆ) 
ಬೇಡ, ನನಗೆ ಯಾವುದೇ ಜಲಪಾನದ ಅವಶ್ಯಕತೆ ಇಲ್ಲ. 
ದೇವತೆಗಳ ಅವಶ್ಯಕತೆಯನ್ನು ಪೂರೈಸಲು ನಾವು ಯಾರು? ತಾವು 
ಈ ಪಾತ್ರೆಯನ್ನು ಬಾಯಿಗೆ ಹಚ್ಚಿಕೊಂಡಿದ್ದರೂ ನಮ್ಮ 


ಮಾನವಿರುತ್ತಿತ್ತು. 

ಆಗಲಿ, ಮರುಳುವ ಕಾಲದಲ್ಲಿ ಬಹುಶಃ ಎರಡು ಗುಟುಕು 
ಕುಡಿಯುತ್ತೇನೆ. 

ಅಷ್ಟೇ ಸಾಕು, ಅದುವೇ ನಮ್ಮ ಭಾಗ್ಯ! ಮತ್ತೆ, ಏನು, 
ಅಪ್ರಣೆಯಾಗಬೇಕು. 


ನಳ, ದಮಯಂತಿಯ ಮದುವೆಗಾಗಿ ಸ್ವಯಂವರದ ವ್ಯವಸ್ಥೆ 
ಯಾಗಲಿದೆ ಎಂದು ಕೇಳಿದ್ದೇವೆ, ಅದರಲ್ಲಿ ಅವಳು ನಿನ್ನನ್ನು ವರನನ್ನಾಗಿ 
ಆರಿಸಲಿದ್ದಾಳೆಂದೂ ಕೇಳಿದ್ದೇವೆ. 

ದೇವಜ್ಞಾನ ವಾಸ (ವಿಶವಾಗಿಯೇ ಇರುತ್ತದೆ. ಇದು ನನ್ನ ಪರಮ 


ಭಾಗ್ಯ. `ನಾನು ದೇವನಿಂದ ಈ ಆಯ್ಕೆಗಾಗಿ, ಶುಭಾಶಯ ಹಾಗೂ 


ಆಶೀರ್ವಾದ ಬೇಡುತ್ತೇನೆ. 

ಆದರೆ ನಾನು ಈ ಆಯ್ಕೆಗಾಗಿ ಆಶೀರ್ವಾದ ನೀಡಲು ಬಂದಿಲ್ಲ. 
(ಎದ್ದು ಅಂದರೆ! ಹಾಗಾದರೆ, ದೇವ, ತಮ್ಮ ಆಜ್ಞೆಯಾದರೂ 
ಏನು? 

ನೀನು ಆ ಸ್ವಯಂವರದಲ್ಲಿ ಹೋಗಬೇಡ! 

(ಆತುರತೆಯಿಂದ) ಆದರೆ, ನಾನು ಅಲ್ಲಿ ಹೋಗದೆ ಇರುವುದು ರಾಜಾ 
ಭೀಮಸೇನನ ಅನಾದರವಾಗುತ್ತದೆ. ನಾನು ಸ್ವಯಂವರದಲ್ಲಿ 
ಹೋಗಬಾರದೆಂದು, ಯಾವ ಕಾರಣಕ್ಕಾಗಿ ಆಜ್ಞೆ ಮಾಡುತ್ತಿ ರಿ? 


ದಮಯಂತಿ 


ಇಂದ್ರ: 
ನಳ: 


ಇಂದ್ರ: 
ನಳೆ: 
ಇಂದ್ರ: 
ನಳ; 
ಇಂದ್ರ: 
ನಳ: 
ಇಂದ್ರ: 


ನಳೆ: 


ಇಂದ: 
ನಳ: 
ಇಂದ್ರ: 
ನಳ: 


ಇಂದ್ರ: 


ನಳ: 
ಇಂದ್ರ: 


ನಳ; 


127 


ನೀನು, ದಮಯಂತಿಯನ್ನು ವಿವಾಹವಾಗಲು ಯೋಗ್ಯನಿಲ್ಲ. 

(ಕೊಂಚ ವಿಚಾರಕ್ಕೊಳಗಾಗಿ) ಭಾರತ ವರ್ಷದಲ್ಲಿ ಅವಳಿಗೆ ಇನ್ನಾರು 

ಯೋಗ್ಯ ಪುರುಷನಿದ್ದಾನೆ? 

ಯಾವ 'ಪುರುಷನೂ ದಮಯಂತಿಯನ್ನು ವರಿಸಲು ಯೋಗ್ಯನಾಗಿಲ್ಲ. 
ನಾನು, ದೇವನ ಆಶಯ ತಿಳಿಯಲಿಲ್ಲ. 

ನನ್ನ ಆಶಯ, ದಮಯಂತಿ ನನಗೆ ತಕ್ಕವಳು. 

(ಆಚರ ಬಂದ) ಏನಿದು, ದೇವ, ದಮಯಂತಿ ತಮಗೆ, ತಕ್ಕವಳೇ? 

ನನ್ನ ಶಬ್ದ ಸ್ಪಷ್ಟವಾಗಿದೆ. 

ಆದರೆ, ದೇವ, ತಮ್ಮದೇವಪುರಿಯಲ್ಲಿ ಸ್ತೀ-ರೂಪದ ಕೊರತೆ ಎಲ್ಲಿ? 

ಹೀಗಿರುವಾಗ ತಾವು ಮರ್ತ್ಯಲೋಕದ ಮೇಲೆ ಏಕೆ ದೃಷ್ಟಿ ಹಾಕಿದಿರಿ? 

ದೇವ-ಲೋಕವೂ ನಮದು, ಅದರಂತೆ ಮರ್ತೃ-ಲೋಕವೂ 

ನಮ್ಮದೇ! 

ಆದರೆ ಮರ್ತೃ-ಲೋಕದ ಸುಖವನ್ನು ಮನುಷ್ಯ ಜೀವಿಗಳಿಗೆ ತಾವು 

ಬಿಟ್ಟುಕೊಟ್ಟಿದ್ದೀರಿ. 

ಇದು ನಮ್ಮ ಇಚ್ಛೆಯ ಮೇಲೆ ನಿರ್ಭರವಾಗಿದೆ. ನಾವು ಬಯಸಿದಾಗ, 

ಮನುಷ್ಯ ಜೀವಿಗಳಿಗೆ ದಾನಮಾಡಿದ ಸುಖವನ್ನು ಮರಳಿ 

ಪಡೆಯುತ್ತೇವೆ. 

(ವ್ಯಾಕುಲನಾಗಿ) ದೇವ, ನಾನು ಇದನ್ನೇನು ಕೇಳು ತ್ತಿದ್ದೇನೆ? ದೇವ, 

ದಮಯಂತಿ ಇಲ್ಲದೆ ನಾನು ಜೀವಿಸಲಾರೆ, ದೇವ, ಒಂದು ವೇಳೆ 

ದಮಯಂತಿ ನಿಮಗೇ ಯೋಗ್ಯ್ಕಳೆಂದು ಅನ್ನಿಸಿ ದರೆ, ಅವಳನ್ನು 

ಮರ್ತೃಲೋಕಕ್ಕೇ ಕಳಿಸಬಾರದಾಗಿತ್ತು. ದೇವ, ದಯದೋರಿ! 

(ನಕ್ಕು ಯಾರ ಮೇಲೆ ದಯೆದೋರಲಿ? ನನ್ನ ಮೇಲೆಯೇ ಅಥವಾ 

ದೇವತೆಗಳ ಮೇಲೆಯೇ? 

ಇನ್ನುಳಿದ ದೇವತೆಗಳೆಂದರೆ ? ಅಭಿಪ್ರಾಯ ತಿಳಿಯದಾದೆ. 

ದಮಯಂತಿಗಾಗಿ ಕಂಪನ ಕೇವಲ ನನ್ನ ಹೃದಯದಲ್ಲಿ ಮಾತ್ರವಿಲ್ಲ 

ಪವನ ದೇವ, ಅಗ್ನಿ ದೇವ, ಜಲದೇವ ಕೂಡ ಅವಳಿಗಾಗಿ 

ವ್ಯಾಕುಲಗೊಂಡಿದ್ದಾರೆ. 

ಪವನ, ಅಗ್ನಿ, ಜಲ? 

ಹಾಂ! ನಾವು ನಾಲ್ಕು ಮಂದಿ, ಸ್ಮಯಂವರದಲ್ಲಿ ಹೋಗುವುದೆಂದು 

ನಿರ್ಣಯಿಸಿದ್ದೇವೆ. ದಮಯಂತಿ ಯಾರನ್ನು ಬೇಕಾದರೂ 

ಒಪ್ಪಿಕೊಳ್ಳಲಿ, ಉಳಿದವರಿಗೆ ಅದರಿಂದ ಯಾವ ಆತಂಕವೂ ಇಲ್ಲ. 

ಆದರೆ ನಿನ್ನನ್ನು ದಮಯಂತಿಗೆ ಅಯೋಗ್ಯನೆಂದು ತಿಳಿದು 

ಸ್ವಯಂವರದಲ್ಲಿ ಭಾಗವಹಿಸಬೇಡವೆಂದು ಹೇಳುತ್ತೇನೆ ಹಾಗೂ 

ಭಾಗವಹಿಸದಂತೆ ತಡೆಯುತ್ತೇನೆ. 

ದೇವ, ನಾನು ದಮಯಂತಿಗೆ ಯೋಗ್ಯನಾಗಿರದಿದ್ದರೆ ಅವಳು ನನ್ನನ್ನು, 


128 


ಇಂದ್ರ: 


ಇಂದ್ರ: 


ಇಂದ್ರ: 


ಇಂದ್ರ: 


ನಳ: 


ಇಂದ್ರ: 


ನಳೆ: 


ಮೂರು ಪಂಜಾಬಿ ನಾಟಕಗಳು 


ತನ್ನ ವರನೆಂದು ಆರಿಸದಿರಲಿ. 

ದಮಯಂತಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಅವಳು ಪ್ರಕೃತಿ, ಅವಳು 
ಅಜ್ಞಾನಿಯಾಗಿದ್ದಾಳೆ. 

ಆದರೆ ಭಗವಾನ್‌, ತಾವು ಅವಳಲ್ಲಿ ಜ್ಞಾನ ಹುಟ್ಟಿಸಬಹುದಲ್ಲ. 
ನಾವು ಏನು ಮಾಡಬಲ್ಲೆವು ಎಂಬುದು ನಮಗೆ ಗೊತ್ತಿದೆ, ಇದು 
ನಿನ್ನ ಸಮಸ್ಯೆಯಲ್ಲ. 

ಇದು ನನ್ನ ಸಮಸ್ಯೆ ಅಲ್ಲವೆ? 

ದೇವತೆ ಏನು Pa ಹಾಗೂ ಏನು ಮಾಡಲಾರ ಎಂಬುದನ್ನು 
ನೀನು ಅರಿಯಬೇಕು! 

(ಪೌರುಷದಿಂದ ತಪ್ಪನಾಗಿ) ಇಲ್ಲ, ಇದು ನನ್ನ ಸಮಸ್ಯೆಯಾಗಿದೆ. 
(ಎತ್ತರದ ದನಿಯಲ್ಲಿ) ದೇವ, ಏನು ಮಾಡುತ್ತಾನೆಂಬುದನ್ನು ನಾನು 
ತಿಳಿದುಕೊಂಡಿದ್ದೇನೆ, ಏನು ಮಾಡುವುದಿಲ್ಲವೆಂಬುದನ್ನೂ ಅರಿತು 
ಕೊಂಡಿದ್ದೇನೆ. ದೇ ವತೆ, ಪ್ರಕೃತಿಯಲ್ಲಿ ಬುದ್ದಿ ಹುಟ್ಟಿಸಲಾರದು. 
ನಿನ್ನ ಈ "ಮಾತುಗಳು, ದೇವತೆಗಳ ಅಪಮಾನ ಮಾಡುತ್ತಲಿವೆ. 
(ಅತ ಧ್ಯಾನ ನೀಡದೆ, ತನ್ನದರಲ್ಲಿಯೇ ತಾನು) ದೇವತೆಗಳು ಏನು 
ಮಾಡಲಾರರು ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ದೇವತೆ, 
ಪ್ರಕೃತಿಯ ಮನದಲ್ಲಿ ಬುದ್ಧಿಯನ್ನು ಉತ್ಪನ್ನ ಮಾಡಲಾರರು. ದೇವತೆ, 
ಪ್ರಕೃತಿಯಿಂದ ತನ್ನ ಇಚ್ಛೆಯಂತೆ ಏನನ್ನೂ ಮಾಡಿಸಲಾರ. 
ಬಾಯಿಮುಚ್ಚು ಇಲ್ಲದಿದ್ದರೆ ದೇವತೆಯ ಶಾಪಕ್ಕೆ ಗುರಿಯಾಗುವೆ. 
ನನಗೆ ದೇವತೆಯ ಶಾಪ ತಟ್ಟೆ ಆಗಿದೆ. ದೇವ, ದಮಯಂತಿ 
ನನ್ನವಳಾಗುವುದರಿಂದ ತಡೆ ಹಿಡಿದಿದ್ದೀರಿ. ಒಂದು ವೇಳೆ ದೇವತ, 


ಪ್ರಕೃತಿಯಿಂದ ತನ್ನ ಇಚ್ಛೆಯಂತೆ ಏನನ್ನೂ ಮಾಡಿಸಲಾರನಾದರೆ, 
ಮನುಷ್ಯನೂ ದೇ ವತೆಯ' ಆಜ್ಞೆಯನ್ನು ಉಲ್ಲಂಘಿಸಬಹುದಾಗಿದೆ. 


ಶಿ 


ಒಂದು ವೇಳೆ, ಇನ್ನೂ ಹೆಚ್ಚು ಮಾತನಾಡಿದೆಯಾದರೆ ನಾನು ಶಾಪ 


(ಎತ್ತರದ ದನಿಯಲ್ಲಿ) ನಾನು ಶಾಪಕ್ಕೆ ಹೆದರುವುದಿಲ್ಲ, ನನಗೆ ಇನ್ನೂ 
ಏನು ಶಾಪ ಕೊಡುವುದಿದೆ ? ದೇವತೆ, ಪ್ರಕೃತಿಯ ಎದುರಿನಲ್ಲಿ 
ವಿವಶನಾಗಿದ್ದಾನೆ. ಮನುಷ್ಯರಾದ ನಾವೋ ಪ್ರಾರ್ಥನೆ ಸಲ್ಲಿಸಿ, ಹಣೆ 
ತಿಕ್ಕಿ ದಣಿದು ಹೋಗುತ್ತೇವೆ, ಆದರೂ ನಮ್ಮ ಇಚ್ಛೆ 
ಪೂರ್ಣಗೊಳ್ಳುವುದಿಲ್ಲ. ನಾವು ದೇವತೆಗಳಿಂದ ಹಸಿರಿಗಾಗಿ 
ಬೇಡುತ್ತೇವೆ, ಬರ ಬೀಳುತ್ತದೆ. ಮಳೆಗಾಗಿ ಬೇಡುತ್ತೇವೆ, ಭೂಮಿ 
ಒಣಗುತ್ತದೆ. ಮಗನಿಗಾಗಿ ಪ್ರಾರ್ಥಿಸುತ್ತೇವೆ, ಮಗಳು ಆಗುತ್ತಾಳೆ. 
ಮಗಳಿಗಾಗಿ ಪ್ರಾರ್ಥಿಸಿದರೆ, ಏನೊಂದೂ ಆಗುವುದಿಲ್ಲ. ನಾನು 
ಅರಿತಿದ್ದೇನೆ, ನಾನು ಅರಿತಿದ್ದೇನೆ, ದೇವತೆ, ಪ್ರಕೃತಿಯಿಂದ ತನ್ನ 
ಇಚ್ಛೆಯನ್ನು ಪೂರೈಸಿಕೊಳ್ಳಲಾರ. ಇದಕ್ಕಾಗಿಯೇ ಮನುಷ್ಯರಾದ ನಮ್ಮ 


ದಮಯಂತಿ 129 


ಪ್ರಾರ್ಥನೆಗಳು ಎಂದೂ ಪೂರ್ಣಗೊಳ್ಳುವುದಿಲ್ಲ. 
ಇಂದ್ರ: (ಒಂದು ವಜ್ರದ ಕಾಠಿಣ್ಯ ಹಾಗೂ ಹೊಳಪಿನ ರೀತಿಯಲ್ಲಿ ರಾ 
ತಪಬೇಡ, ದೇವ-ಆಜ್ಞೆಯ ಅವಹೇಳನದ ಸಾಹಸ 


ಷಾ ಮಾ ಜೂ 


3 


ನಲ: (ಅಂಜುತ್ತ 


ಆಜ್ಞೆಯನ್ನು ಮನ್ನಿಸದೆ ನನಗೆ ಬೇರೆ ಗತಿಯಿಲ್ಲ. 
ಇಂದ್ರ: ಸರಿ ಹಾಗಾದರೆ, ನನ್ನ ಆಜ್ಞೆಯನ್ನು ಒಪ್ಪು. 
ನಳ: (ಅದೇ ರೀತಿಯಲ್ಲಿ) ನಾನು ಬೆಂಕಿಗೆ ಹೆದರುತ್ತೇನೆ, ಅದು ಅರಣ್ಯವನ್ನು 

ಸುಡುತ್ತದೆ, ಹೊಲವನ್ನು ಸುಡುತ್ತದೆ, ಮನುಷ್ಯ ಮಾಡಿದ 


ಮನೆಗಳನ್ನು ಸುಡುತ್ತದೆ. 


ಹ 


ಇಂದ್ರ: ಹಾಂ, ಅದೇ ಅಗ್ನಿಯ ದೇವತೆ, ನೀನು ದಮಯಂತಿಯ 
ಸ್ವಯಂವರದಲ್ಲ ಹೋಗಬಾರದೆಂದು ಬಯಸುತ್ತದೆ. 
ನಳ: (ಕೇಳಿಯೂ ಕೇಳದವರಂತೆ) ನಾನು ಬಿರುಗಾಳಿಗೆ ಹೆದರುತ್ತೇನೆ. 


ಚಂಡಮಾರುತಕ್ಕೆ ಹೆದರುತ್ತೇನೆ, ಇದು ನನ್ನ ರಾಜ್ಯದಲ್ಲಿ ವನದಲ್ಲಿರುವ 


ಕ ಪ ST ಕ್‌ 
ವೃಕ್ಷಗಳನ್ನು ಉರುಳಿಸುತ್ತದೆ, ನನ್ನ ರಾಜ್ಯದ ತೋಟದಲ್ಲಿ ಪಕ್ಷವಾಗುವ 
ಮುನ್ನವೇ ಹಣ್ಣುಗಳನ್ನು ಸೂರೆಮಾಡುತ್ತದೆ, ನನ್ನ ರೃತರ 
ಹೂಲಗಳಲ್ಲಿ ಹೂಗಳನ್ನು ಉದುರಿಸಿ ಅದರಲ್ಲಿ ಕಾಳು ಆಗದಂತೆ 


ಇಂದ್ರ: ಹಾಂ, ಅದೇ ಚಂಡಮಾರುತ, ಬಿರುಗಾಳಿಯ ದೇವತ, ಪವನ, 
ದಮಯಂತಿಯ ಸ್ವಯಂವರದಲ್ಲಿ ಹೋಗಬೇಡವೆಂದು ನಿನಗೆ ಆಜ್ಞೆ 
ವೀಡುತ್ತಲಿದೆ. 

ನಳ: (ಅದೇ ಸ್ವರದಲ್ಲಿ) ನಾನು ಮಹಾಪೂರಕ್ಕೆ ಹೆದರುತ್ತೇನೆ, ನಾನು 
ಅವ್ಯಾಹತ ಪ್ರವಾಹಕ್ಕೆ ಹೆದರುತ್ತೇನೆ, ಇದು ನನ್ನ ರೃತರ ಹೂಲಗಳನ 
ಹಾಳುಮಾಡುತ್ತದೆ, ನನ್ನ ಪ್ರಜೆಗಳ ಮನೆಗಳನ್ನು, ಪಟ್ರಣಗಳನ 
ಮುಳುಗಿಸಿ ಹಾಳು ಮಾಡುತದೆ, ನನ್ನ ಪ್ರಜೆಗಳ ಗಂಡು ಮಕ್ಕಳನ್ನು 
ಹಣ್ಣು ಮಕ್ಕಳನ್ನು, ಅವರು ಸಾವ ಮಾಡುತಿ ರುವಾಗ, 
ಆಡುತ್ತಿರುವಾಗ-ಮುಳುಗಿಸಿ ಉಸಿರುಗಟ್ಟಿಸಿ ಕೊಲ್ಲುತ್ತದೆ. 

ಇಂದ್ರ: ಹಾಂ, ಅದೇ ಮಹಾಪೂರದ ದೇವತೆ, ಜಲ, ದಮಯಂತಿಯ 
ಸ್ನಯಂವರದಲ್ಲಿ ಹೋಗಬೇಡವೆಂದು ನಿನಗೆ ಆಜ್ಞೆ ನೀಡುತ್ತಲದ. 

ನಳ: ನಾನು ದೇವತೆಗಳಿಗೆ ಹೆದರುತ್ತೇನೆ. ನಾನು ದಮಯಂತಿಯ 
ಸ್ನಯಂವರದಲ್ಲಿ ಹೋಗಬಾರದೆಂದು ದೇವತಗಳ ಆಜ್ಞೆಯಾದರ 


130 


ಇಂದ್ರ: 


ನಳ: 


ಇಂದ್ರ: 


ನಳ: 
ಇಂದ್ರ: 


ನಳ: 
ಇಂದ್ರ: 


ನಳ: 


ಇಂದ್ರ: 


ಮೂರು ಪಂಜಾಬಿ ನಾಟಕಗಳು 


ನಾನು ಹೋಗುವುದಿಲ್ಲ. ಆದರೆ, ದಮಯಂತಿ ಯಾವುದೇ 
ದೇವತೆಯನ್ನೂ ಆರಿಸಿಕೊಳ್ಳದೆ ಹೋದರೆ ? ದಮಯಂತಿ ಒಂದು 
ವೇಳೆ ಪ್ರಕೃತಿಯಾಗಿದ್ದರೆ, ಅವಳು ದೇವತೆಗಳ ಇಚ್ಛೆಯನ್ನು 
ಪೂರ್ಣಗೊಳಿಸಲು ವದಿರಾಕರಿಸಬಹುದಾಗಿದೆ. 
(ಕೆಲ ಕಾಲ ಯೋಚನೆಯಲ್ಲಿ ಮುಳುಗಿ) ಇವನ ಈ ಮಾತು 
ಸರಿಯಾಗಿದೆ (ಮತ್ತೆ ಸ್ವಲ್ಪ ಯೋಚಿಸಿ) ರಾಜಾ ನಳ, ದಮಯಂತಿಯ 
ಸ್ವಯಂವರದಲ್ಲಿ ಹೋಗಬಾರದೆಂಬ ಆಜ್ಞೆಯೂ ನಿನಗಿಲ್ಲ. 
(ದುಗುಡದೊಂದಿಗೆ) ಹಾಗಾದರೆ ದೇವ, ಏನು ಮಾಡಲಿ? 
ಹೋಗಲಿಕ್ಕೂ ಆಜ್ಞೆ ಇಲ್ಲ, ಹೋಗದೆ ಇರಲಿಕ್ಕೂ ಆಜ್ಞೆ ಇಲ್ಲ. 
ನೀನು ಸ್ಮಯಂವರದಲ್ಲಿ ಹೋಗಬೇಕು, ಅವಶ್ಯವಾಗಿ ಹೋಗಬೇಕು. 
ಮಹಾರಾಜ ಭೀಮಸೇನನ ಅನಾದರವಾಗಬೇಕೆಂದು ನಾವು 
ಬಯಸುವುದಿಲ್ಲ. ಆದರೆ ಇದು ನಿಜ ತಾನೆ, ಸ್ವಯಂವರಕ್ಕಿಂತ 
ಮೊದಲೇ ನೀನು ರಹಸ್ಯವಾಗಿ ದಮಯಂತಿಯನ್ನು ಭೇಟಿಮಾಡಲು 
ಹೊರಟಿರುವುದು ? 

ವ ನೀವು ಏನು ಹೇಳುತ್ತಿರುವಿರೋ ಅದು ಸತ್ಯವಾಗಿದೆ. 

ಆ ಭೇಟಿಯಲ್ಲಿ ನೀನು ಇಂಥ ರೂಪವನ್ನು ಧರಿಸು, ಅದನ್ನು 
ನೋಡಿದ ಆಕೆ ನಿನ್ನನ್ನು ತಿರಸ್ಕರಿಸಿರಬೇಕು. - 
ದೇವ, ಇದು ತುಂಬ ಕಠೋರ ಆಜ್ಞೆ. ಅವಳು ನನ್ನನ್ನು 


ತಿರಸ್ಕರಿಸುವಂಥ ಯಾವ ರೂಪವನ್ನು ಧರಿಸಲಿ, ಅದೂ ನಿಷ್ಕರ್ಷೆ 


ಆಗಲಿ. 

ಸರಿ ಹಾಗಾದರೆ, ಹೀಗೆ ಬೇಡ. ನಿನ್ನನ್ನು ಹೀನ ಮಾಡಿ ನಾವು 
ಪ್ರಸನ್ನರಾಗಲಾರೆವು. ನೀನು ರಹಸ್ಯ ಭೇಟಿಯಲ್ಲಿ, ಅವಳೇ ನಿನಗೆ 
ಒಪ್ಪಿಗೆ ಇಲ್ಲವೆಂದು ಹೇಳಿಬಿಡು. ಅಲ್ಲದೆ, ಕೇಳಿದಷ್ಟು ನೀನು 
ಸುಂದರಳಾಗಿಲ್ಲವೆಂದೂ ಹೇಳು. 

ದೇವ, ತಾವು ಸ್ವತಃ ಸರ್ವಜ್ಞರಿದ್ದೀರಿ, ಪ್ರೇಮದಲ್ಲಿ ಬಂಧಿತವಾದ 
ಆತ್ಮಗಳು ಈ ರೀತಿಯಾಗಿ ವರ್ಶಿಸಲಾರವು. 

ಈ ರೀತಿಯಾಗಿಯೂ ಸರಿ ಹೋಗದೆ ಹೋದರೆ, ನೀನು, ಒಂದು 
ಘೋರವಾದ ಶಾಪಕ್ಕೆ ಗುರಿಯಾಗಿರುವುದಾಗಿ ಅವಳಿಗೆ ಹೇಳು 
ಹಾಗೂ ಅದರ ಪರಿಹಾರಕ್ಕೆ ಅಲೌಕಿಕವಾದ ತಪಸ್ಸು ಅಥವಾ 
ಬಲಿದಾನದಿಂದ ದೇವತೆಯನ್ನು ಒಲಿಸಿಕೊಳ್ಳಬೇಕೆಂದು ಹೇಳು, 
ಅದಕ್ಕಾಗಿ ಅಲೌಕಿಕ ಬಲಿದಾನ ನೀಡುವುದೆಂದರೆ ಸ್ವಯಂವರದಲ್ಲಿ 
ದಮಯಂತಿ ನಿನ್ನನ್ನು ಬಿಟ್ಟು ದೇವತೆಯನ್ನು ಒರಿಸುವುದಾಗಿದೆ. ಇದಕ್ಕೆ 
ನೀನು ದಮಯಂತಿಯನ್ನು ಒಪ್ಪಿಸಬೇಕು, ಅದೂ ಅಲ್ಲದೆ ನಿನ್ನ ಬಗ್ಗೆ 
ಅವಳಲ್ಲಿರುವ ಪ್ರೇಮ ಹಾಗೂ ಸದ್ಭಾವನೆಯ ಕರ್ತವ್ಯವೂ ಆಗಿದೆ. 
ಹೀಗೆ ಮಾಡಿದರೆ ಮಾತ್ರ ನಿನ್ನ ಮೇಲಿನ ಶಾಪ ಕಳೆಯುವುದಾಗಿಯೂ 


ದಮಯಂತಿ 


ನಳ: 


ಇಂದ್ರ: 
ನಳ: 


ಇಂದ್ರ: 
ನಳ: 


ಇಂದ್ರ: 


ನಳ: 


ಇಂದ್ರ: 


ಮಂತ್ರಿ: 


ಕಲ್ಪನಾ 


ನಳ: 


131 


Cs 
(0 
ol 
UU 
J 
ಹಾ! 
ರಂ 
ಶ್ರ 

Cs 
G 
₹1 
ಡಿ 
೫ 


ತ್ರಿ 
ವೇಳೆ ತಮಗೆ ದಮಯಂತಿಯ 


3 ಸ್ನ 
ಪಡೆಯಲು ಬೇರೆ ಉಪಾಯ ಯೋಚಿಸಿ. 
(ಹೆದರುತ್ತ) ಹಾಗಾದರೆ ನೀನು, ಇದಾವುದಕ್ಕೂ ಸಿದ್ಧನಿಲ್ಲ ಅಲ್ಲವೇ? 


ಹಾರು ಗಳ ಹು ಆಜ್ಞೆಯನ್ನು ಅದು ಹೇಗೆ 
ಹ 
[eS 


ತಿಳಿದಿರುವ. ನೀನು ದೇವತೆಗಳ 


ಜನೆ ಡೆ ಪ್‌ ವ oa ವೆ ಆಟ 
ತಾವೇ ತೆರೆಯುತ್ತವೆ, ಮಂತ್ರಿ ಹಾಗೂ ಕಲ್ಪನಾ ಬೇರೆ ಬೇರೆ ದಿಕ್ಕಿನಿಂದ 
ಒಳಗೆ ರಾಜಾ ನಳನ ಹತ್ತಿರಕ್ಕ ಬರುತ್ತಾರೆ ಹಾಗೂ ಅವನನ್ನು ಎತ್ತಿ 
ಕೂಡಿಸುತ್ತಾರೆ)) 


ಮಹಾರಾಜ, ಇಂಥ ಸಿಡಿಲು, ಮಿಂಚು, ಗರ್ಜನೆಯನ್ನು ಜೀವನದಲ್ಲಿ 
ಎಂದೂ ನೋಡಿರಲಿಲ್ಲ, ಕೇಳಿರಲಿಲ್ಲ. ಮಹಾರಾಜ, ಸೌಖ್ಯ ತಾನೇ? 
ಮಹಾರಾಜ, ದಾಸಿಯ ಉಸಿರುಗಟ್ರಿಹೋಗಿತ್ತು ಬಾಗಿಲು ಮುಚ್ಚಿ 
ಕೂಂಡಾಗಿನಿಂದ. ಸಿಡಿಲು, ಮಿಂಚುಗಳ ಆರ್ಭಟ ಕೇಳಿಸುತ್ತಲೇ 
ಇತ್ತು. ತಮ್ಮ ಸ್ವಾಸ್ತ್ಯ ಚೆನ್ನಾಗಿದೆ, ಅಲ್ಲವೇ? 

ಚಿಂತಿಸಬೇಕಾಗಿಲ್ಲ, ನಾನು ಎಲ್ಲ ರೀತಿಯಿಂದಲೂ ಚೆನ್ನಾಗಿದ್ದೇನೆ. 
ದೇವತೆಯೊಂದಿಗೆ ಕೊಂಚ ವಾದ-ವಿವಾದವಾಯಿತು, ಅಷ್ಟೆ. 


132 


ಕಲನಾ: 


ಶಾ 


ಮಂತ್ರಿ 


ನಳ: 


ಮಂತ್ರಿ: 


ನಳ: 


ಮಂತ್ರಿ: 


ಕಲ್ಪನಾ ಕ 


ನಳ: 


ಮಂತ್ರಿ: 


ನಳ: 


ಕಲ್ಪನಾ ಕ 


ಪುಷ್ಕರ: 


ಮೂರು ಪಂಜಾಬಿ ನಾಟಕಗಳು 


ೇೀವತೆಯೊಂದಿಗೆ. ವಾದ-ವಿವಾದ! ಮಹಾರಾಜರು, ಸೌಖ್ಯ 
ವಾಗಿರಲಿ! ಇಂದ್ರದೇವನ ಕ್ರೋಧದಿಂದ, ಮಹಾರಾಜರನ್ನು ದೇವರು 
ಕಾಪಾಡಲಿ. 

ಕಲ್ಪನಾ, ಅಮಾತ್ಯರೇ, ಪ್ರಜೆ ಮತ್ತು ರಾಜನ ಮಧ್ಯದಲ್ಲಿ ದೇವರು 
ರಾಜನೊಂದಿಗೆ, ಆದರೆ ರಾಜಾ ಮತ್ತು ದೇವತೆಯ ಮಧ್ಯದಲ್ಲಿ 
ದೇವರು ದೇವತೆಗಳ ಕಡಗ. ದೇವರು ನಿರ್ಬಲರೊಂದಿಗಲ್ಲ 
ಬಲವಾನರೊಂದಿಗಿರುತ್ತಾನೆ. 

ಹೀಗೆ ಹೇಳಬೇಡಿ, ಮಹಾರಾಜ. ದೇವರು ಏನೆಲ್ಲ ಮಾಡುತ್ತಾನೋ, 
ಅದು ಒಳ್ಳೆಯದಕ್ಕಾಗಿಯೇ ಎಂದು ತಿಳಿಯಬೇಕು. ದೇವರೊಂದಿಗೆ 
ರೋಷ ವ್ಯರ್ಥವಾದುದು, ಆತನ ದ್ವಾರದಲ್ಲಿ ಪ್ರಾರ್ಥನೆಯೇ 
ಯೋಗ್ಯವಾದುದು. 

ಮಂತ್ರಿಗಳೇ, ಕಲ್ಪನಾ, ಪ್ರೇಮದಲ್ಲಿ ಬಂಧಿತನಾದವನು ಮತ್ತು 
ಶಾಪಪೀಡಿತ ಮನುಷ್ಯ ರೋಷ ಮತ್ತು ಪ್ರಾರ್ಥನೆ ಎರಡನ್ನೂ 
ಮೀರಿದವನಾಗಿರುತ್ತಾನೆ. ಇಲ್ಲವೆ. ದಣಿದವನಾಗಿರುತ್ತಾನೆ. ಇಲ್ಲಿ 
ನೋಡಿ, ದೇವತೆಗಳಿಗೆ ಹಾಗೂ ದೇವರಿಗೆ ಏನು ಒಳ್ಳೆಯದೆನಿಸುತ್ತದೆ. 
ಮಹಾರಾಜ, ಇಂದಿನಂಥ ಮಳ-ಬಿರುಗಾಳಿ, ಮಿಂಚು, ಗುಡುಗು 
ಹಾಗೂ ಆಣೆಕಲ್ಲು-ನಮ್ಮ ಆಯುಷ್ಯದಲ್ಲಿಯೇ ಈ ಮೂದಲು 
ನೋಡಿರಲಿಲ್ಲ. ಒಂದು ವೇಳ ಪಟ್ಟಣದಿಂದ ಹೂರಗೆ 
ಊರುಗಳಲ್ಲಿಯೂ, ಇಂದ್ರ ದೇವನ, ಇದೇ ರೀತಿ ಕೋಪ 
ಉಂಟಾಗಿದ್ದರೆ, ಪ್ರಜೆಗಳನ್ನು ದೇವರೇ ಕಾಪಾಡಬೇಕು. 
ಮಹಾರಾಜ, ಇಂದ್ರದೇವನನ್ನು ಸಂತೋಷಗೊಳಿಸಲು 
ಯಾವುದಾದರೂ ಉಪಾಯ ಹುಡುಕಬೇಕು. 

ಯಾವ ಉಪಾಯವಾದರೂ ಸರಿ, ನೀವು ಮಾಡಿಕೊಳ್ಳಿ. ನನ್ನ ಬುದ್ದಿ 
ಹಾಗೂ ಶಕ್ತಿಗೆ ಯಾವ ಉಪಾಯವೂ ಹೂಳೆಯುತ್ತಿಲ್ಲ. 
ಯುವರಾಜ ಪುಷ್ಕರದೇವನನ್ನು ಕರೆಯಿಸಿಕೊಳ್ಳುತ್ತೇವೆ ಈ 
ಸಮಯದಲ್ಲಿ ಅವರ ಸಲಹೆ ತೆಗೆದುಕೊಳ್ಳುವುದು ಉ ಚಿತ... 

ಹಾಂ, ಹಾಂ! ಪುಷ್ಕರನನ್ನೂ ಕರೆಯಿಸಿಕೊಳ್ಳಿ. ಎಲ್ಲಿಯಾದರೂ 
ಪಗಡಿಯಾಡುತ್ತ ಕುಳಿತಿರಬೇಕು. 

ಮಹಾರಾಜ, ಪುಷ್ಕರದೇವನ ಬುದ್ಧಿ ಬಹು ಅಲೌಕಿಕವಾದುದು. 
ಅವರು ದೇವತೆಯ ಕ್ರೋಧವನ್ನು ಹೋಗಲಾಡಿಸಲು, ಅವಶ್ಯ 
ಏನಾದರೂ ಉಪಾಯ ಹುಡುಕಿ ತೆಗೆಯುತ್ತಾರೆ. 

(ಪುಷ್ಕರದೇವ ಬಲಗಡೆಯ ಬಾಗಿಲಿನಿಂದ, ಕರೆಯಕಳಿಸುವ 
ಪೂರ್ವದಲ್ಲಿಯೇ ಒಳಗೆ ಬರುತ್ತಾನೆ. ಇವನು ರಾಜಾ ನಳನ 
ತಮಾಗಿದ್ದಾನೆ) 

ಮಹಾರಾಜ, ರಾಜ್ಯದಲ್ಲಿ ಏನೋ ಘೋರ ಉಪದ್ರವ ನಡೆದಿದೆ. 


ದಮಯಂತಿ 


ನಳ: 


ಪುಷ್ಕರ: 


133 


ಇಲ್ಲದಿದ್ದರೆ ಇಂಥ ಮಳೆ, ಚಂಡಮಾರುತ, ಮಿಂಚು, ಗುಡುಗುಗಳ 


ಹಾವಳಿಯನ್ನು ಎಂದೂ, ಯಾರೂ ಕಂಡಿರಲಿಲ್ಲ. 
ಅಜ್ಜ-ಮುತ್ತಾತಂದಿರ ಕಾಲದಿಂದಲೂ ಇಂಥ ಘಟನೆಯ ಬಗ್ಗ 
ೀಳಿರಲಿಲ್ಲ. ರಾಜಭವ ಮೇಲೆ ಸಿಡಿಲೇ ಬಿದ 


ಅನುಭವವಾಯಿತು. ಹ ಆರ್ಭಟ ಕೇಳಿಯೇ ಇತ್ತ ಓಡಿಬಂದೆ. 
(ನಿಟ್ಟುಸಿರು ತೆಗೆದುಕೊಳ್ಳುತ್ತಾನೆ...ಓಡುವ ಕಾಲದಲ್ಲಿ ಉಸಿರೇ 
ತೆಗೆದುಕೊಂಡಿಲ್ಲವೆನ್ನುವ ಹಾಗ) ಬಂದು ನೋಡಿದರೆ ಎಲ್ಲ 
ಕವಾಟುಗಳು ಮುಚ್ಚಿಕೊಂಡಿವೆ. ಹೊರಗಿನ ಬಾಗಿಲಿನಲ್ಲಿಯೇ 
ನಿಂತಿದ್ದೆ. ಕೊನೆಯ ಸಲ ಗುಡುಗು ಗುಡುಗಿದಾಗ ಕವಾಟುಗಳು 
ಕೂಡಲೇ ತರೆದುಕೊಂಡವು, ಅವು ತರದಂತೆಯೇ ನಾನು ಒಳಗೆ ಓಡಿ 
ಬಂದೆ. (ನಿಡಿದಾದ ಉಸಿರು ತೆಗೆದುಕೊಳ್ಳುತ್ತಾನೆ) 

ಹೌದೇ! ಪುಷ್ಕರದೇವನ ಮನಸ್ಸಿಗೆ ಇಷ್ಟು ಕ್ಷೇಶವಾಯಿತೆ! 
(ಮುಗುಳ್ನಕ್ಕು ಪಗಡೆಯ ಆಟ ನಡುವೆಯೇ ಬಿಟ್ಟು ಓಡಿರಬೇಕು. 
ಮಹಾರಾಜ, ತಾವಂತೂ ಎಂಥ ಕಟ್ಟ ಕಾಲದಲ್ಲೂ ನಗುತ್ತಲೇ 
ಇರುತ್ತೀರಿ. ತಾವು ಧನ್ನರು! ನಮ್ಮ ಪ್ರಾಣ ಹಾರಿಹೋಗುತ್ತಲಿದೆ. 
ತಾವು ಸೌಖ್ಯವಾಗಿದೀರಲ್ಲ. ಏನು ವಿಶೇಷ? ರಾಜಭವನದಲ್ಲಿ 
ಎಲ್ಲವೂ ಕುಶಲವಷ್ಟೆ? (ಮಂತ್ರಿ ಹಾಗೂ ಕಲ್ಪನಾರ ಕಡೆ 
ನೋಡುತ್ತಾನೆ) 

ಈ ಸದನದಲ್ಲಿಯಂತೂ ಎಲ್ಲ ಕುಶಲ-ಮಂಗಲವಾಗಿದೆ, ಬೇರೆ 
ಸದನದ ವಿಷಯ ಗೊತ್ತಿಲ್ಲ. 

ರಾಜಭವನದಲ್ಲಿಯಂತೂ ಎಲ್ಲ ಕುಶಲ, ಮಹಾರಾಜ. ನಗರದ ಸಿತಿ 
ಹೇಗಿದೆ ? ಇದನ್ನಂತೂ (ಪುಷ್ಕರನಿಗೆ) ತಾವೇ ತಿಳಿಸಬಲ್ಲಿರಿ. 
ನಗರದಲ್ಲಿಯೂ ಕುಶಲವಿರಬೇಕೆಂದು ಅನ್ನಿಸುತ್ತದೆ. ಎಲ್ಲಯಾದರೂ 
ದುರ್ಫಟನೆ ನಡೆದಿದ್ದರೆ ಅದು ಗೊತ್ತಾಗೇ ಆಗುತ್ತದೆ. ರಾಜಭವನ 
ದಲ್ಲಿ ಕುಶಲ-ಮಂಗಳ ಅವಶ್ಯ, ನಗರದಲ್ಲಯಂತೂ ಎಲ್ಲ 
ಸರಿಯಾಗಿದೆ. ರಾಜಾ ಕುಶಲನಾಗಿದರೆ ಪ್ರಜೆಗಳೂ ಕುಶಲ 


ರಾಗಿರುತ್ತಾರೆ. 

ಹೊರಹೊರಗೆ, ರಾಜಭವನದಲ್ಲಿ ಎಲ್ಲ ಕುಶಲವಾಗಿಯೇ 
ಕಾಣುತ್ತಲಿದೆ. ನಾನು ಅಭಿಶಪ್ತನಾಗಿದ್ದೇನೆ, ದೇವತೆ ನನ್ನ ಮೇಲ 
ಕ್ರೋಧಗೊಂಡಿದೆ. 


ಚಿಂತಿಸಬೇಡಿ ಮಹಾರಾಜ ! ತಾವು ಸ್ಟ ಸಾಕು, 
ದೇವತೆಗಳನ್ನು ಸಂತೋಷಪಡಿಸಿಕೊಳ್ಳಬಹುದು. ರಾಜರಿಗಿಂತ 
ಹೆಚ್ಚು, ದೇವತೆಗಳು ಕುಪಿತರಾಗಿರುವುದಿಲ್ಲ. ದೇವತೆಗಳನ್ನು 
ಸಂತುಷ್ಪಗೊಳಿಸಲು ರಾಜರುಗಳ ಹತ್ತಿರ ಬೇಕಾದಷ್ಟು ಸಾಧನೆಗಳು 
ಇವೆ. 


ನಳ: 


ಪುಷ್ಕರ 
ಮಂತ್ರಿ 


ಕಲ್ಪನಾ 


ಮೂರು ಪಂಜಾಬಿ ನಾಟಕಗಳು 


ದೇವತೆ ಬೇಡುವ ಕಾಣಕಯನ್ನು ನಾನು ಕೊಡಲಾರೆ. 
(ತಿಳಿದು, ಮೆಲ್ಲಗೆ ಮಹಾರಾಜ, ತಮ್ಮ ಮನದಲ್ಲಿಯ ಮಾತನ್ನು 
ಈಗ ನಮಗೆ, ಯಾರಿಗೂ ಹೇಳಬೇಡಿ. ಈ ಸಮಯದಲ್ಲ 
ಶಾಂತರಾಗಿದ್ದು, ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳಿ. ಮಹಾರಾಜರ 
ಮನಸ್ಸಿಗೆ ತುಂಬ ಪೆಟ್ಟು ತಗಲಿದೆಯೆಂದು ಅನ್ನಿಸುತ್ತಲಿದೆ. 
(ಈ ಮಾತಿನಿಂದ ಯಾರ ಮನದಲ್ಲಿ ಶಂಕೆ ಹುಟ್ಟಿದೆಯೊ) 
ಮಹಾರಾಜ, ಗಾಬರಿಯಲ್ಲ ಮನುಷ್ಯ ಬಹಳಷ್ಟು ಮಾತನ್ನು 
ಆಡಿಬಿಡುತ್ತಾನೆ, ದೇವತೆಗೆ ಅದು ಅನಾದರದ ಮಾತೂ 
ಆಗಬಹುದಾಗಿದೆ, ಇಲ್ಲವೆ ದೇವತೆಯ ಮನಸ್ಸಿಗೆ ಆ ಮಾತು ಬರದೆ 
ಗಬಹುದು. ತಾವು ಶಾಂತರಾಗಿದ್ದು, ತಮ್ಮ ಚಿತ್ತವನ್ನು 
ಸರಿಯಾಗಿಟ್ಟುಕೊಳ್ಳಿ. ದೇವತೆಯನ್ನು ಪ್ರಸನ್ನಗೊಳಿಸುವ ವಿಚಾರ 
ನಮಗೆ ಬಿಟ್ಟುಬಿಡಿ. ತಮ್ಮ ಕೃಪೆಯಿಂದ ಹಾಗೂ ತಾವು ನೀಡಿರುವ 
ಸಾಧನಗಳಿಂದ ನಾವು ದೇವತೆಯನ್ನು ಸಾಕಷ್ಟು ಒಲಿಸಿಕೊಳ್ಳುತ್ತೇವೆ. 
ಪುಷ್ಕರದೇವರು ಹೇಳುವುದು ಸರಿಯಾಗಿದೆ, ಮಹಾರಾಜ! ತಾವು 
ಈಗ ಶಯನ-ಕುಂಜದಲ್ಲಿ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. 
ಹಾಂ, ಮಹಾರಾಜ! ತಾವು ಈಗ ಸುಖ-ಶಯ್ಕೆಯಲ್ಲಿ ಪವಡಿಸಿ 
ವಿಶ್ರಾಂತಿ ಪಡೆಯಿರಿ. ದೇವತೆಯನ್ನು ಒಲಿಸಿಕೊಳ್ಳುವ ಕೆಲಸ ನಮಗೆ 
ಬಿಟ್ಟುಬಿಡಿ. 
(ಮುಗುಳ್ನಕ್ಕು ಒಳ್ಳೆಯದು, ಬಹಳಷ್ಟು ಕೆಲಸಗಳನ್ನು ರಾಜನಾದವನು 
ಬೇರೆಯವರಿಂದಲೇ  ಮಾಡಿಸಿಕೊಳ್ಳುತ್ತಾನೆ. ಇದು ನಮ್ಮ 
ರಾಜ-ಪದದ ಧರ್ಮವೇ ಆಗಿದೆ. ಸರಿ, ಈಗ ನಾವು ವಿಶ್ರಾಂತಿಗಾಗಿ 
ತೆರಳುತ್ತೇವೆ. ಶುಭಮಸ್ತು! 


ನಮಸ್ಕಾರ, ಮಹಾರಾಜ ! 


(ಹೊರಟು ಹೋಗುತ್ತಾರೆ) 


ದಮಯಂತಿ: 


ದಮಯಂತಿ: 


ಅಗ್ನಿ: 


ದಮಯಂತಿ: 


ಅಂಕ: ಮೂರು 


(ರಾಜಭವನದಲ್ಲಿ ರಾಜಕುಮಾರಿ ದಮಯಂತಿಯ ಶೃಂಗಾರ- 
ಕುಂಜ. ರಾಜ ಕುಮಾರಿ ಸ್ನಾನಮಾಡಿ ಸೀರೆ ಹಾಗೂ ಕಂಚುಕಿ 
ತೊಟ್ಟು ಹೆಳಲು ಹಾಕಿಕೊಳ್ಳುತ್ತಿದ್ದಾಳೆ. ಗವಾಕ್ಷದಿಂದ ಓರ್ವ 
ಸುಂದರ ನವಯುವಕ, ಈ ಭೂಮಿಯ ಮೇಲಿನ ಜೀವವಲ್ಲ 
ವೆಂದೆನಿಸುತ್ತದೆ-ಕೆಳಗಿಳಿಯುತ್ತಾನೆ.  ವಾಸ್ತವವಾಗಿಯೂ ಈ 
ಭೂಮಿಯ ಜೀವವಲ್ಲ. ಅವನು ಆಗ್ನಿದೇವತೆ. ರಾಜಕುಮಾರಿ 
ಅವನನ್ನು ನೋಡಿ, ಚೀರಿಕೊಳ್ಳೆಲೂ ಆಗದಷ್ಟು ಹೆದರಿ 
ಕೊಂಡಿದ್ದಾಳೆ; ಅಥವಾ ಆ ದೇವತೆಯ ಪ್ರಭಾವವೇ ಹಾಗಿರಬೇಕು. 
ಅವಳ ಕೈ, ಕೂದಲುಗಳಲ್ಲಿ ಬಾಚಣಿಕೆ ಆಡಿಸುತ್ತ ಅಲ್ಲಿಯೇ 
ನಿಂತಿದೆ) 

(ದಮಯಂತಿಯ ಸಮ್ಮುಖದಲ್ಲಿ ಬಂದು) ಅಂಜದಿರು, ರಾಜ 
ಕುಮಾರಿ, ನಾನು ಕಳ್ಳನಲ್ಲ ದರೋಡೆಖೋರನಲ್ಲ, ಧೂರ್ತನಲ್ಲ. 
(ಈಗ ಭಯ ಕಡಿಮೆಯಾಗಿ ಕ್ರೋಧ ಹೆಚ್ಚಿದೆ) ಒಂದು ವೇಳೆ ಕಳ್ಳ 
ಅಥವಾ ಧೂರ್ತನಲ್ಲದಿದ್ದರೆ ಈ ರೀತಿ ಗವಾಕ್ಷದಿಂದ ನನ್ನ 
ಶೃಂಗಾರ-ಕುಂಜದಲ್ಲಿಳಿದು ಬಂದುದೇಕೆ ? 

ಗವಾಕ್ಷದಿಂದ ಬರಲು ಕಾರಣ ನಾನು ಆಕಾಶದಿಂದ ಇಳಿದಿರುವ 
ಹಾಗೂ ತಾವು ವಸ್ತ್ರ-ಧಾರಣ ಮಾಡಿದ ನಂತರ ತಮ್ಮ 
ಶೃಂಗಾರ-ಕುಂಜದಲ್ಲ ಬಂದಿರುವೆ. ಅದೂ ಅಲ್ಲದೆ ನನ್ನ ಮತ್ತು ತಮ್ಮ 
ನಡುವಿನ ಮಾತುಕತೆ ನಡೆಯಬೇಕಾದುದು ಏಕಾಂತದಲ್ಲಿ ಅದಕ್ಕಾಗಿ 


ಇಲ್ಲಿಗೆ ಬಂದೆ. 
ನಾನು ಯಾವುದೇ ಪುರುಷನೊಂದಿಗೆ, ಈ ರೀತಿ ಏಕಾಂತದಲ್ಲಿ 
ಮಾತನಾಡುವುದಿಲ್ಲ. 


ರಾಜಕುಮಾರಿ, , ಕ್ರೋಧಕ್ಕೆಡೆಕೊಡದಿರಿ. ನಾನು ಈ ಭೂಮಿಯ 
ಪುರುಷನಲ್ಲ, ತಾವು ಏಕಾಂತದಲ್ಲಿ ಯಾವುದೇ ಪುರುಷನೊಂದಿಗೆ 
ಮಾತನಾಡುವುದಿಲ್ಲವೆಂದು ಹೇಳುತ್ತಿರುವುದು ಸರಿಯಲ್ಲ. 
(ಮತ್ತಿಷ್ಟು ಕ್ರೋಧಿತಳಾಗಿ) ಹಾಗಾದರೆ, ತಮಗೆ ನನ್ನ ಮಾತುಗಳಲ್ಲಿ 
ವಿಶ್ವಾಸವಿಲ್ಲ. ಏಕಾಂತದಲ್ಲಿ ಯಾವನೋ ಪುರುಷ, ನನ್ನನ್ನು ಭೇಟಿ 
ಮಾಡುತ್ತಾನೆಂಬ ಆರೋಪ ಬೇರೆ, ಹೂರಿಸುತ್ತಿದ್ದೀರಿ. 


136 


ದಮಯಂತಿ: 


ದಮಯಂತಿ: 


io 


Br 


ದಮಯಂತಿ: 


:ಇದನ್ನು ಒಪ್ಪಿಕೊಳ್ಳುವಲ್ಲಿ ನನಗಾಃ 


ಆರೋಪ ಹೊರಿಸುತ್ತಿಲ್ಲ, ರಾಜಕುಮಾರಿ. ನನ್ನ 
ಅಭಿಪ್ರಾಯವೇನೆಂದರ, ತಾವು ಯಾವ ಪುರುಷನನ್ನು ಏಕಾಂತದಲ್ಲಿ 
ಬೇಟಿಮಾಡಲಿರುವಿರೋ, ಯಾವುದೇ ಕಟ ದೃಷ್ಟಿಯಿಂದಲ್ಲ 
[ue ಟಟ ಗ 
ನಿಜವಾಗಿಯೂ ತಾವು ಆತನನ್ನು ಪ್ರೀತಿಸುತ್ತಿರುವಿರಿ. 
ನಾನು, ಈಗ ತಮ್ಮ ಅಭಿಪಾಯ ತಶಿಳಿಯುತಿದೇನೆ, ನನ ನಿಜವಾದ 
ಪ್ರಕಟ್‌ ಸ ಕೆ 


೧೨ 
ಪ್ರೇಮ, ರಾಜಾ ನಳನೂಂದಿಗಿದ. ಆದರ ಆತ ಕೂಡ ಈ ವರೆಗೂ 


ಸಂಕೋಚವೂ ಇಲ್ಲ. 
ಜ್ಯ ರಾಜಾ ನಳನ ದ ಜ್ಯ ತಮ ಕಾಣುತ್ತಿರಬಹುದು. 
ಈ ಪುರುಷ ಎಂಬ ಜಡಿ ತಾವು ಅಷ್ಟೇಕೆ ಗಟ್ಟಿಯಾಗಿ 
ಹಿಡಿದುಕೊಂಡಿದ್ದೀರಿ. ತಮ್ಮ ಮೇಲೆ ಯಾವುದೇ ಪಾಪದ ಹೊರ 
ಹೊರಿಸುವ ಅಬಿಪ್ರಾ ಯ ನನ್ನದಾ ಲ್ಲ 


ತ 
ಜಾ! 
CL 
(ನಿ 


: ಹಾಗಾದರೆ ತಮ್ಮ ಅಭಿಪ್ರಾಯವೇನು? 


ನ 
ನಾನು ಟಾ ಮ್ಮ ಹಿತದ ಬಗ್ಗೆ ಸರಿದ: ವಾಸಃ 
ಹೇಳಬೇಕಂದಿರುವೆ. 


: ಅದು ಏನು? 


ಆದರೆ, ತಾವು, ನಾನು ಯಾರೆಂಬುದನ್ನೇ ಕೇಳಲಿಲ್ಲ! 


ಕಾ 


: ತಾವು ಯಾರೆಂಬುದನ್ನು, ತಾವೇ ಸ್ವತಃ ಹೇಳಿ. 


ನಾನು, ಅಗ್ನಿದೇವ. 


:ದೇವತೆಗಳಿಗೆ, ಯೋಗ್ಯವಾದ ರೀತಿಯಲ್ಲಿ ಸ್ವಾಗತಿಸುವುದು ನನಗೆ 


ಉಚಿತವಾದ ಧರ್ಮವಾಗಿತ್ತು. ಆದರೆ, ತಾವು ಇಲ್ಲಗೆ ಬಂದ 
ರೀತಿಯಿಂದಾಗಿ, ತಮ್ಮ ಬಗ್ಗೆ ನನ್ನಲ್ಲಿ ಸಂಶಯ ಹುಟ್ಟಲು 
ಕಾರಣವಾಯಿತು. 

ನನ್ನ ಭಾವನೆ ಶುಭವಾಗಿದೆ. 

ಅದು, ಯಾವುದು? 

ತಾವು ನಳನೊಂದಿಗೆ ಲಗ್ನವಾಗುವ ಸಂಕಲ್ಪ ಬಿಟ್ಟು ಬಿಡಿ. 

ಅದೇಕೆ ? ಪ್ರೇಮವೆಂಬ ಸಂಕಲ್ಪವನ್ನು ಬಿಟ್ಟುಬಿಡಲಾದೀತೆ? 

ಹಾಂ. ಪ್ರೇಮವೂ ಕೂಡ ವಿಚಾರದ ಆಧೀನವಾಗಿರಬೇಕು. 
ನಳನೊಂದಿಗಿನ ಪ್ರೇಮ ಬಿಟ್ಟು ಬಿಡುವಂಥ ವಿಚಾರ ಯಾವುದು? 
ನಳನೊಂದಿಗೆ, ದೇವಗಣ ಅಸಂತುಷ್ಟರಾಗಿದ್ದಾರೆ. 

ನಳನೊಂದಿಗೂ ಯಾರಾದರೂ ಅಸಂತುಷ್ಪರಾಗಲು ಸಾಧ್ಯವೇ 9) 


ದಮಯಂತಿ 


ಅಗ್ನಿ: 


ದಮಯಂತಿ: 


ಅಗ್ನಿ: 


ದಮಯಂತಿ: 


ಅಗ್ನಿ: 


ದಮಯಂತಿ: 


ಅಗ್ನಿ: 
ದಮಯಂತಿ: 


ಅಗ್ನಿ: 
ದಮಯಂತಿ: 
ಅಗ್ನಿ: 
ದಮಯಂತಿ: 


137 


ದೇವಗಣ, ಆತನೊಂದಿಗೆ ಅದೇಕೆ ಅಸಂತುಷ್ತರಾಗಿದಾರೆ ? 
ಪ್ರಜೆಗಳ ಯೋಗಕ್ಷೇಮದಕ್ಲಿ ಮಗ್ನನಾದ ಆತ ದೇವತೆಗಳ ಬಗ್ಗೆ 
ಕಾಳಜಿ ವಹಿಸಲಿಲ್ಲ. 

ಆತ ಪ್ರಜೆಗಳೂಂದಿಗೆ ಒಳ್ಳೇ ಸಂಬಂಧ ಹೊಂದಿದ್ದಾನೆ. ಭೂಮಿ 
ಕರದಲ್ಲಿ ಮೂರನೆಯ ಭಾಗದಿಂದ ನಾಲ್ಕನೆಯ ಭಾಗವೆಂದು ಮಾಡಿ, 
ಪ್ರಜೆಗಳಿಗೆ ಕರಭಾರ ಕಡಿಮೆ ಮಾಡಿದಾನೆ. 

ಆತ ಹೀಗೆ ಮಾಡಿ, ಗುಡಿ ಗುಂಡಾರಗಳ ಹಾಗೂ ಬ್ರಾಹ್ಮಣರ ಭಾಗವು 
ಕಡಿಮೆಯಾಗುವಂತಾಗಿದೆ. ಇದರಿಂದಾಗಿ ಬ್ರಾಹ್ಮಣರು ಆತನ ಬಗ್ಗೆ 
ತುಂಬ ಅಸಂತುಷ್ಟರಾಗಿದ್ದಾರೆ. ದೇವಗಣ ಬ್ರಾಹ್ಮಣರ ಪಕ್ಷದಲ್ಲಿದ್ದಾರೆ. 


ಆದರೆ ಈ ಬ್ರಾಹಣರಿಗೆ, ಪ್ರಜೆಗಳ ಬಗ್ಗೆ ವೈರತ್ವ ಏಕೆ? 

ಈ ಬ್ರಾಹಣರದು, ಅವರದೇ ಒಂದು ಸಮಸ್ಯೆ. ನನಗೆ 
ಗೊತ್ತಿರುವುದು ಇಷ್ಟು. ಬ್ರಾಹ್ಮಣರು ರಾಜಾ ನಳನೊಂದಿಗೆ 
ಅಸಂತುಷ್ಟರಾಗಿದಾರ, ಇದರಿಂದಾಗಿ ದೇವಗಣ ಬ್ರಾಹ್ಮಣರ 
ಪಕ್ರಪಾತಿಗಳಾಗಿರುವುದರಿಂದ, ನಳನ ಬಗ್ಗೆ ಅವರು ಸಂತುಷ್ಟರಾಗಿಲ್ಲ. 
ದೇವತೆಗಳು, ನಳನ ಬಗ್ಗೆ ಅಸಂತುಷ್ಟರಾಗಲು ಇನ್ನೂ ಬೇರೆ 


ಕಾರಣಗಳಾವೂ ಇಲ್ಲ ತಾನೆ? 
ಬೇರೆ ಕಾರಣಗಳೂ ಇವೆ. 


ಅವು ಯಾವು? (ಎದು ನಿಲ್ಲುತ್ತಾಳೆ) ದೇವತೆ ನನ್ನೆದುರಿಗೆ 


ನಿಂತಿರುವಾಗ, ನಾನು ಕುಳಿತಿರುವೆನೆಂಬುದರ ಅರಿವೇ ಇಲ್ಲ. 
ಇದಂತೂ ದೇವತೆಯ ಅನಾದರ. 

ತಮ್ಮಂಥ ಸುಂದರಿಗಿಂತ ದೇವತೆಗಳೇನೂ ದೊಡ್ಡವರಲ್ಲ. 

(ಕೊಂಚ ಲಜ್ಜೆಯಿಂದ) ಹಾಗಾದರೆ ಮತ್ತಾವ ಕಾರಣ? 
ದೇವತೆಗಳು ತಮ್ಮನ್ನು ಮೋಹಿಸುತ್ತಿದ್ದಾರೆ. 

(ವಿನಯದಿಂದ) ದೇವತೆಗಳೂ, ಈ ಮರ್ತೃಲೋಕದ ಜೀವಿಗಳ 


ಮೇಲೆ ಮೋಹಗೊಳ್ಳುತ್ತಾರೆಯೋ! 
ತಾವು ಮರ್ತ್ಯಲೋಕದ ಜೀವವಲ್ಲ. ತಾವಂತೂ ಇಂದ್ರ ಸಭೆಯಲ್ಲಿ 
ಉತ್ತಮವಾದ ಸಾನದಲ್ಲಿರಲು ಯೋಗ್ಯರಾಗಿದ್ದೀರಿ. 


ಹಾಗಾದರೆ, ತಾವು, ನನ್ನನ್ನು ಇಂದ್ರಸಭೆಯ ಓರ್ವ ಅಪ್ಪರೆ, 
ನರ್ತಕಿಯನ್ನಾಗಿ ಮಾಡಲು ಇಚ್ಛಿಸುತ್ತೀರಾ ? 
ನಾನು ಬಯಸುವುದು? ನಾನು, ತಮ್ಮನ್ನು ಇಂದ್ರಸಭೆಯ 


ಅಪ್ಪರೆಯನ್ನಾಗಿ ಮಾಡಲು ಇಚ್ಛಿಸುವುದಿಲ್ಲ. 

ಹಾಗಾದರೆ ತಾವೇನು ಬಯಸುತ್ತೀರಿ? 

ನಾನು ತಮ್ಮನ್ನು ಪ್ರೇಮಿಸುತ್ತೇನೆ. 

ಆದರೆ, ತಮ್ಮನನ್ನ ಬಗೆಗಿನ ಪ್ರೇಮ ಫಲೀಭೂತವಾಗುವುದು ಹೇಗೆ ಡಿ 
ನಾನು, ತಮಗೋಸುಗ ದೇವಲೋಕ ಬಿಟ್ಟು ಮರ್ತೃಲೋಕಕ್ಕೆ 


138 


ಊರ್ವಶೀ: 
ದಮಯಂತಿ: 


ಊರ್ವಶೀ: 
ದಮಯಂತಿ: 


ಊರ್ವಶೀ: 


ದಮಯಂತಿ: 
ಊರ್ವಶೀ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ಬರುತ್ತೇನೆ. ಇಲ್ಲಿ ನಾನು, ಯಾವುದೇ ರಾಜನ, ರಾಜ್ಯವನ್ನು 
ಕಿತ್ತುಕೊಂಡು ತಮ್ಮನ್ನು ನನ್ನ ರಾಣಿಯನ್ನಾಗಿ ಮಾಡುತ್ತೇನೆ. 
ನನ್ನಿಂದ ತಾವು ನಿರಾಶರಾಗಿ ಹೋಗಬೇಕಾದ ಪ್ರಸಂಗ ಬಂದುದಕ್ಕಾಗಿ, 
ನಾನು ವಿಷಾದಿಸುತ್ತೇನೆ. 

ನೋಡು, ರಾಜಕುಮಾರಿ! ನಳ, ಈ ಭೂಮಿಯ ಜೀವ. ಅವನ, 
ನನ್ನೊಂದಿಗೆ, ಅಗ್ನಿಯೊಂದಿಗೆ ಏನು ಹೋಲಿಕೆ ? 

ನಾನೂ ಭೂಮಿಯ ಜೀವವೇ ಆಗಿರುವೆ. 

ನಾನು ತಮ್ಮನ್ನು ದೇವಿಯನ್ನಾಗಿ ಮಾಡಿಕೊಳ್ಳುವೆ, ಪೂರ್ಣ ಅಗ್ನಿ. 
ದೇವ, ಅಗ್ನಿಯಾಗಲಾರೆ, ನಾನು. ತಾವು ನನ್ನ ಮೇಲೆ 
ಕೃಪೆದೋರಬೇಕು. ಅಲ್ಲಿ ನೋಡಿ, ನಳನ ದೂತಿ ಬರುತ್ತಿದ್ದಾಳೆ. 
ರಾಜಕುಮಾರಿ, ಈಗ ತಾವು ನನ್ನ ಅಪಮಾನ ಮಾಡುತ್ತಿರುವಿರಿ. 
ನನ್ನ ಉದ್ದೇಶ ತಮ್ಮ ಅಪಮಾನ ಮಾಡುವುದಲ್ಲ. ತಮ್ಮ ಆಶೆಯನ್ನು 
ನಾನು ಬಹುಶಃ ಪೂರ್ಣಗೊಳಿಸಲಾರೆ. ಸರಿ, ನಮಸ್ಕಾರ. 
(ಕೈಮುಗಿದು, ಹೊರಟುಹೋಗುವಂತೆ ಸನ್ನೆ ಮಾಡುತ್ತಾಳೆ) 
ಮೇಲಕ್ಕೆ ಏಳುತು ಆಗಲಿ, ರಾಜಕುಮಾರಿ, ನಾನಿನ್ನೂ ನಿರಾಶನಾಗಿಲ್ಲ. 
ತಾವು ಇದರ ಬಗ್ಗೆ ಇನ್ನೂ ಯೋಚಿಸಿ. 

(ಅಗ್ನಿದೇವತೆ ಗವಾಕ್ಷದಿಂದ ಹೊರಗೆ, ಮೇಲಕ್ಕೆ ಹೋಗುತ್ತಾನೆ. ದೂತಿ 
ಊರ್ವಶೀ ಒಳಗೆ ಬರುತ್ತಾಳೆ. ಅಗ್ನಿದೇವ ಅವಳಿಗೆ 
ಕಾಣಿಸಲಿಲ್ಲವೆಂಬುದು ಸ್ಪಷ್ಟವಿದೆ.) 

ನಮಸ್ಕಾರ, ರಾಜಕುಮಾರಿ. 

ಬಾ, ಊರ್ವಶೀ, ನಿನ್ನ ಲೋಕದ ಓರ್ವ ರಾಜಾ ಈಗ ತಾನೇ ಇಲ್ಲಿಂದ 
ಹೋದ. 

ನನ್ನ ಲೋಕದವನು, ಅವನಾರು ? ನನ್ನ ಲೋಕದ, ಓರ್ವ ವ್ಯಕ್ತಿ 
ರಾಜಾ ನಳ ಮಾತ್ರ ನಿಮ್ಮ ಹತ್ತಿರ ಬರುವ ಸಾಹಸ ಮಾಡಬಲ್ಲ. 
(ನಕ್ಕು ನಿನ್ನ ಈ ಲೋಕವಲ್ಲ, ಊರ್ವಶೀ! ಇಂದ್ರಲೋಕ, ಎಲ್ಲಿ 
ನೀನು ಅಪ್ಪರೆಯಾಗಿರುವೆಯೋ, ಅಲ್ಲಿಯದು. 

(ಈ ಸಂಕೇತ ತಿಳಿಯದೆ ಹೋದಳು) ನಾನಂತೂ ರಾಜಾ ನಳನ, 
ಸಭೆಯ ಅಪ್ಪರೆ, ರಾಜಕುಮಾರಿ. ಯಾವುದೇ ಇಂದ್ರನ ಸಭೆಯ 
ಅಪ್ಸರೆಯಲ್ಲ. 

(ಈ ಮಾತನ್ನು ಬಿಟ್ಟು) ಸರಿ, ರಾಜಾ ನಳನ ಸಭೆಯಿಂದ ಯಾವ 
ಸಂದೇಶ ತಂದಿರುವೆ. 

(ಮುಚ್ಚಿದ ಪತ್ರವೊಂದನ್ನು ದಮಯಂತಿಯ ಕೈಯಲ್ಲಿ ಕೊಡುತ್ತಾಳೆ) 
ಇದು, ರಾಜಕುಮಾರಿಗೆ ಸಂದೇಶ. 

(ಪತ್ರವನ್ನು ಹಿಡಿದುಕೊಂಡು ಅವಳ ಮುಖ ಲಜ್ಜೆ ಹಾಗೂ 
ಉಲ್ಲಾಸದಿಂದ ಕೆಂಪಾಗಿದೆ) ಸರಿ, ಊರ್ವಶೀ, ನೀನು ಕೆಲ ಹೊತ್ತು 


ದಮಯಂತಿ 


ಊರ್ವಶೀ: 


ದಮಯಂತಿ: 


ಬಲ: 


ದಮಯಂತಿ: 


ಜಲ: 


ದಮಯಂತಿ: 


ಬಲ: 


ದಮಯಂತಿ: 
ಬಲ: 


ದಮಯಂತಿ: 


ಬಲ: 


ದಮಯಂತಿ: 


ವ ಓದತೆ ಗ ಅಷ್ಟರಲ್ಲಿ 


tl 
. 
೬ @ 
21 
ಧ್‌ 
5 
೮ 
ಣ 
) 


ನಮಸ್ಕಾರ, ರಾಜಕುಮಾರಿ ದಮಯಂತಿ. 
ಬರಿಯಾಗಿ) ಅರೇ, ತಾವು ಯಾರು ? ಇ 1 ಈ 


ಕ್ರ 


೨ 
ಶ್ರಂಗರಿಸಲ್ಪಟ್ಟಿರುವಾಗ ದೇವಲೋಕದ ವಾಸಿ ನನ್ನಂಥ 
ಅಭಾಗ್ಯನಲ್ಲದೆ, ಇನ್ನಾರು ಇರಲು ಸಾಧ್ಯ? 
ದೇವಲೋಕ ಮತ್ತು ದುರ್ಭಾಗ್ಮ ! ಇದು ಹೇಗೆ ಸಾಧ್ಯ? 
ಹಾಗಿರಬಾರದು, ನಿಜ. ಆದರೆ, ಮರ್ತೃಲೋಕದಲ್ಲ ಎಂದಿನಿಂದ, 
ತಮ್ಮ ಸೌಂದರ್ಯ ಪ್ರಕಾಶ ಚಟ. ಅಂದಿನಿಂದ ನಾವು, 
ದೇವ ಲೋಕದ ವಾಸಿಗಳು, ನಮ್ಮಷ್ಟಕ್ಕೇ ನಾವು ತುಂಬ 
ದುರ್ಭ್ಧಾಗ್ಯರಿಂದು ತಿಳಿಯ ತೊಡಗಿದ್ದೇವೆ. 

(ಕೊಂಚ ಆತುರಳಾಗುತ) ತಾವು ಯಾರೆಂಬುದನ್ನೇ ಹೇಳುತ್ತಿಲ್ಲವಲ್ಲ. 
ನಾನು ಜಲದೇವತೆ, ನಾನು ತಮ್ಮೆದುರಿನಲ್ಲಿ ನನ್ನ, ಮನದಳಲನ್ನು 
ತೋಡಿಕೊಳ್ಳಲು ಬಂದಿರುವೆ. 
ಜಲದೇವ, ತಮಗೆಂಥ ಕಷ್ಟ? ತಾವಂತೂ ಎಲ್ಲರ ಕ 
ಜಕುಮಾರಿಯ ಅಭೂರ್ತಪೂರ್ವ ಸೌಂದರ್ಯ, ನ 
ಮುಗ್ಗನನ್ನಾಗಿ ಮಾಡಿದೆ. ಅದರಿಂದಾಗಿ, ನಾನು ದೇವಲೋಕದಿಂದ 
ಮುರ್ತ್ಯಲೋಕಕ್ಕೆ ಬಂದಿದ್ದೇನೆ, ಯಾವುದೋ ಒಂದು ಕಾಲದಲ್ಲಿ 
ಮರ್ತ್ಯಲೋಕದ ನಿವಾಸಿ ರಾಜಾ ಭಗೀರಥ, ದೇವಲೋಕದ ದೇವಿ 
ಗಂಗೆಯನ್ನು ಶಿವನ ಜಡೆಯಿಂದ, ಮರ್ತ್ಯಲೋಕಕ್ಕ ಹರಿದು 
ಬರುವಂತೆ ಪ್ರೇರೇಪಿಸಿದ್ದ. ಇಂದು, ತಾವು, ನಾನು ದೇವಲೋಕ 
ಬಿಟ್ಟು ಬರುವಂತೆ ಪ್ರೇರೇಪಿಸಿದ್ದೀರಿ. 
ರಾಜಾ ಭಗೀರಥ, ಲೋಕಕಲಾ 'ಐಕ್ಕೋಸುಗ, ದೇವಿ ಗಂಗಯನ್ನು ಈ 
ಮರ್ತಲೋಕಕ್ಕೆ ಬರುವಂತೆ ಮಾಡಿದ್ದ. ನನ್ನದಂತೂ ಇಂಥ ಯಾವ 
ಭಾವನೆಯೂ ಇಲ್ಲ. ಅದೂ ಅಲ್ಲದೆ ತಾವು ಈ ಮರ್ತೃಲೋಕಕ್ಕೆ 


140 


ಜಲ: 


ದಮಯಂತಿ: 


ಜಲ: 


ದಮಯಂತಿ: 


ಜಲ: 


ದಮಯಂತಿ: 


ಜಲ: 


ದಮಯಂತಿ: 


ಜಲ: 


ದಮಯಂತಿ: 


ಜಲ: 


ದಮಯಂತಿ: 


ಜಲ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ಬರುವುದರಿಂದ ಯಾರಿಗಾದರೂ, ಕಲ್ಯಾಣವೇನಾದರೂ 
ಆಗುವುದಿದೆಯೇ? 

ಓರ್ವ ಪ್ರೇಮಿಯ ಹತ್ತಿರ, ಬಹಳ ತರ್ಕ ಹಾಗೂ ಯುಕ್ತಿಗಳು 
ಇರುವುದಿಲ್ಲ. ನನ್ನ ಪ್ರಾರ್ಥನೆ ಏನೆಂದರೆ, ತಾವು ನನ್ನ ಪ್ರೇಮವನ್ನು 
ಸ್ವೀಕರಿಸಬೇಕು. 

ನಾನು, ತಮ್ಮ ಪ್ರೇಮವನ್ನು ಹೇಗೆ ಸ್ವೀಕರಿಸಬಲ್ಲೆ ? ನಾನಂತೂ 
ಈಗಾಗಲೇ ರಾಜಾ ನಳನಿಗೆ ವಚನ ನೀಡಿದ್ದೇನೆ. 

ಏನಂದಿರಿ, ರಾಜಾನಳನಿಗೆ ವಚನ ಕೊಟ್ಟಿದ್ದೀರಾ? ಆ 
ಜೂಜುಖೋರನಿಗೆ. ರಾಜಕುಮಾರಿ, ಯೋಚಿಸಿ ಅವನು ತಮ್ಮನ್ನೂ 
ಜೂಜಿನಲ್ಲಿ ಸೋತುಬಿಡಬಹುದು. 

ಪರವಾಗಿಲ್ಲ ಮೊದಲು ಕೂಡ ನಮ್ಮ ಪುರುಷರು ಇದೇ ರೀತಿ 
ಮಾಡುತ್ತ ಬಂದಿದ್ದಾರೆ. 

ಏನು ಹಾಗಾದರೆ, ಯುಧಿಷ್ಠಿರ ಸಾ ಜೂಜಿನಲ್ಲಿ ಸೋತು, 
ಯಾರನ್ನಾದರೂ ಉದ್ದಾರ ಮಾಡಿದ್ದನೇನು 

ದೇವ, ತಾವು ಈಗ ತಾನೇ ಹೇಳಿದಿರಿ. ಪ್ರೇಮಿಗಳ ಹತ್ತಿರ ತರ್ಕ, 
ಯುಕ್ತಿಗಳಿರುವುದಿಲ್ಲವೆಂದು. ನಾನು ಕೂಡ ರಾಜಾ ನಳನನ್ನು 
ಪ್ರೀತಿಸುತ್ತೇನೆ. 

ರಾಜಕುಮಾರಿ, ತಾವು ಓರ್ವ ದೇವತೆಯ ಪ್ರೇಮವನ್ನು 
ನಿರಾಕರಿಸುತ್ತಿರುವಿರಿ, ನೆನಪಿಡಿ, ದೇವತೆಯ ಕ್ರೋಧ ಅವನ 
ಪ್ರೇಮಕ್ಕಿಂತಲೂ ಶಕ್ತಿಶಾಲಿಯಾಗಿರುತ್ತದೆ. 

(ಕಠೋರಳಾಗಿ) ಯಾವ ರೀತಿ ನಾನು, ದೇವತೆಯ ಪ್ರೇಮದಿಂದ 
ಅಕ್ಷುಣ್ಣಳಾಗಿರುವೆನೋ, ಅದೇ ರೀತಿ ಅವನ ಕ್ರೋಧದಿಂದಲೂ 
ಪಾರಾಗುವೆ ಎಂಬ ಆಶೆ ಇದೆ. 

ನನ್ನ ಕ್ರೋಧದಿಂದ ತಾವು ಪಾರಾಗಬಹುದು, ಆದರೆ ರಾಜಾ ನಳ 
ಪಾರಾಗಲಾರ. 

ದೇವರು, ಆತನಿಗೂ ರಕ್ಷೆ ನೀಡಬಹುದು. 

ದೇವರು, ದೇವತೆಗಳ ಕಡೆಗೆ ಇದ್ದಾನೆ. ನನ್ನ ವಿರುದ್ಧ, ಓರ್ವ ಮರ್ತ್ಯ 
ಲೋಕದ ಪುರುಷನಿಗೆ ದೇವರು, ಹೇಗೆ ಸಹಾಯ ನೀಡಬಲ್ಲ? 
ಇದು ದೇವರಿಗೆ ಗೊತ್ತು. ದೇವ, ನನ್ನ ಓರ್ವ ಸಖಿ ನನ್ನನ್ನು ಕಾಣಲು 
ಬರುವ ಸಮಯ ಆಗಿದೆ. 

ನನಗೆ ಗೊತ್ತಿದೆ, ತಮ್ಮ ಆ ಸಖಿ ಯಾರೆಂಬುದು. ಆಕೆ ರಾಜಾ ನಳನ 
ದೂತಿ. ರಾಜಾ ನಳನ ಪತ್ರ ತೆಗೆದುಕೊಂಡು ತಮ್ಮ ಹತ್ತಿರ 
ಬಂದಿದ್ದಾಳೆ ಹಾಗೂ ಪಕ್ಕದ ಸದನದಲ್ಲಿ ಕುಳಿತಿದ್ದಾಳೆ. ದೇವತೆಗಳಿಂದ 
ಏನನ್ನೂ ಮರೆಮಾಚಿಸಲು ಸಾಧ್ಯವಿಲ್ಲ. 

ದಮಯಂತಿ, ರಾಜಾ ನಳನ ಹೊರತು ಬೇರೆ ಯಾವ ಪುರುಷನನ್ನೂ 


ದಮಯಂತಿ 141 


ಜಲ: ಕುಮಾರಿ, ಒಂದು ವೇಳೆ ತಾವು ಹಠವನ್ನೇ 
ಹೋದರೆ, ಕಲ್ಯಾಣವಾಗದು. 
ದಮಯಂತಿ: ನನ್ನ ಪ್ರೇಮವೇ ನನ್ನ ಹಠವಾಗಿದೆ. 


ಪ್ರೇಮಿಸುವುದಿಲ್ಲವೆಂಬುದೂ, ದೇವತೆಗಳಿಗೆ ಗೊತಾಗಬೇಕು. 
ಇಗ ಜಾಜ್‌ 
ಮುಂ 


ಜಲ: ಯ il ಡಿ, ಸಥ ಸಟ ತದೆಂಬುದನ್ನು. ಓರ್ವ 
ಬಾಗಿಸಲಾರ. 


ಮು ಸ ಚಟ ಕು ದೇವತೆಯ ಮುಂದ 
ವಕ ಇವ 


ಜಲ ಗಣ್‌ ಗವಾಕದ ಕಡೆಗೆ ಹಾರುತ) ನಮಸ್ಕಾರ. ಇನ್ನು ಕೂಡ, ನಾನು, 
ತಮಗೆ ಯೋಚಿಸಲು ಸಮಯ ನೀಡುತ್ತೇನೆ... (ಹೊರಟು 


ಊರ್ವಶೀ: (ಬಾಗಿಲದ 
ದಮಯಂತಿ: ನನ್ನ ಮನ 


ನಾನು ಮನಃಪೂರ್ವಕವಾಗಿ ಯೆ ಕ್ಕ ಉತ್ತರ 
ಬರೆಯಲಾರದವಳಾಗಿದ್ದೇನೆ ನೀನು ನಾಳೆ ಯಾವ ಸಮಯಕ್ಕಾದರೂ 
ಜಾ 


ಊರ್ವಶೀ: ಒಳ್ಳಯದು, ಸಾ ವಂದನೆಗಳು. 
(ಬಾಗಿ ನಮಸ್ಕರಿ ಸು ರಔಾಿರಟು ಹೀ ಗುತ್ತಾಳೆ) 
ದಮಯಂತಿ: ಅಗ್ನಿ ದೇವತೆ, ಜಲ ದೇವತೆ! ನೋಡೋಣ, ಇನ್ನೂ ಯಾವ ಯಾವ 


ವತೆಗಳು ರಾಜಾ ನಳನನ್ನು ದ್ರೇಷ ಮಾಡುತ್ತಾರೆ ೫ ಹಲು 
ನನಗಾಗಿ! ಸರಿಯಾಗಿದೆ, ನಾನು ಕ ಸುಂದರಳಾಗಿದ್ದೇನೆ, 
ಅಮೂಲ ವಾಗಿದೇನೆ! ನನ್ನ ದಾಸಿ ಕೇಸರಿ, ಬಹುಶಃ ಸರಿಯಾಗಿಯೇ 


ಹೇಳುತ್ತಿ ದಳು. (ಓರ್ವ ತರುಣಿಯು ಅಭಿಮಾನದಿಂದ ಓಲಾಡು 
ತಾಳೆ, ಮೆತ್ತಗೆ ಕಾಲಿನಿಂದ ನೆಲದ ಮೇಲೆ ತಾಳ ಹಾಕುತ್ತಾಳೆ) 
ನೃತ್ಯಗೈಯ ಬೇಕೆಂದು ಮನ ಹಾತೊರೆಯುತ್ತದೆ. ನಳನ ಪತ್ರ ಅದೆಷ್ಟು 
ಸುಂದರ ಪ್ರೇಮ-ಭಾವನೆಗಳಿಂದ ತುಂಬಿಕೊಂಡಿದೆ. ನಾನು, ಇಂಥ 
ಪ್ರೇಮಕ್ಕಾಗಿ ಸಮಸ್ತ ದೇವ-ಮಂಡಲದ ಪ್ರೇಮವನ್ನು ಕಡೆಗಣಿಸುತ್ತೇನೆ. 
(ಅದೇ ಗವಾಕ್ಷದ ದಾರಿಯಿಂದ ಓರ್ವ ದೇವಪುರುಷ ಇಳಿಯುತ್ತಾನೆ. 
ಈತ ಪವನ ದೇವತೆ) 

ಪವನ: ರಾಜಕುಮಾರಿ ದಮಯಂತಿ, ಅಪಾರ ಆನಂದದಲ್ಲಿ 
ನೃತ್ಯಗೈಯುತ್ತಿರುವಂತಿದೆ. ನಮಸ್ಕಾರ. 

ದಮಯಂತಿ: (ಈ ಸಲ ಅಚ್ಚರಿಗೊಳ್ಳ ಲಿಲ) ತಾವು ಕೂಡ ಹ್‌ ದೇವತೆಯ 
ಹಾಗೆ ತೋರುತ್ತಿರುವಿರಿ. 


ಮೂರು ಪಂಜಾಬಿ ನಾಟಕಗಳು 


(ಕೊಂಚ ಸಿಡಿಮಿಡಿಗೊಂಡು) ನಾನು ಕೂಡ, ಯಾವುದೋ 
ದೇವತೆಯೆಂದು ಪ್ರತೀತವಾಗುತ್ತಿದ್ದೇನೆ ತಾನೆ? ಮತ್ತೆ ಬೇರೆ 
ದೇವತೆಗಳು ರಾಜಕುಮಾರಿಯ ಭವನದಲ್ಲಿ ಬರುತ್ತಾರೆಯೇ? 
ಇಂದಂತೂ ದೇವತೆಗಳು ದರ್ಶನ ನೀಡಿದ್ದಾರೆ. 

ಯಾರು-ಯಾರು ? 

ಅಗ್ನಿದೇವ ಮತ್ತು ಜಲದೇವ. 

ನಾನು ಪವನ, ರಾಜಕುಮಾರಿ. 

ಓ! ಪವನದೇವತೆ (ಚಂಚಲತಾಪೂರ್ವಕ) ಎಲ್ಲಿಯಾದರೂ, ನನ್ನನ್ನೇ 
ಹಾರಿಸಿಕೊಂಡು, ಹೋದೀರಿ ಮತ್ತೆ! 

ಇದೇ ಸಂಕಲ್ಪದಿಂದಲೇ ಬಂದಿದ್ದೇನೆ. 

(ಶೃಂಗಾರ ಸಾಧನದ ಚೌಕಿಯ ಸ್ತಂಭವನ್ನು ಹಿಡಿದು, ಕೂಡುತ್ತ) 
ಹಾಗಾದರೆ ನಾನು ಸುದೃಢಳಾಗಿ ಕೂಡಲೇ! 

(ನಕ್ಕು ದೇವತೆ, ಈ ಪ್ರಕಾರವಾಗಿ ಯಾರನ್ನೂ ಒತ್ತಾಯಪೂರ್ವಕ 
ಕರೆದುಕೊಂಡು ಹೋಗುವುದಿಲ್ಲ. 

ನಾನು ಕೇವಲ ಪರಿಹಾಸ ಮಾಡುತ್ತಲಿದ್ದೆ, ದೇವ. ದಯಮಾಡಿಸಿ, 
ತಮಗೆ ಶುಭ ಆಗಮನ ಕೋರುತ್ತೇನೆ. ತಮ್ಮ ಸೇವೆ, ಏನಾಗಬೇಕು ? 
ಈ ಸಲ, ದೇವತೆ ಸೇವೆ ಪಡೆಯಲು ಅಲ್ಲ ಬಂದಿರುವುದು, ಸೇವೆ 
ಮಾಡಲು ಬಂದಿದ್ದಾನೆ. 

ಇಲ್ಲ ದೇವ, ಇಂಥ ಮಾತುಗಳನ್ನು ಆಡಿ ನನ್ನ ತಲೆಯ ಮೇಲೆ 
ಪಾಪವನ್ನು ಹೇರಬೇಡಿ. 

ರಾಜಕುಮಾರಿ, ಬ್ರಾಹ್ಮಣರನ್ನು ಸರಿಸಿದ ಹಾಗೆ, ಈ ರೀತಿಯಾಗಿ 
ನನ್ನನ್ನೂ ಸರಿಸದಿರು. 

ತಮ್ಮನ್ನು ಯಾವುದರಿಂದ ಸರಿಸುವುದು? 

ಪ್ರೇಮದಿಂದ. 

ಹೇ, ದೇವ! ಏನು ಹೇಳುತ್ತಿರುವಿರಿ? 

ರಾಜಕುಮಾರಿ, ನಾನು ತಮ್ಮಮುಂದೆ ನನ್ನ ಪ್ರೇಮವನ್ನು ಅರ್ಪಿಸಲು 
ಬಂದಿರುವೆ. 

ದೇವ, ನಾನು ಮರ್ತ್ಯಲೋಕದ ಓರ್ವ ಸಾಮಾನ್ಯ ಕನ್ಮೆ. ನನ್ನನ್ನೂ 
ರಿತು ಹೀಗೆ ಹೇಳದಿರಿ, ಚೇಷ್ಟೆ ಮಾಡದಿರಿ. 

ರಾಜಕುಮಾರಿ, ನಾನು ತಮ್ಮನ್ನು ಚೇಷ್ಟ ಮಾಡುತ್ತಿರುವೆನೋ ಅಥವಾ 
ತಾವು ನನ್ನನ್ನೋ? 

ಅದು ಹೇಗೆ? 

ನಾನು, ತಮಗೆ ನನ್ನ ಪ್ರೇಮವನ್ನು ಅರ್ಪಿಸುತ್ತಿದ್ದೇನೆ. ತಾವು ಏನೂ 
ತಿಳಿಯದಂತೆ ನಟಿಸುತ್ತಿದ್ದೀರಿ. 

ದೇವ ನಾನು ಯಾರದೇ ಪ್ರೇಮ-ಕಾಣಿಕೆಗೆ ಯೋಗ್ಯಳಲ್ಲ. 


ದಮಯಂತಿ: 
ಪವನ: 


ಅದೇಕೆ? 


ಅರ್ಪಿಸಿ ಕುಳಿತಿದೀರಿ. ತಾವು ಈ ಸಂಕಲ್ಪವನ್ನು ಬಿಟ್ಟುಬಿಡಬೇಕೆಂದು 


ಈ ಪ್ರೇಮದಿಂದ ನನ್ನನ್ನು ವಂಚಿತಳನ್ನಾಗಿ ಏಕೆ ಮಾಡುತ್ತಿರುವಿರಿ? 
ಮೂದಲ ಮಾತೆಂದರೆ, ನಾನು ಸ್ಪತಃ ತಮ್ಮನ್ನು ಪ್ರೀತಿಸುತ್ತಿದ್ದೇನೆ 


ಎರಡನೆೇಯದಂದರೆ, ದೇವಗಣ 
ಮುನಿಸುಗೊಂಡಿದೆ. 


ಶೆ 
ಆತ ಮಾಡಿದ ಯಜ್ಞದಲ್ಲಿ ದೇವತೆಗಳ ಹಾಗೂ 
ಅನಾದರ ತೋರಲಾಗಿದೆ. 
ಅದು ಹೇಗೆ? 
ತಮ್ಮ ಮೂರ್ತಿಯನ್ನು ಪೂಜಿಸಿ, ಮಾನವರಲ್ಲಿ ತಮಗ ಸ್ಥಾನ ನೀಡಿ. 
ಪುರುಷನಿಗೆ ಅವನ ಪ್ರೇಯಸಿ ಪೂಜ್ಮಳಾಗಿಯೇ ಇರುತ್ತಾಳೆ. 
ಭಗವಾನನು ಲಕ್ಷ್ಮಿಯನ್ನು ಪೂಜಿಸುವ ಹಾಗೆ ಪ್ರೇಮಿಸುವುದಿಲ್ಲವೇ ? 
ಶಿವನು ಪಾರ್ವತಿಯನ್ನು ಪೂಜಿಸಿಲ್ಲವೇ? 
ಆದರೆ ಪುರುಷರಿಗೆ ಇದು ಶೋಭೆಯನ್ನು ತರುವಂಥದಲ್ಲ, 
ಪ್ರಾಮಾಣಿಕವಾದುದೂ ಅಲ್ಲ. ಗೊತ್ತಿದೆಯಲ್ಲ ಶ್ರೀರಾಮ 
ಸೀತೆಯನ್ನು ಮನೆಯಿಂದ ಹೊರಹಾಕಬೇಕಾಯಿತು. 
ಅದಂತೂ  ಲೋಕಮರ್ಯಾದೆಗಾಗಿತ್ತು, ದೇವಮರ್ಯಾದಗಾಗಿ 
ಅಲ: 
ಏನು, ಲೋಕ ಮರ್ಯಾದೆ ದೇವ ಮರ್ಯಾದಗಿಂತ ಹಚ್ಚಿನದೇನು 
ನಾನು ಹಾಗೆಲ್ಲಿ ಹೇಳುತ್ತಿರುವೆ, ದೇವತೆಗೆ ಇಂಥ ಭ್ರಮೆ ವಿಕೆ? 
ಆದರೆ, ದೇವತೆ, ಪ್ರೇಮ ಮತ್ತು ಈರ್ಷೆಯ ಆಧೀನವಾಗಿರುತ್ತಾರ. 
ದೇವತೆಗಳು ನನ್ನ ಅಥವಾ ನಳನನ್ನು ಪ್ರೇಮಿಸುವುದಾಗಲ ಅಥವಾ 
ಈರ್ಷ ಮಾಡುವುದಾಗಲಿ, ಏಕೆ? ನಾವಂತೂ, ಈ ಮತ್ಯ 
ಸಾಧಾರಣ ಜೀವಿಗಳು. 
ತಾವು ಓರ್ವ ಸಾಧಾರಣ ಜೀವವಲ್ಲ. ತಾವ ದೇವಲೋಕದ 
ರಾಜ್ಯದಲ್ಲಿರಲು ಯೋಗ್ಯರು. | 
ಆದರೆ ನನಗೆ, ಆ ರಾಜ್ಯದ ಆಶೆ ಇಲ್ಲ. ನನಗ ನಳನ ಪ್ರೇಮ ಮತ್ತು 
ರಾಜ್ಯವೇ ಸಾಕು. 
ರಾಜಕುಮಾರಿ, ನನ್ನ ಪ್ರೇಮ, ಈ ರೀತಿಯಾಗಿ ದೂರೀಕರಿಸುವಂಥ 
ವಸ್ತು ಅಲ್ಲ. 


2? 


ಕಸ 


144 


ದಮಯಂತಿ: 


ಪವನ: 


ದಮಯಂತಿ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ನಾನೇನು ಮಾಡಬಲ್ಲೆ? ನಾನು ನನ್ನ ಪ್ರೇಮವನ್ನು ರಾಜಾ ನಳನಿಗೆ 
ಕೊಟ್ಟುಬಿಟ್ಟಿದ್ದೇನೆ. 
ತಾವು ಓರ್ವ ಮರ್ತ್ಯಲೋಕದ ಪುರುಷನಿಗೆ ದೇವತೆಗಿಂತ ಹೆಚ್ಚಿನ 
ಹಾಗೂ ಪ್ರಥಮ ಸಾನ ಕೊಡುತ್ತಿದ್ದೀರಿ. ಇದರ ಫಲ 
ಒಳ್ಳೆಯದಾಗುವುದಿಲ್ಲ. ' 
ಪ್ರೇಮ ಮತ್ತು ಭಕ್ತಿ ಫಲ ಮುಂತಾದವುಗಳಿಂದ ನಿಷ್ಕಾಮ 
ವಾಗಿರುತ್ತದೆ. ನನ್ನ ಓರ್ವ ಸಖಿ ಹತ್ತಿರದ ಕೋಣೆಯಲ್ಲಿ ನನ್ನ ದಾರಿ 
ಕಾಯುತ್ತಿದ್ದಾಳೆ, ನಾನು ತಮಲ್ಲಿ ಕ್ಷಮೆಯಾಚಿಸುತ್ತೇನೆ, ದೇವ. 
(ಕ್ರೋಧದಿಂದ) ನನಗೆ ಗೊತ್ತಿದೆ, ಆ ಸಖಿ, ರಾಜಾ ನಳನ 
ದೂತಿಯಾಗಿದ್ದಾಳೆ. ಆದರೆ ಅವಳು ಹೊರಟು ಹೋಗಿದ್ದಾಳೆ. 
"ಸರಿಯ ತಿಲಕ ಹಚ್ಚಿರುವ, ದರ್ಪಣದ ಎದುರಿಗೆ ಬಿದ್ದಿರುವ ಈ 
ಪತ್ರ ರಾಜಾ ನಳನದಾಗಿದೆ. ಆದರೆ, ದೇವತೆ, ಈ ಪ್ರೇಮ ಸುಖ 
ಪೂರ್ಣವಾಗುವಂತೆ ಬಿಡಲಾರದು. ; 

ವರ ಇಚ್ಛೆ ಇದಂತೆ ಆಗಲಿ. ನನ್ನನ್ನೇ ನಾನು, ರಾಜಾ ನಳನಿಗೆ 
ಅರ್ಪಿಸಿಕೊಂಡಿರುವೆ. 
ಆಗಲಿ, ತಾವು ಹಠದ ಆಧೀನರಾಗಿದ್ದೀರಿ. ಯೋಚನೆ ಮಾಡಿ, 
ನಾನಿನ್ನೂ ಸಮಯ ಕೊಡುತ್ತೇನೆ. ನಮಸ್ಕಾರ. 
(ಮೊದಲಿನ ದೇವತೆಗಳ ಹಾಗೆಯೇ ಗವಾಕ್ಷದೊಳಗಿನಿಂದ 
ಹಾರಿಹೋಗುತ್ತಾನೆ) 
(ಸ್ಪಗತ) ಈ ಶೃಂಗಾರ-ಕುಂಜದಲ್ಲಿ ನನಗೆ ಈ ದೇವತೆಗಳ ಕಾಟದಿಂದ 
ಪುರುಸತ್ತೇ ಸಿಗಲಾರದು. ನಾನು ಇನ್ನೆಲ್ಲಿ ಹೋಗಿ, ನಳನ ಪ್ರೇಮ 
ಪತ್ರಕ್ಕೆ, ಉತ್ತರ ಬರೆಯಲಿ! ಈ ಕೆಲಸಕ್ಕೆ ನನ್ನ ದೃಷ್ಟಿಯಲ್ಲಿ, ಪಾಕ 
ಶಾಲೆಯೇ ಒಳ್ಳೆಯ ಸಳವೆಂದು ಅನ್ನಿಸುತ್ತಲಿದ. ಅಲ್ಲೊಂದು 
ಮೂಲೆಯಲ್ಲಿ ಕುಳಿತು ನಾನು ಪತ್ರ ಬರೆಯುವೆ. ದಾಸಿಯರು 
ಅಲ್ಲಿರುತ್ತಾರೆ, ಆದರೆ ದಾಸಿಯರಿಂದ ಯಾವ ಮಾತು ರಹಸ್ಯವಾಗಿ 
ಉಳಿದಿದೆ. ಅದೂ ಅಲ್ಲದೆ, ಈಗ, ಮುಚ್ಚಿಡುವುದಾದರೂ ಏನಿದೆ? 
ನಳ ಬಯಸುತ್ತಾನೆ, ನಾನು ಕೂಡಲೇ ಸ್ವಯಂವರ ರಚಿಸಬೇಕೆಂದು. 
ಮುಂದಿನ ತಿಂಗಳು, ಪೂರ್ಣಮೆಯ ದಿನ, ಸ್ವಯಂವರವನ್ನು 
ತಂದೆಯವರ ಆಜ್ಞೆ ಪಡೆದು, ರಚಿಸುವೆನೆಂದು ಬರೆದುಬಿಡುತ್ತೇನೆ. 


(ಶೃಂಗಾರ-ಕುಂಜದಿಂದ ಹೊರಟು ಹೋಗುತ್ತಾಳೆ) 


ಅಂಕ: ನಾಲ್ಕು 


ಮಹಾರಾಜ ಭೀಮನ ರಾಜಧಾನಿ ವಿದರ್ಭದಲ್ಲಿ ದಮಯಂತೀ 
ಸ್ಹಯಂವರ ಸಮಾಗಮ. ಬಹುದೊಡ್ಡ ರೇಶ್ಮೆಯ ಶಾಮಿಯಾನೆಯ 
ಕೆಳಗೆ ಹಾಗೂ ಕನಾತಗಳ ಮಧ್ಯ ಹಾಸಿದ ಬಹು ಬೆಲೆಯುಳ್ಳ 
ರತ್ನಗಂಬಳಿಗಳ ಮೇಲೆ, ಬೇರೆ ಬೇರೆ ದೇಶಗಳ ರಾಜಕುಮಾರರು, 
ತಮ್ಮ ಸಂಗಡಿಗರು ಸಹಿತ ಗಿಡ-ಬಳ್ಳಿಗಳ ಸಮೂಹದಲ್ಲಿ, 
ಆಕಾಶದಲ್ಲಿ ನಕ್ಷತ್ರಗಳು ಚಲಿಸಿದ ಹಾಗೆ, ಹೊಳೆದ ಹಾಗೆ 
ಕುಳಿತಿದ್ದಾರೆ, ನಿಂತಿದ್ದಾರೆ ಅಥವಾ ಅತ್ತ-ಇತ್ತ ಅಲೆದಾಡುತ್ತಿರು 
ವಂತೆ ತೋರುತ್ತಿದ್ದಾರೆ. ಮತ್ತು ಇದರ ಮಧ್ಯ, ಸಖಿಯರ 
ಸಮೂಹದಲ್ಲಿ ಚಂದ್ರಮುಖಿ ದಮಯಂತಿ ಅಲೆದಾಡುತ್ತಿದ್ದಾಲೆ. 
ವಿಶೇಷ ರೂಪದ ರುಮಾಲು ಹಾಗೂ ಅವುಗಳ ಮೇಲೆ 
ಧರಿಸಿರುವ ಶಿರಪೇಚಗಳಿಂದಾಗಿ ಸಂಗಡಿಗರ ಜೊತೆಗಿದ್ದರೂ 
ಅವರು ಯಾವ ಯಾವ ರಾಜ್ಯದ ರಾಜರೆಂಬುದನ್ನು ಸುಲಭವಾಗಿ 
ಗುರುತಿಸಬಹುದಾಗಿದೆ. ದಮಯಂತಿಗೆ ಈ ರಾಜಕುಮಾರರಲ್ಲಿ 
ಒಬ್ಬರನ್ನು ವರನನ್ನಾಗಿ ಆರಿಸಿಕೊಳ್ಳಬೇಕಾಗಿದೆ. ಇವರಲ್ಲಿ 
ಯಾರನ್ನೂ ಆರಿಸದೆ ಇರಬಹುದಾಗಿದೆ, ಆಕೆ. ಇಂಥ ಸ್ಥಿತಿಯಲ್ಲಿ 
ಬಹುಶಃ ಆಕೆಗೆ, ತನ್ನ ತಂದೆಯ ಮುಖಾಂತರ ಆರಿಸಿದ ವರ 
ಸ್ವೀಕಾರವಿರಲಿ ಬಿಡಲಿ, ಆರಿಸಿಕೊಳ್ಳಬೇಕಾಗಬಹುದು. ಈ ಸಮಾ 
ಗಮದಲ್ಲಿ ಬ್ರಾಹ್ಮಣ, ಗಂಧರ್ವ ಮತ್ತು ಜ್ಕೋತಿಷಿ 
ಮುಂತಾದವರು ಕೂಡ ಬಬ್ಬಂಟಿಗರಾಗಿ ಅಥವಾ ಗುಂಪುಗಳಾಗಿ 
ಅಡ್ಡಾಡುತ್ತಿರುವಂತೆ ಕಾಣಬರುತ್ತಿದ್ದಾರೆ. ಅಲ್ಲಿ-ಇಲ್ಲಿ ಬಹು 
ಮಿದುವಾಗಿ ಸಂಗೀತದ ಅಲೆಗಳು ಎಳುತಲಿವೆ, ಕೆಲವೆಡೆ 
ಪಗಡಿಯ ಆಟ, ಜೂಜಾಟ ನಡೆದಿದೆ. ಒಂದೆರಡು ತಾಸಿನಲ್ಲಿಯೇ 
ದಮಯಂತಿ ತನ್ನ ವರನನ್ನು ಆರಿಸಿಕೊಳ್ಳಬೇಕೆಂಬ ಅವಶ್ಯಕತೆ 
ಏನೂ ಇಲ್ಲ. ಈ ಕೆಲಸಕ್ಕಾಗಿ ಅವಳೆದುರಿನಲ್ಲಿ ಇಡೀ ದಿನ 
ಬಿದ್ದಿದೆ. ಅದೂ ಅಲ್ಲದೆ ಸಮಾಗಮದ ವೈಭವ ಕೂಡ, ಈಗಲೇ 
ವರನ ಆಯ್ಕೆಯಾಗದಿರಲೆಂದು ಬಯಸುತ್ತದೆ, ಆಯ್ಕೆಯಾಗುವು 
ದಾದರೆ ಸೂರ್ಯಾಸ್ತದ ಹೊತ್ತಿಗೆ ಆಗಲಿ ಎಂದು ಬೇಡುತ್ತದೆ. 
ನಮ್ಮ ಧ್ಕಾನದ ಕೇಂದ್ರ ಈ ಸಮಯದಲ್ಲಿ ಒಂದು ಮಂಡಲಿಯ 


140 


ಜಲ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ಮೇಲಿದೆ, ಅದರಲ್ಲಿ ರಾಜಾ ನಳ ಇನ್ನು ಮೂರು ಮಂದಿಯೊಂದಿಗೆ 
ಪಗಡಿ ಆಡುತ್ತಿದ್ದಾನೆ. ಅವರು ಮೂವರು ಆಗ್ಲಿ, ಜಲ, ಪವನ 
ಈ ಮೂವರು ದೇವತೆಗಳು, ಈ ಮೊದಲು ಒಬ್ಬೊಬ್ಬರಾಗಿ 
ಬಂದು ಏಕಾಂತದಲ್ಲಿ ದಮಯಂತಿಯನ್ನು ಕಂಡು ಹೋಗಿದ್ದಾರೆ. 
ಆ ಭೇಟಿಯಲ್ಲಿ ದಮಯಂತಿ ಇವರಿಗೆ ಆಶಾಪೂರ್ಣ ಉತ್ತರ 
ನೀಡಿರಲಿಲ್ಲ. ಆದರೂ ಅವರು ತಮ್ಮ ಶಕ್ತಿಯ ಬಲದಿಂದ, 
ಭರವಸೆಯಿಂದ ಇಂದು ಸ್ವಯಂವರದಲ್ಲಿ ಬಂದಿದ್ದಾರೆ, ಹಾಗೂ 
ಮೂವರೂ ತಮ್ಮೊಂದಿಗೆ ಪಗಡಿ ಆಡಲು ರಾಜಾ ನಳನನ್ನು 
ಪ್ರೇರೇಪಿಸಿದ್ದಾರೆ. ದಮಯಂತಿ ಹಾಗೂ ಆಕೆಯ ಸಖಿಯರು ಈ 
ಮಂಡಲಿಯ ಸಮೀಪ ಬರುವ ಹೊತ್ತಿಗೆ ಅವರ ಆಟ 
ಮುಗಿದುಹೋಗಿರುತ್ತದೆ. ದಮಯಂತಿ ಈ ಮಂಡಲಿಯ ಹತ್ತಿರ 
ಬಂದು ನಿಲ್ಲುತ್ತಾಳೆ, ಮತ್ತು ಎಲ್ಲರ ದೃಷ್ಟಿ ಅವಳತ್ತ ಹರಿಯುತ್ತದೆ 
ಮತ್ತು ಅವರಲ್ಲಿ ಜಲ ಎಲ್ಲರಿಗಿಂತ ಮೊದಲು ಮಾತನಾಡುತ್ತಾನೆ. 


ನೋಡಿ, ರಾಜಕುಮಾರಿ, ನಿಷಧ ನಗರದ ರಾಜಕುಮಾರ, ಈ 
ಲೋಕದಲ್ಲಿ ಪಗಡಿ ಆಟದಲ್ಲಿ ತುಂಬ ಚತುರ ಆಟಗಾರನೆಂದು 
ತಿಳಿಯಲ್ಲಡುತ್ತಾನೆ, ಆದರೆ ನಮ್ಮಲ್ಲಿಯ ಇಬ್ಬರಿಂದ ಒಂದೊಂದು 
ಆಟವನ್ನು ಸೋತಿದ್ದಾನೆ ಹಾಗೂ ಮೂರನೆಯ ಆಟ ಆಡಲು 
ನನ್ನೊಂದಿಗೆ ಶರ್ತ ಕಟ್ಟುತಿದಾನೆ. ನನ್ನ ಸಂಗಡಿಗರಲ್ಲಿ ಈ ಆಟ 
ಆಡುವುದರಲ್ಲಿ ನನ್ನದು ಮಂದ ಬುದಿ, ಆದರೆ ತಾವು ಇಲ್ಲಿ ನಿಂತು 
ಆಟ ನೋಡುತ್ತಿದ್ದರೆ, ನಾನು ಕರಿ ನಳನೊಂದಿಗೆ ಆಟ 
ಆಡಲು, ಶರ್ತ ಒಪ್ಪಿ ಅದರ ಬಗ್ಗೆ ಮುಂಗಡ ಇಡಲು, 
ಉತ್ಸಾಹವನಿಸುತ್ತದೆ. 

(ಮುಗು ಛ್ಹಗುತ್ರ ಶರ್ತ ಏನು ಕಟ್ಟುವಿರಿ ? 

Nk ಯೋಚಿಸಿ) ಯಾರು ಸೋಲುತ್ತಾರೋ ಅವರು ತಮ್ಮ 
ಪ್ರಿಯತಮ ವಸ್ತುವನ್ನು ಬಿಟ್ಟುಕೊಡಬೇಕು. 


ತಿ; (ಬಿನ್ನಾಣತೋರುತ) ಏನು, ರಾಜಕುಮಾರ, ತಾವು ಇಂಥ ಶರ್ತ 


ಕಟ್ಟುವ ವಿಚಾರ ಮಾಡುತ್ತೀರಾ ? 

(ಕೊಂಚ ವಿಚಾರ ಮಾಡಿ) ಈ ಪ್ರಶ್ನೆಯ ಉತ್ತರ, ನನಗೆ ತುಂಬ 
ಕಠಿಣವೆಂದು ತೋರುತ್ತಿದೆ. 

ಅದೇಕೆ, ಇದರಲ್ಲಿ ಕಠಿಣವೇನಿದೆ ? 

ಮೊದಲ ತೊಂದರೆಯೆಂದರೆ, ನಾನು, ನನ್ನ ಪ್ರಿಯತಮ ವಸ್ತುವ 
ಗೆಲುವು ಅಥವಾ ಸೋಲಿನ ಯಾವುದೇ ಘಟನೆಯ ಆಧೀನ ಬಿಟ್ಟ 
ಕೊಡಲು ಸಿದ್ಧನಾಗಿಲ್ಲ. ಆದರೆ ಇದರಿಂದ ನನ್ನಲ್ಲ ಜೂಜನ್ನು ಆಡುವ 
ಮತ್ತು ಗೆಲ್ಲುವ ಸಾಹಸ ಇಲ್ಲವೆಂದೂ ಅಭಿಪ್ರಾಯವಾಗುತ್ತದೆ. ಈ 


ಔಹಹುಯರಿತಿ 


147 


ಶರ್ತನ್ನು ಕಟ್ಟಲು ನನ್ನ ಪ್ರೇಮಕ್ಕಾಗಿ ಕಠಿಣವಾಗಿದೆ ಮತ್ತು ಕಟ್ಟದೆ 
ಇರಲು ನನ್ನ ಸ್ತಾಬಮಾನಕ್ಕ. 

ಓರ್ವ ಕ್ಷತ್ರಿಯನಿಗೆ, ಪ್ರೇಮ ಮತ್ತು ಸ್ತಾಭಿಮಾನಗಳಲ್ಲಿ ಆರಿಸುವಿಕೆ 
ಕಠಿಣವೇನೋ ಆಗುತ್ತದೆ, ಆದರೆ ಅದು ಅಸಾಧ್ಯವೆನಿಸಬಾರದು. 


ಪವನ: ಸರಿಯಾದುದನ್ನೇ ಹೇಳಿದಿರಿ, ರಾಜಕುಮಾರಿ. 

ಅಗ್ನಿ: ಅದರ ಆರಿಸುವಿಕೆಯೆಂದರೆ, ಪ್ರೇಮಕ್ಕೆ ಸ್ವಾಭಿಮಾನಕ್ಕಿಂತ ಎರಡನೆಯ 
ಸ್ನಾನ ನೀಡಬೇಕು. 

ದಮಯಂತಿ: ಪ್ರೇಮ ಸ್ತಾಭಿಮಾನದ ಇನ್ನೊಂದು ರೂಪ! 

ನಳ: ಎರಡು ಸಮರೂಪಗಳಲ್ಲಿ ಆಯ್ಕೆಗೆ ಯಾವ ಅರ್ಥವೂ ಇಲ್ಲ. 
ಆದ್ದರಿಂದ ಇಲ್ಲಿ ಆಯ್ಕೆಯ ಅವಶ್ಯಕತೆಯೇ ಬೇಕಾಗಿಲ್ಲ. 

ಓರ್ವಸಖ: ಅಭಿಮಾನ ಕೂಡ ಪ್ರೇಮದ ಒಂದು ರೂಪವೇ ಆಗಿದೆ. 

ಜಲ: ಆದರೆ ಅಭಿಮಾನ, ಪೂರ್ಣ ಪ್ರೇಮವಲ್ಲ ಮತ್ತು ಪ್ರೇಮ, ಪೂರ್ಣ 
ಅಜಮಾನವಲ್ಲ. 

ಅಗ್ನಿ: ಹಾಗಾದರೆ, ಎರಡರಲ್ಲೂ ಭೇದ ಅವಶ್ಯವಿದೆ. 

ಪವನ: ಇದರಿಂದಾಗಿ ಈ ಎರಡರಲ್ಲಿ ಇಲ್ಲಿ ಆಯ್ಕೆ ಮಾಡುವುದೂ 
ನಿರರ್ಥಕವಲ್ಲ ಆವಶ್ಯಕವಾಗಿದೆ. 

ನಳ ಸಂಗಡಿಗ: ಸಮಸ್ಯ, ಆಗಲೂ ಕಠಿಣವಾಗಿಯೇ ಉಳಿಯುತ್ತದೆ. 

ನಳ; ಇದರ ನಿರ್ಣಯವನ್ನು ನಾವು, ರಾಜಕುಮಾರಿ ದಮಯಂತಿಯ 
ಮೇಲೆ ಬಿಟ್ಟುಬಿಡುತ್ತೇವೆ. 
(ಈ ಮಾತಿನಿಂದ ಜಲ ಮತ್ತು ಅವನ ಸಂಗಡಿಗರಿಗೆ ಒಂದು ರೀತಿಯ 
ಆಘಾತವಾಗುತ್ತದೆ. ಆದರೆ ಕೂಡಲೇ ಸಾವಧಾನರಾಗುತ್ತಾರೆ, ಹಾಗೂ 
ಇದರ ನಿರ್ಣಯ ದಮಯಂತಿಯಿಂದಲೇ ಆಗಬೇಕೆಂದು 
ಬಯಸುವವರಂತೆ ಆಚರಿಸುತ್ತಾರೆ) 

ದಮಯಂತಿ: (ಮುಗುಳಗುತ್ತಾ ತಮ್ಮ ಕಷ್ಟವನ್ನು ನನ್ನ ಮೇಲೆ ಹೊರಿಸುತ್ತಿದ್ದೀರಿ. 

ಸಖಿ: ದೇವತೆಗಳದು ಯಾವಾಗಲೂ ಹೀಗೆಯೇ... 

ದಮಯಂತಿ: ಹಾಗೂ ಪುರುಷರದೂ ಕೂಡ. 

ಸಖಿ: ಹಾಗಾದರೆ ದಮಯಂತಿಗೆ ಈ ಕರ್ತವ್ಯ ಪಾಲಿಸಲೇಬೇಕಾಯಿತು. 

ದಮಯಂತಿ: (ಸ್ತ್ರ ಯೋಜಿಸಿ) ರಾಜಕುಮಾರ ನಳ, ಕ್ಷತ್ರಿಯನಾದವನಿಗೆ 
ಸ್ವಾಭಿಮಾನ ಪ್ರೇಮಕ್ಕಿಂತ ಹಿರಿದು, ಅದಕ್ಕೇ ಮೊದಲ ಸ್ಥಾನ 
ನೀಡಬೇಕು. | 

ನಳೆ: (ಇದಕ್ಕೂ ಹೆಚ್ಚು ಏನನ್ನೂ ಕೇಳಲು ಬಯಸದೆ) ಸರಿ, ಇದುವೇ 
ನಜಕುಮಾರಿಯ ನಿರ್ಣಯವಾಗಿದ್ದಲ್ಲಿ ನಾನು ಶರ್ತ ಕಟ್ಟಿ ಆಡಲು 
ಸಿದನಿದ್ದೇನೆ. (ಎಲ್ಲರೂ ಚಪ್ಪಾಳೆ ತಟ್ಟಿ ಈ ನಿರ್ಣಯದ 
ಸ್ವಾಗತಗೈಯುತ್ತಾರೆ) 

ದಮಯಂತಿ: ಆದರೆ ನಿಲ್ಲಿ! ಒಂದು ಮಾತು ನನಗೆ ತಿಳಿಸಿ. ಮೊದಲ ಎರಡು 


148 


ದಮಯಂತಿ: 


ಸಖಿ: 
ದಮಯಂತಿ: 


ಸೋದರ 


ಮೂರು ಪಂಜಾಬಿ ನಾಟಕಗಳು 


ಆಟಗಳಲ್ಲಿ ಏನಾದರೂ ಶರ್ತ ಕಟ್ಟಲಾಗಿತ್ತೇ ? 

(ಗಾಬರಿಯಿಂದ) ಇಲ್ಲ, ಇಂಥ ಯಾವ ಶರ್ತನ್ನೂ ಕಟ್ಟಲಾಗಿರಲಿಲ್ಲ. 
ಆದರೆ, ರಾಜಕುಮಾರಿ, ಆ ಎರಡು ಆಟಗಳಲ್ಲಿ ರಾಜಕುಮಾರ 
ಬಹಳಷ್ಟನ್ನು ಸೋತಿದ್ದಾನೆ. 

(ಚಿಂತಾಪೂರ್ಣ ಉತ್ಸುಕತೆಯಿಂದ) ಅದು ಏನು? ರಾಜಕುಮಾರ 
ನಳ, ಏನನ್ನಾದರೂ ಸೋತಿದ್ದಾರೆಯೇ? 

ತನ್ನ ರಾಜ್ಯದ ಸಮಸ್ತ ಕೃಷಿ ಭೂಮಿಯನ್ನು ಪವನದೇವನ ಹತ್ತಿರ 
ಅಡವು ಇಟ್ಟಿದ್ದಾನೆ, ಪವನದೇವನ ದಯೆ ಆದರೆ, ಸಾಗರದಿಂದ 
ಮೋಡಗಳನ್ನು ಹಾರಿಸಿಕೊಂಡು ಬಂದು, ಅಲ್ಲಿ ಮಳೆಯಾಗಿಸಿ 
ಭೂಮಿಗೆ ನೀರುಣಿಸಬಹುದು. ಒಂದು ವೇಳೆ ಪವನದೇವ, 
ಮೋಡಗಳನ್ನು ತರದಿದ್ದರೆ ಮಳಯಾಗುವುದಿಲ್ಲ ಮತ್ತು 
ರಾಜಕುಮಾರನ ದೇಶದಲ್ಲಿ ಭೂಮಿ ಒಣಗಿ ಅಕಾಲ 
ತಾಂಡವವಾಡುತ್ತದೆ. 

ಪರವಾಯಿಲ್ಲ, ಆದರೆ ಪವನದೇವನ ಧರ್ಮ ಚಲಿಸುವುದು, 
ಸಾಗರದಿಂದ ಮೋಡಗಳನ್ನು ತರುವ ಕರ್ತವ್ಯದಿಂದ ಆತ ಹೇಗೆ 
ಮುಕ್ತನಾಗುತಾನೆ ? 

ಇನ್ನೊಂದು ಆಟದ್ದು, ರಾಜಕುಮಾರ ನಳ ಆ ಆಟದಲ್ಲಿ 
ಅಗ್ನಿದೇವನೊಂದಿಗೆ ಸೋತಿರುವುದು ಸ್ಪಷ್ಟವಿದೆ, ಆಗ ಏನು ಶರ್ತ 
ಕಟ್ಟಲಾಗಿತ್ತು? 

ಹಾಂ! ಅದರಲ್ಲಿ ರಾಜಕುಮಾರ ನಳ ತನ್ನ ರಾಜ್ಯದ ಸಮಸ್ತ ವನಸ್ಪತಿ 
ಸಂಪತ್ತನ್ನು ಅಗ್ನಿದೇವನಿಗೆ ಸೋತಿದ್ದಾನೆ. 

(ಮೆತ್ತಗಿನ ದನಿಯಲ್ಲಿ ಪಾಪ ನಳ, ದೇವತೆಗಳೊಂದಿಗೆ ಕಣಕ್ಕಿಳಿದು 
ಬಿಟ್ಟಿದ್ದಾನೆ. 

(ಸಖಿಯನ್ನು ಕರೆದುಕೊಂಡು ಆಚೆ ಹೊರಟು ಹೋಗುತ್ತಾಳೆ) 
ಮನುಷ್ಯ, ದೇವತೆಗಳೊಂದಿಗೆ ಗೆಲ್ಲುವುದು ಹೇಗೆ ಸಾಧ್ಯ? 

ಆದರೆ ಆತ ಗೆಲ್ಲಲೇಬೇಕು. (ಸಖಿಯ ಕಿವಿಯಲ್ಲಿ ಏನೋ 
ಹೇಳುತ್ತಾಳೆ, ಅದರಿಂದಾಗಿ ಸಖಿ ಅಲ್ಲಿಯೇ ನಿಲ್ಲುತ್ತಾಳೆ ಮತ್ತು 
ದಮಯಂತಿ ಕೊಂಚ ಮುಂದಕ್ಕೆ ಹೊರಟು ಹೋಗುತ್ತಾಳೆ) 

(ಈಗ ನಮ್ಮ ಧ್ಯಾನ ರಂಗಮಂಚದ ಇನ್ನೊಂದು ಭಾಗದ ಕಡೆಗೆ 
ಹೋಗುತ್ತದೆ. ದಮಯಂತಿ ಹೋಗುತ್ತಿರುವಂತೆ ಆಕೆಗೆ ಭೀಮ ರಾಜ 
ಹಾಗೂ ಆತನ ಮಂಡಳಿ ಸಿಗುತ್ತದೆ ಮತ್ತು ಭೀಮ ರಾಜನ ಓರ್ವ 
ನವಯುವಕ ಸಂಗಡಿಗ, ದಮಯಂತಿಯ ಹತ್ತಿರದ ಸಂಬಂಧಿ 
ಸೋದರ ಮಾವನಿರಬೇಕು, ಮಾತನಾಡುತಾನೆ) 

ಸೋದರಿ, ಈ ರಾಗ ರಂಗದ ಶಿಖರ, ಇನ್ನೂ ಎಷ್ಟು ದೂರವಿದೆ? 


ದಮಯಂತಿ 


ದಮಯಂತಿ: 


ಸೋದರ: 


ದಮಯಂತಿ: 


2ನೆಯುವಕ: 


ಬೀಮರಾಜ: ಹಾ 


ನವಯುವಕ: 


ದಮಯಂತಿ: 


ಭೀಮರಾಜ: 


ದಮಯಂತಿ: 


ಭೀಮರಾಜ: 


1ನೆ 
ಯುವಕ: 


ದಮಯಂತಿ: 


149 


(ಮುಗುಳ್ನೆಗುತು) ನಾನಿನ್ನೂ ಅರ್ಧದಷ್ಟು ಮಂಟಪವನ್ನೂ ಸುತ್ತಿ, 
ಅದೇಕೆ ಇಲ್ಲಿಯ ಕೋಲಾಹಲದಿಂದ ಸುಸ್ತಾಯಿತೇ ? 

ಇಂಥ ರಾಗ ರಂಗದಿಂದ ಬಳಲಿಕೆ ಎಂಥದು! ಆದರೂ ಮನದ 
ಉದ್ವೇಗ, ಹಿಮಾಲಯದ ರಾಜದೇವ, ಜಲ, ಆತನ ಅಲೌಕಿಕ 
ಚೆಲುವು ಕೇಳಬಲ್ಲೆ, ನಾನಂತೂ ಅತ್ತಲೇ ಹೊರಟಿದ್ದೇನೆ. 

ಹಾಂ, ಹೋಗಿ, ಹೋಗಿ! (ಬೆರಳಿನಿಂದ ಅತ್ತ ತೋರಿಸುತ) ಅವರು 
ತ್ತಿದ್ದಾರೆ-ವಿಂಧಾ ಚಲದ ರಾಜದೇವ ಅಗ್ನಿಯೂ ಅಲ್ಲಿಯೇ 
ನೆ ಹಾಗೂ ಪೂರ್ವದ ಪವನದೇವ ಕೂಡ. 

(ಇವನಿಗೆ ಬಹುಶಃ ಉಳಿದವರಿಂದ ರಹಸ್ಕವಾಗಿಟ್ಟ ಮಾತುಗಳ 
ನವಿದ) ಆ ಕಡೆಯ ಆಟದ ಆ ನಾಲ್ಕನೆಯ ಆಟಗಾರ ಯಾರು? 


ಹಾರ ಷ್ಟ ಹ ಮ್‌ ರ್ನ 
ಅವನ ಹೆಸರನು ರಾಜಕುಮಾರಿ ಹೇಳಲಲ. 


ಶಿ 


ಆತ ನಿಷಧ ರಾಜ್ಯದ ರಾಜಕುಮಾರ ನಳ. ಅವರ ಮಂಡಳಿಯಲ್ಲಿ 
ಈ ವರೆಗೂ ಅವನ ಪ್ರವೇಶವಾದುದನ್ನು ಎಂದೂ ನೋಡಿರಲಿಲ್ಲ. 
ಬಹುಶಃ ಈಗ ಆಗಬಹುದು. 

(ಮಾತಾಡದ ಇರಲು ಸಾಧ್ಯವಾಗದೆ) ಏತಕ್ಕಾಗಿ ಪ್ರವೇಶ ಮಾಡಲು 
ಯೋಗ್ಯನಾಗಿದಾನೆ, ಪಾಪ, ಆ ಶಕ್ತಿಗಳ ಮಂಡಲಿಯಲ್ಲಿ ? ಆಟದಲ್ಲಿ 
ಎರಡು ಸಲ ಈಗಾಗಲೇ ಪವನ ಹಾಗೂ ಅಗ್ನಿದೇವತೆಗಳಿಗೆ 
ಸೋತಿದಾನೆ. 

ಎರಡು ಆಟಗಳನ್ನು ಸೋತಿದಾನೆಯೇ ? ಹಾಗಾದರೆ ಅವನ ಹತ್ತಿರ 
ಉಳಿದಿರುವುದಾದರೂ ಏನು? ಅವನಿಗೆ ಸ್ವಯಂವರದಲ್ಲಿ ಭಾಗ 
ವಹಿಸುವ ಅಧಿಕಾರ ನೀಡುವುದಾದರೂ ಹೇಗೆ? 

(ತಾನು ಈ ಮಾತು ಹೇಳಿದ್ದು ತಪ್ಪೆನಿಸಿ, ಅದನ್ನು 
ತಿದಿ ಕೊಳ್ಳ ಲೋಸುಗ) ಈಗ ಮೂರನೆಯ ಶರ್ತ ಜಲದೇವನೊಂದಿಗೆ 
ಕಟ್ಟಿದ್ದಾನೆ, ಬಹುಶಃ ಇದನ್ನು ಗೆಲ್ಲಬಹುದೆಂದು ತೋರುತ್ತದೆ. 
ಹಾಂ, ಈ ಮೂರನೆಯ ಶರ್ತನ್ನು ಗದಲ್ಲಿ ಬಹುಶಃ ಮತ್ತೆ 
ಆರಂಭದಿಂದ ಜೀವಿಸುವವರ ಸಾಲಿನಲ್ಲಿ ಬರುತ್ತಾನೆ. 

ಆದರೆ ನಳ ಗೆಲ್ಲಬಹುದೆಂಬುದರ ಬಗ್ಗೆ ನನಗೆ ಆಶೆಯಿಲ್ಲ, ಜಲದೇವ 
ಉಳಿದವರಿಗಿಂತ ಮಹಾ ಘಾತಕ, ಚಾಲಾಕು; ಅವನು ನಳನಿಂದ 
ಸೋಲುವ ಮಾತೇ ಇಲ್ಲ. 

ನಾನು ಸಖಿ, ಕಲ್ಪನಾಳನ್ನು ಅಲ್ಲಿ ನಿಲ್ಲಿಸಿ ಬಂದಿದ್ದೇನೆ, ಅವನಿಂದ 


[eel | 


1೨0 


ಭೀಮರಾಜ: 


1ನೆ 
ಯುವಕ: 


ದಮಯಂತಿ: 


ಜಲ: 


ಭೀಮರಾಜ: 


ಜಲ: 


ಅಗ್ನಿ: 
ಭೀಮರಾಜ: 


ಜಲ: 


ಮೂರು ಪಂಜಾಬಿ ನಾಟಕಗಳು 


ಏನಾದರೂ ಅನ್ಯಾಯವಾಗುವುದು ಕಂಡರೆ ಅವನಿಗೆ ಎಚ್ಚರಿಕೆ 
ನೀಡಲು. 

(ಮುಗ್ಧ ಭಾವದಿಂದ) ಮಗಳೇ, ನೀನೇಕೆ ಈ ಚಿಂತೆ ಮಾಡುತ್ತಿರುವೆ? 
ಜಲದೇವ ನಮೊಂದಿಗೆ ವೈರತ್ವ ಸಾಧಿಸಬಹುದು, ಇದರಿಂದ. 

ಎಲ್ಲಿ ಪ್ರೇಮವಿದೆಯೋ ಅಲ್ಲಿ ದ್ವೇಷ ಎಂಥ ಸ್ಥಿತಿಯಲ್ಲಾದರೂ 
ಬರುತ್ತದೆ. ಆದ್ದರಿಂದ ಹೆದರಿಕೆ ಎಲ್ಲಿಯದು ? ಏನು ಸೋದರಿ, ಸರಿ 
ತಾನೇ? 

(ಮತ್ತೆ ಲಜ್ಜೆಯಿಂದ) ತಾವು ಚೆನ್ನಾಗಿ ಬಲ್ಲಿರಿ, (ಹೇಳಲು ಇನ್ನಾವ 
ಮಾತು ಇಲ್ಲದ್ದರಿಂದ ಭೀಮರಾಜ ಮತ್ತು ಸಂಗಡಿಗರು ಮುಂದೆ 
ಸಾಗುತ್ತಾರೆ, ನಳ ಮತ್ತು ದೇವ ಮಂಡಲಿ ಆಡುತ್ತಿರುವ ಕಡೆ. 
ದಮಯಂತಿ ಇದಿರ ದಿಕ್ಕಿನಲ್ಲಿ ಹೊರಟು ಹೋಗುತ್ತಾಳೆ) 
(ಪ್ರೇಕ್ಷಕರ ಧ್ಯಾನದ ಕೇಂದ್ರ ಮತ್ತೆ ಅದೇ ಮಂಡಲಿಯಾಗುತ್ತದೆ. ಈ 
ಮಂಡಲಿಯ ಸಮೀಪ ಬೀಮರಾಜ ಹಾಗೂ ಅವನ ಸಂಗಡಿಗರು 
ಬಂದು ನಿಂತಿದ್ದಾರೆ) 

(ಭೀಮರಾಜ ಬಂದುದನ್ನು ನೋಡಿ ಎತ್ತರದ ಹಾಗೂ ಬೇಸರಿನ 
ಧ್ವನಿಯಲ್ಲಿ ನೋಡಿ, ಮಹಾರಾಜ, ಈ ಸಖೀ ನಮ್ಮ ಆಟದಲ್ಲಿ 
ಅನುಚಿತವಾಗಿ ವಿಘ್ನವನ್ನುಂಟುಮಾಡುತ್ತಿದ್ದಾಳೆ. 

(ವಿಘ್ನದ ಭಾವ, ಸಖಿಯ ರೂಪದ ಪ್ರಭಾವವೆಂದು ತಿಳಿದು) ಪುರುಷರ 
ಆಟದಲ್ಲಿ ನಾರೀ-ರೂಪ, ವಿಘವನ್ನುಂಟುಮಾಡುವ ಅಧಿಕಾರ 
ಹೊಂದಿರುತ್ತದೆ, ರಾಜಾ ಜಲದೇವ ! 

ಆದರೆ ಇದು ರೂಪ-ವಿಘ್ನವಲ್ಲ. ಕುಟಿಲ-ವಿಘ್ನವನ್ನುಂಟು 
ಮಾಡುತ್ತಿದ್ದಾಳೆ. ಅದೆಷ್ಟೋ ಸಲ ನಾನು ಕವಡಿ ಹಾಕಿದಾಗಲೆಲ್ಲ ಈಕೆ 
ರತ್ನಗಂಬಳಿಯನ್ನು ಅಲ್ಲಾಡಿಸುತ್ತಾಳೆ, ಆಗ ನಾನು ಹಾಕಿದ ಕವಡಿಗಳು 
ತಿರುವು-ಮುರುವು ಆಗಿ ಆಗಬಾರದ್ದೆಲ್ಲ ಆಗಿಹೋಗುತ್ತದೆ. 
ಆದರೂ ಜಲದೇವನೇ ಗೆಲ್ಲುತ್ತಿದ್ದಾನೆ, ಮಹಾರಾಜ! 

ಈ ಆಟವನ್ನು ರಾಜಕುಮಾರ ನಳ ಗೆಲ್ಲುತ್ತಾನೆಂದು ನಾವು ಕೇಳಿದ್ದೆವು. 
ಆದರೆ ನೀವು ಹೇಳುತ್ತಿದ್ದೀರಿ ಆತ ಸೋಲುತ್ತಿದ್ದಾನೆಂದು. ಈ 
ಮೂರನೆಯ ಆಟದಲ್ಲೂ ಸೋತರೆ *ಈತನಿಗೆ ಗತಿಯೆಲ್ಲಿ? 
ಜಲದೇವ, ಈ ರಾಜಕುಮಾರನ ಮೇಲೆ ದಯೆದೋರಬೇಕು. ಈ 
ಆಟವನ್ನು ಈತ ಗೆದ್ದುಕೊಳ್ಳಲಿ ಬಿಡಿ. 

(ಇನ್ನಿಷ್ಟು ಮುನಿಸಿಕೊಳ್ಳುತ್ತಾನೆ, ನೀಮುರಠಾಜ ಹಾಗೂ 
ದಮಯಂತಿಯ ವಿಚಾರ ಒಂದೇ ಇದೆಯೆಂದು ಅವನು ಭಾವಿಸು 
ತ್ತಾನೆ) ಹಾಗಾದರೆ ಈ ಸಖಿ, ತಮ್ಮ ಅಪ್ಪಣೆಯಿಂದಲೇ ನನ್ನ ಆಟದಲ್ಲಿ 
ವಿಘ್ನವನ್ನುಂಟುಮಾಡುತ್ತಿದ್ದಾಳೆಂದು ತೋರುತ್ತದೆ. ಅತಿಥಿಯನ್ನು 
ಮನೆಗೆ ಕರೆಯಿಸಿಕೊಂಡು ಈ ರೀತಿಯಾಗಿ ದ್ವೈತ ಭಾವ 


151 


ುಹಂರಾಜ. 


ಗ 


ತೋರುವುದು ಉಚಿತವಲ್ಲ, ವ 
ಭೀಮರಾಜ: (ಕೊಂಚ ಆಂಜಿ) ಹಾಗಿಲ್ಲ ಜಲದೇವ, ರಾಜಕುಮಾರ ನಳ ಹಾಗೂ 


(ಸಖಿಗೆ 


ರಾಜಕುಮಾರರಂತೆ 


ಅವನ 


ಅವಾ ಅಲ್ಲಿಂದ 


ಗಾಗ, 


ರಟು ಹೋಗು. (ಕ 


fas 
“ಈ 


ಹ 
ಓಟ) 


ರಟ ಹಾಗೆ ಕಾಣುವುದೀ 


ಜಲ: 


ದ 1 Oo 
13 ೩)! 
೨! ೫ 
ಎ)! 
"2 
x 
೪ ಐ 
a G 
6) 
ನ 
ಚ) 
ಸಕ್ಕ್‌” 
98 
ಜ್‌ ಕ್ರೈ 
ಕಿ 4ಟ್ಟಿ 
!) 
ಟಿ (2 
6 
೫] 
(ಎ? 5 
Yo | 
EL 1 
ಥಿ 
[6 
ಸೆ 


3 
O 
ವ 
J 
> 
13 
(3 
ಕ 
| 
ಓ ಡಿ 
ke v- 
pl 
ಟ್ರ 
1b ೩ 
3 )! 
೬) 0 
1 
11 32 
[2 
ಇ) 
1. ot 
0) 12ಸಿ 
BU 2 
ದ್‌ ತ್ಮ 
w 
11] 
B83 
1 
೩ 13 
3} 2 32 


೬)! 2 
್ಯ B 
ತು ೬೭ 
[ಕ ay 
RS 
te py 
1) aN 
r (5 v 
, % 4 
vp 60, | 
) 2) 
13 D 
೨೫ 
(7 ಗ |B} 
I 
`ನ) ( ವ! 
ಬ್ರ ಟಿ ಫಿ 
ಏಲ್ಲಿ 1) ೬) 
1) 2 le 
O ಇ 
1) 4 
Bn 
mY 
ವ್ರ») 10 
» 


1೫ 


Ic. 


ಜಲ: 


(ಸ 
11 


YY 

p) 

A 

ಐ 

1)! 

12) 

le: 

py) 

[CU 

| 

Ie J 

7)! 309 
1) 

ಗ್ಯ 

1 

ಇ" [2 
W 

[ENS 

, 0 

RQ 

13 

3D 

ತ 

G 

re’ ‘D 

Joa 

> 

172 


ನೀಮ ಕೂಂಚ ಹೆದರಿಕೊಳ 


ಹೇವಗಣ- ಯೋಚಿಸಿ 


ತ್ತಾನೆ; 
ಕೆಡಿಸದ 


ಷು 
w 
KS 


ವಾದದಿಂದಾಗಿ 


ed 


ಆದರೆ 


ರೆ) 


, ಜಲದೇವ! ಈ ಆಟ 


ಶಾಂತರಾಗುತಾ 


ನ್‌ 


ಲ, 
| 


ರಾಜಕುಮಾರರಿಗೆ ಕೂಟ 


ಇ 
ವನ್ನೂ 


ಸಾ 


ಪರವಾಗಿಲ 


ಅಗ್ನಿ: 


ಮಾತನ್ನು 


ಅಗ್ನಿದೇವನ 


52 


ಅಗ್ನಿ: 


ನಳ: 


ಅಗ್ನಿ: 


a" 


ಭೀಮರಾಜ: 


ನಳ: 


ಭೀಮರಾಜ: 


ನಳ: 


ಅಗ್ನಿ: 


ನಳ: 


ಮೂರು ಪಂಜಾಬಿ ನಾಟಕಗಳು 


ಒಪ್ಪಿಕೊಂಡು) 

ಇನ್ನೂ ಹೆಚ್ಚಿನ ಆಟವೊಂದನ್ನು ಬೇಡುತ್ತೀಯಾ, ರಾಜಕುಮಾರ ? 
ನಾವು ಜಲದೇವರಿಂದ ಅದನ್ನೂ ಕೊಡಿಸುತ್ತೇವೆ. 
(ಅಭಿಮಾನದಿಂದ) ದೇವತೆಗಳಿಂದ ನಾನು ಸೌಲಭ್ಯ 
ಯಾಚಿಸುವುದಿಲ್ಲ. ನಾನು ನನ್ನ ಅಧಿಕಾರದ ಮೇಲೆಯೇ 
ನಿರ್ಭರನಾಗಿರುತ್ತೇನೆ. 

ಆದರೆ ತಾವು ದೇವತೆಗಳನ್ನು ಗೆಲ್ಲಲಾರಿರಿ, ಒಲಿಸಿಕೊಳ್ಳಬಹುದು. 
ಹಾಂ, ಹಾಂ! ಅಗ್ನಿದೇವ ಸರಿಯಾದುದನ್ನೇ ಹೇಳಿದ್ದಾರೆ. 
ದೇವತೆಗಳನ್ನು ಗೆಲ್ಲಲು ಸಾಹಸ ಮಾಡುವುದಕ್ಕಿಂತ, ಅವರನ್ನು 
ಒಲಿಸಿಕೊಂಡರೆ ಹೆಚ್ಚಿನ ಸಂಕಲ್ಪ-ಸಿದ್ಧಿಯಾಗುತ್ತದೆ. 

ಆದರೆ, ಮಹಾರಾಜ, ತಮಗೆ ಗೊತ್ತಿಲ್ಲ ಇಲ್ಲಿ ದೇವತೆಗಳು 
ಸಂಕಲ್ಪದಲ್ಲಿ ವಿಘ್ನವನ್ನುಂಟುಮಾಡಲು ತೊಡಗಿದ್ದಾರೆ. ಅವರು 
ಸಂಕಲ್ಪವನ್ನು ಬಿಟ್ಟರೆ ಮಾತ್ರ ಒಲಿಯುತ್ತಾರೆ. 

ಹಾಗಾದರೆ, ಅಂಥ ಸಂಕಲ್ಪವನ್ನು ಬಿಟ್ಟುಬಿಡಿ. ದೇವತೆಗಳು ಆ 
ಸಂಕಲ್ಪದಿಂದ ಕೊ ್ರೀಧಿತರಾಗುವುದಾದರೆ ಅಂಥ ಸಂಕಲ್ರ 
ಬಿಟ್ಟುಬಿಡುವುದೇ ಲೇಸು. 

ನನ್ನ ಸಂಕಲ್ಪ ಪವಿತ್ರವಾಗಿದೆ, ಆದ್ದರಿಂದ ಇದರಲ್ಲಿ ವಿಘ್ನವನ್ನುಂಟು 
ಮಾಡುವ ಯಾವ ಅಧಿಕಾರವೂ ದೇವತೆಗಳಿಗಿಲ್ಲ. 

ದೇವತೆಗಳಿಗೆ ಎಲ್ಲ ಅಧಿಕಾರವಿದೆ. ದೇವತೆಗಳ ಅಧಿಕಾರಕ್ಕೆ ಯಾವ 
ಸೀಮೆಯೂ ಇಲ್ಲ. 

ದೇವತೆಗಳಿಗೆ ಒಪ್ಪಿಗೆಯಾಗುವ ಸಂಕಲ್ಪ ಮಾತ್ರ ಪವಿತ್ರವಾದುದು. 
ಹಾಗಾದರೆ ಮಾನವನ ಸ್ನಾನ ಎಲ್ಲಿ? ಮಾನವನ ಅಧಿಕಾರಕ್ಕೂ 
ಏನಾದರೂ ಅರ್ಥವಿದೆಯೋ ಇಲ್ಲವೋ ? 

ದೇವತೆಗಳ ಮೇಲೆ ಮಾನವನ ಯಾವ ಅಧಿಕಾರವೂ ಇಲ್ಲ. 

(ಈ ಚರ್ಚೆಯ ಹೊತ್ತಿನಲ್ಲಿಯೇ ಪವನ ದೇವ ಆಟದ ಕಾಯಿಗಳನ್ನು 
ಜಲದೇವನಿಗೆ ಜಯ ತರುವ ಹಾಗೆ ಬದಲಿಸಿದ್ದಾನೆ. ನಳ ಈ 
ಕುತಂತ್ರವನ್ನು ನೋಡಿ ಕೃದ್ಧನಾಗುತ್ತಾನೆ) 

(ಸಿಟ್ಟಿನಿಂದ) ಮನುಷ್ಯ ನೊಂದಿಗೆ ` ವಂಚನೆ, ಮೋಸಮಾಡುವ 
ಅಧಿಕಾರವೂ ದೇವತೆಗಳಿಗಿದೆ ಎಂದು ತೋರುತ್ತದೆ! ನಮ್ಮ 
ಮಾತುಗಳ ಮಧ್ಯದಲ್ಲಿ ಪವನದೇವ, ಕಾಯಿಗಳ ಸ್ನಾನ ಬದಲಿ 
ಮಾಡಿದ್ದಾರೆ. 

ರಾಜಕುಮಾರ ನಳ, ದೇವತೆಗಳ ಅಪಮಾನ ಮಾಡುತ್ತಿರುವಿರಿ, ಇದರ 
ಪರಿಣಾಮ ತಮಗೆ ಶುಭವನ್ನು ತರಲಾರದು. 

ನನಗೆ, ನನ್ನ ಬಗೆಗೆ ದೇವತೆಗಳಲ್ಲಿರುವ ಶುಭ-ಭಾವಗಳ ಪರಿಚಯ 
ಚೆನ್ನಾಗಿ ಆಗಿದೆ. ಈಗ ನನಗೆ ದೇವತೆಗಳಿಂದ ಯಾವುದೇ ಶುಭ 


ಬೀಮರಾಜ: 


ದಮಯಂತಿ: 


ದಮಯಂತಿ: 


153 


ಕಾಮನೆಗಳ ಆಶ ಇಲ್ಲ. 
ರಾಜಕುಮಾರ, ಈ ಶುಭ ಪ್ರಸಂಗದಲ್ಲಿ ತಾವು ದೇವತೆಗಳು 
ಕ್ರುದರಾಗುವಂಥ ಯಾವ ಮಾತನ್ನೂ ಆಡುವುದು ನನಗಷು 


ವರಿಗ ಅಪಮಾನವಾಗುವುದನ್ನೂ ನಾನು 
ಶಕ್ತಿ ಇರಬಹುದು, ಆದರೆ ದೇವತೆಗಳನ್ನು 

] ವ ಸಾಹಸ ನಾನು ಮಾಡಲಾರೆ. ತುಂಬ 
ಒಳ್ಳೆಯದಾಗುತ್ತದೆ ಒಂದು ವೇಳೆ ತಾವು ಇಲ್ಲಿಂದ....(ದಮಯಂತಿ 

ದು ಹೇಳುತ್ತಾಳೆ) 
ಇಲ್ಲೇನು ಕೋಲಾಹಲ ನಡೆದಿದೆ? ರಾಜಕುಮಾರ ನಳನೊಂದಿಗೆ 
ಜಲದೇವನ ಶರ್ತಿನಲ್ಲಿ ಸೋಲು-ಗೆಲುವು ಯಾರದಾಯಿತು. 
ತ 


C= 
ಶ್ರಿ 
1 
4 
0 
( 
(ವ 


ತೆ 
ತ್ರ 
ಕ್‌ೆ 
6) 
dl 
ಶಿ 
iC | 
(ಟೈ 
tL 
ಈ 
( 


ಬಹುಶಃ ಸಫಲನಾಗಲಿಕ್ಕಿಲ್ಲ. 
ಅದು ಹೇಗೆ ಸಫಲನಾಗುವುದಿಲ್ಲ, ನಾನು ಈಗಲೇ ನನ್ನ ಕೈ 
ಆಡುತ್ತ 


«ನೆ 
(ಅವನ ಕೈ ಹಿಡಿದು) ಈ ಕೈ ಆಡುವ ಪೂರ್ವದಲ್ಲಿ ಪವನದೇವ 
ಬದಲಿಸಿದ ಕಾಯಿಗಳ ಬಗ್ಗ ನಿರ್ಣಯವಾಗಬೇಕಾದುದು 


(ಮುಗುಳು) ಶರ್ತನ್ನು ಮಧ್ಯದಲ್ಲಿಯೇ ಮುಗಿಸಲಾಗುವುದು. 

(ರಾಜಾ ಭೀಮನನ್ನು ಕುರಿತು) ಅಪ್ರಾಜ, ಬಂದಿರುವ ಎಲ್ಲರನ್ನೂ 
ಜ-ಸಿಂಹಾಸನದ ಹತ್ತಿರ ಸೇರಲು ಹೇಳಿ. ನಾನೀಗ ಜಯಮಾಳೆ 

ಹಾಕಲು ಸಂಕಲ್ಪ ಮಾಡಿರುವ 

ಆದರೆ ಮೊದಲು ಈ ಶರ್ತಿನ ಕೊನೆಯ ನಿರ್ಣಯವಾಗಬೇಕು. 


ಜಲ: 
ನಳನಿಗೆ ಕಾಯಿಗಳನ್ನು ಕೊಡುವಂತೆ ಹೇಳಿ, ಅಂದರ ನಾನು ಆಟ 
ಆಡುತ್ತೇನೆ. ಶರ್ತನ್ನು ಕೊನೆಯ ಗಳಿಗೆಯಲ್ಲಿ ಕೊನೆಯ ಕೈ 
ಆಡುವಲ್ಲ ನಿಲ್ಲಿಸುವುದು ಉಚಿತವಲ್ಲ ಅದೂ ನನ್ನ ಜಯ 
ನಿಶ್ಚಿತವಾಗಿರುವಾಗ. 

ದಮಯಂತಿ: ಮಹಾರಾಜ ಜಲದೇವ! ಮೊದಲನೆಯ ಮಾತೆಂದರೆ, ಪವನದೇವ 


ಕಾಯಿಗಳನ್ನು ಬದಲಿಸಿದ್ದಾನೆಂದು ರಾಜಾ 'ನಳ ಆರೋಪ 
ಮಾಡಿದ್ದಾರೆ. ಎರಡನೆಯ ಮಾತಂದರೆ, ಈ ಕೊನೆಯ ಕೈ ತಮ್ಮ 
ಇಚ್ಛಾನುಸಾರವೇ ಆಟವನ್ನು ಗಲ್ಲಿಸುತ್ತದೆ-ಎಂದು ಹೇಳುವುದು 
ಹೇಗೆ! ತಾವು ತಿಳಿದಿರುವಂತೆ ಈ ಪ್ರಪಂಚದಲ್ಲಿ ಹತ್ತಿರದ ಭವಿಷ್ಯ 
ಕೂಡ ನಿಶ್ಚಿತವಾಗಿಲ್ಲ, ತಾವು ಇಂಥ ಬಲಿಷ್ಟ ದೇವತೆಯಾಗಿದ್ದರೂ, 


ಮೂರು ಪಂಜಾಬಿ ನಾಟಕಗಳು 


154 
(ಮುಗುಳ್ನಗುತು) ಇನ್ನು ಮೂರನೆಯದು, ನನ್ನ ಸಖಿ ಕಲ್ಪನಾ ಈಗ 
ಇಲ್ಲಿ ನಿಂತಿದ್ದಾಳೆ, ತಾವು ಕೊನೆಗೆ ಕೃ ಹಾಕೃತ್ತಿರುವಾಗ ಆಕೆ 
ವಿಘ್ನವನ್ನುಂಟು ಮಾಡಬಲ್ಲಳು. ಹಾಂ, ಅಪ್ಪಾಜಿ ರಾಜ ಸಿಂಹಾಸನದ 
ಹತ್ತಿರ ಎಲ್ಲರೂ ಸೇರುವಂತೆ ಘೋಷಣೆ ಮಾಡಿಸಿ. 

ಭೀಮರಾಜನ 


ಜೊತೆಗಾರ: ವಾದಕ ವೃಂದವೇ, ವಾದ, ಬಾರಿಸಿ, ಎಲ್ಲರೂ ಸುಮ್ಮನಾದ ಮೇಲೆ 


ಘೋಷಣ್‌ ಮಾಡಲಾಗುವುದು. 
(ಮಂಗಲವಾದ ಮೊಳಗುತ್ತದೆ) 


ಘೋಷಣೆ: (ವಾದ್ಯಗಳ ಸಪ್ಪಳ ನಿಂತ ಮೇಲೆ) ದೂರ ಹಾಗೂ ಹತಿರದ 


ಪುನಃ 


ರಾಜ್ಯಗಳಿಂದ ದಯಮಾಡಿಸಿರುವ ರಾಜರು ಹಾಗೂ 
ರಾಜಕುಮಾರರೇ, ತಮ್ಮಲ್ಲಿ ನಮ್ರ ವಿನಂತಿಯೇನೆಂದರೆ ತಾವೆಲ್ಲರೂ 
ರಾಜ-ಸಿಂಹಾಸನದ ಹತ್ತಿರ ಬಂದು, ಎರಡು ಸಾಲಿನಲ್ಲಿ ತಮ್ಮ ತಮ್ಮ 
ಸ್ಥಾನದಲ್ಲಿ ವಿರಾಜಮಾನರಾಗಬೇಕು. ಮಹಾ ಪ್ರತಾಪಿ ಭೀಮಸೇನ 
ರಾಜಾ ಅವರ ಸುಪುತ್ರಿ ರಾಜಕುಮಾರಿ ದಮಯಂತಿಯ ಚೆಲುವು 
ಹಾಗೂ ಪವಿತ್ರತೆ ಸಮಗ್ರ ಭಾರತದ ತುಂಬೆಲ್ಲ ಪಸರಿಸಿದೆ. ಅಂಥ 
ದಮಯಂತಿ ಮಂಟಪದಲ್ಲಿ ದಯಮಾಡಿಸಿರುವ ಎಲ್ಲ ರಾಜರನ್ನು, 
ರಾಜಕುಮಾರರನ್ನು ನೋಡಿದ್ದಾಳೆ, ಅದೂ ಅಲ್ಲದೆ ಕೆಲವರೊಂದಿಗೆ 
ಮಾತೂ ಆಡಿದ್ದಾಳ. ಆಕೆ ಮುಂದಿನ ಕೆಲ ಕ್ಷಣಗಳಲ್ಲಿ ತನಗೆ 
ಒಪ್ಪಿಗೆಯಾದ, ರಾಜ-ವೀರನ ಕೊರಳಲ್ಲಿ ಜಯಮಾಲೆಯನ್ನು ಹಾಕಿ 
ತನ್ನ ವರನನ್ನು ಪಡೆಯಲಿದ್ದಾಳೆ. ಹೀಗೆಂದು ಘೋಷಿಸಲಾಗುತ್ತದೆ..... 
(ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಬಂದಿದ್ದ ರಾಜರು, ರಾಜಕುಮಾರರು 
ರಾಜ-ಸಿಂಹಾಸನದಿಂದ  ಆರಂಭಮಾಡಿ ಎರಡು ಸಾಲಿನಲ್ಲಿ 
ವಿರಾಜಮಾನರಾಗುತ್ತಾರೆ. ಸಂಯೋಗದಿಂದಾಗಿ ರಾಜಕುಮಾರ ನಳನ 
ಸ್ನಾನ ಜಲ, ಅಗ್ನಿಗಿಂತ ಹಿಂದೆ ಮತ್ತು ಪವನನಿಗಿಂತ ಮೊದಲು ಒಂದೇ 
ಸಾಲಿನಲ್ಲಿದೆ. ದಮಯಂತಿ ತನ್ನ ಸಖಿಯರೊಂದಿಗೆ ರಾಜಸಿಂಹಾಸನದ 
ಸಮೀಪ ನಿಂತು ಆಸ್ಥಾನವನ್ನು ಸುಶೋಜಿತಗೊಳಿಸುತ್ತಿದ್ದಾಳೆ. 
ಮಹಾರಾಜ ಜಭೀಮಸೇನ ರಾಜ ಸಿಂಹಾಸನದ ಮೇಲೆ 
ವಿರಾಜಮಾನನಾಗಿದ್ದಾನೆ) 

ರಾಜಕುಮಾರಿ ಯಾವುದೇ ರಾಜವೀದನಿಗೆ ಜಯಮಾಲೆ ಹಾಕುವ 


ಘೋಷಣೆ: ಪೂರ್ವದಲ್ಲಿ ಈ ಘೋಷಣೆಯನ್ನು ಮಾಡಲಾಗುತ್ತದೆ, ರಾಜರು 


ಗಳಿಗೆ, ರಾಜಕುಮಾರರಿಗೆ ಆಮಂತ್ರಣ ಕಳಿಸುವ ಕಾಲದಲ್ಲಿ ಕೂಡ 
ಅವರ ಕುಲ, ಪರಿವಾರ, ಪದವಿ, ಸ್ಮಾನ, ಸಂಪತ್ತಿ, ಶರೀರ, ರೂಪ, 
ನಡವಳಿಕೆ ಮುಂತಾದವುಗಳ ಬಗ್ಗೆ ತಿಳಿಸಲು ಕೇಳಿಕೊಳಲಾಗಿತ್ತು. 
ಆದರೂ ನೆರೆದ ಭದ್ರಜನಕ್ಕೆ ಇಲ್ಲಿ ದಯಮಾಡಿಸಿರುವ ರಾಜರು 
ಹಾಗೂ ರಾಜ ಕುಮಾರರ ಬಗ್ಗೆ ಯಾವುದೇ ರೀತಿಯ ಸಂಶಯ 


ದಮಯಂತಿ 55 


ಏಕೆಂದರೆ ಅಜ್ಞಾನವಶದಿಂದಾಗಿ ರಾಜಕುಮಾರಿಯಿಂದ 
ಸ್ನಯಂವರದಲ್ಲಿ ಯಾವುದೇ ತಪ್ಪು ಆಗದಿರಲಿ....... ಹೀಗೆಂದು 
jie ದಾ 


ರಾಜ ಸಿಂಹಾ: 

ಸನದ ಸಮೀ 

ಪದಿಂದ } 

ಸೂತ್ರಧಾರ 

ರಾಜಾಅಂಬಿ: ಮಹಾರಾಜ, ರಾಜಕುಮಾರ ಭವಾನಿಗಢ ಇಲ್ಲಿಯೇ ಎಲ್ಲಿಯೋ 
ಇರಬೇಕು, ಅವರು ತಮ್ಮ ತಾಯಿಯ ಕಡೆಯಿಂದ ಕ್ಷತ್ರಿಯ 

ಕುಲದವರಲ್ಲ . ಅವರದು ವರ್ಣಸಂಕರ. 

ರ 


ಸೂತ್ರಧಾರ: (ಹತ್ತಿರವಿರುವ ಕಾಗದಗಳನ್ನು ನೋಡಿ ಹಾಗೂ ಕೊಂಚ ಯೋಚನೆ 
ಮಾಡಿ) ಈ ಹೇಳಿಕೆ ಸರಿಯಾದುದಲ್ಲ. ರಾಜಕುಮಾರ ಭವಾನಿಗಢ 
ಅವರ 


ತಾಯಿಯ ಕುಲ ಕ್ಷತ್ರಿಯ ಕುಲವೆನ್ನುವಲ್ಲಿ ಯಾವ 
ಲ್ಲ. ಈ ನಿರ್ಣಯ ಪುರೋಹಿತರಿಂದ ಆಗಿಬಿಟ್ಟಿದೆ. 
(ಅದೇ ಸಾಲಿನಲ್ಲಿ ಮಧ್ಯದಿಂದ ಮತ್ತೋರ್ವ ರಾಜ ಎದ್ದು 


ಸೂತ್ರಧಾರ: ಹಾಂ, ರಾಜಾ ವಣಥಂಬ, ತಮಗೆ ಇರುವ ಸಂಶಯವೇನು ? 


ವಣಥಂಬ: ಈ ಸಭೆಯಲ್ಲಿ ಪಾಲುಗೊಂಡಿರುವ ರಾಜಕುಮಾರ ಪರಮೇಂದ್ರ 
ಅವರ ಬಲಗೈಯಿ ಮುರಿದು ಸೂಟ್ಟದಾಗಿ ಜೋಡಿಸಲಾಗಿದೆ. ಅವರು 
ಸರಿಯಾಗಿ ಬಾಣ ಹೊಡೆಯಲಾರರು. 
(ರಾಜಕುಮಾರ ಪರಮೇಂದ್ರ ಎದ್ದು ನಿಲ್ಲುತ್ತಾನೆ) 

ಸೂತ್ರಧಾರ: ಹಾಂ, ರಾಜಕುಮಾರ ಪರಮೇಂದ್ರ, ಈ ಹೇಳಿಕೆಯ ಬಗ್ಗೆ ತಮ್ಮ 
ಉತ್ತರವೇನು ? 

ರಾಜ | 

ಪರಮೇಂದ್ರ: (ತೋಳು ಮೇಲೇರಿಸಿ ಕೈಯನ್ನು ತೋರಿಸುತ್ತ ಇದು ನಿಜ, ಒಮ್ಮೆ 
ಬೇಟೆಯಾಡುವಾಗ ಈ ಕೈ ಒಂದು ಗಿಡಕ್ಕೆ ಬಡಿದು ಮುರಿದಿತ್ತು. 
ಆದರೆ ಅದು ಈಗ ಅದೆಷ್ಟೋ ತಿಂಗಳುಗಳಿಂದ ಸರಿಯಾಗಿದೆ, 
ಸರಿಯಾಗಿ ಜೋಡಿಸಲಾಗಿದೆ. ಸಂಶಯವಿದ್ದವರು ಬಂದು ನನ್ನ 
ಕೈಯನ್ನು ನೋಡಬಹುದಾಗಿದೆ. ಅದೂ ಅಲ್ಲದೆ ರಾಜಾ ವಣಥಂಬರು 


156 


ಸೂತ್ರಧಾರ: 


ಸೂತ್ರಧಾರ: 


ಸೂತ್ರಧಾರ: 


ಪವನ: 


ಸೂತ್ರಧಾರ: 


ಅಗ್ನಿ: 


ಮೂರು ಪಂಜಾಬಿ ನಾಟಕಗಳು 


ನನ್ನ ಮುಂಗೈ ಹಿಡಿದಾದರೂ ನೋಡಲಿ. 
(ರಾಜಾ ವಣಥಂಬರು ರಾಜಕುಮಾರ ಪರಮೇಂದ್ರನ ಹತ್ತಿರ 
ಬರುತ್ತಾರೆ) 

ರಾಜಾ ವಣಥಂಬರಿಗೆ, ರಾಜಕುಮಾರ ಪರಮೇಂದ್ರರ ಮುಂಗೈಯನ್ನು 
ಹಿಡಿಯಲೇಬೇಕೆಂದು ಅನ್ನಿಸಿದ್ದರೆ, ಅವರಿಬ್ಬರೂ ರಾಜಸಿಂಹಾಸನದ 
ಸಮೀಪ ಬರಲೆಂದು ಆಮಂತ್ರಿ: ಸುತ್ತೇನೆ. 

(ರಾಜಾ ವಣಥಂಬ ಮತ್ತು ರಾಜಕುಮಾರ ಪರಮೇಂದ್ರ ಇಬ್ಬರೂ 
ರಾಜ ಸಿಂಹಾಸನದ ಹತ್ತಿರ ಬರುತ್ತಾರೆ ಮತ್ತು ಮುಂಗೈ ಹಡಿಯುವ 
ಪ್ರತಿಯೋಗಿತಯಲ್ಲಿ ಇಬ್ಬರೂ ಸಮನಾಗುತ್ತಾರೆ. ಇಬ್ಬರೂ 
ಪರಸ್ಪರರಿಂದ ತಮ್ಮ ತಮ್ಮ ಮುಂಗೈ ಬಿಡಿಸಿಕೊಳ್ಳುತ್ತಾರೆ) 
ಇದರಿಂದಾಗಿ ರಾಜಕುಮಾರ ಪರಮೇಂದ್ರರ ಶರೀರದಲ್ಲ ಯಾವುದೇ 
ರೀತಿಯ ತ್ರುಟಿಯಾಗಿಲಿ, ಅಂಗಭಂಗವಾಗಲಿ ಇಲ್ಲವೆಂದು 
ಸಿದ್ಧವಾಯಿತು. ಆದ್ದರಿಂದ ಈ ಸ್ವಯಂವರದಲ್ಲಿ ಭಾಗವಹಿಸಲು 
ರಾಜಕುಮಾರ ಪರಮೇಂದ್ರರಿಗೆ ಅಧಿಕಾರವಿದೆ. 

(ಎಡಗಡೆಯ ಸಾಲಿನಿಂದ ಪವನದೇವ ಎದ್ದು ನಿಲ್ಲುತ್ತಾನೆ) 
(ಎತ್ತರದ ದನಿಯಲ್ಲಿ ಹಾಂ, ಪವನದೇವ, ತಮಗೆ ಯಾವ ವ್ಯಕ್ತಿಯ 
ಬಗ್ಗೆ ಶಂಕೆ ಇದೆ? 

ರಾಜಕುಮಾರ ನಳ ತಮ್ಮ ರಾಜಧನಕ್ಕೆ ಸಂಪೂರ್ಣ 
ಬಾಧ್ಯಸ `ರಾಗಿಲ್ಲವೆಂಬುದು ನನ್ನ ತಕರಾರು. ತಮ್ಮ ರಾಜ್ಯದ ಸಕಲ 
ಸಂಪತ್ತು ಧನವನ್ನು ಈಗ ತಾನೇ ನನ್ನೊಂದಿಗ ಜೂಜು ಆಡಿ ಒತ್ತೆ 
ಇಟ್ಟಿದ್ದಾರೆ. 

(ರಾಜ ಸಿಂಹಾಸನದ ಮೇಲೆ ಕುಳಿತಿರುವ ಭೀಮಸೇನ ಮಹಾರಾಜನಿಗೆ 
ಅಚ್ಚರಿ ಹಾಗೂ ಅಲ್ಲಿ ನೆರೆದ ಭದ್ರ ಜನರಲ್ಲಿ ಒಂದು ರೀತಿಯ ಗದ್ದಲ 
ಹರಡಿತು. ರಾಜಕುಮಾರಿ ದಮಯಂತಿಯ ಮುಖದಲ್ಲಿ ಲಜ್ಜೆಯ 
ಕೆಂಪಡರಿತು. ಇದೇ ಸಮಯದಲ್ಲಿ ಅಗ್ನಿದೇವನೂ ಎದ್ದು ನಿಲ್ಲುತ್ತಾನೆ) 
ಹಾಂ, ಮಹಾರಾಜ ಅಗ್ನಿದೇವ, ತಮಗೆ ಇನ್ನಾವ 'ಭಾಗ್ಯಹೀನನ 
ವಿರುದ್ಧ ಹೇಳುವುದಿದೆ ? 

ರಾಜಕುಮಾರ ನಳ, ಆಟದಲ್ಲಿ ಎರಡನೆಯ ಶರತ್ತನ್ನು ಸೋತು ತನ್ನ 
ರಾಜ್ಯದ ಸಂಪೂರ್ಣ ವನಸ್ತುತಿ-ಧನ ನನ್ನ ಹತ್ತಿರ ಒತ್ತೆ ಇಟ್ಟಿದ್ದಾನೆ. 
ಇದರಿಂದಾಗಿ ರಾಜ್ಯದ ಮೇಲಿನ ಸ್ಥಾಮಿತ್ವ ಇನ್ನೂ ಕಡಿಮೆ 
ಯಾಗುತ್ತದೆ. 

(ರಾಜಸಿಂಹಾಸನದ ಸಮೀಪ ಅಚ್ಚರಿ ಹಾಗೂ ಗದ್ದಲ ಹೆಚ್ಚಾಗುತ್ತದೆ. 
ಭೀಮರಾಜಾ, ಸೂತ್ರಧಾರ ಮತ್ತು ರಾಜಕುಮಾರಿಯ ಸೋದರ 
ಮಾವ ಇವರಲ್ಲಿ ಮಾತುಕತೆಯಾಗುತ್ತದೆ. ರಾಜಕುಮಾರಿ ದಮ 
ಯಂತಿಯೂ ಈ ಮಾತುಗಳಲ್ಲಿ ಪಾಲ್ಗೊಳ್ಳುತ್ತಾಳೆ) 


ದಮಯಂತಿ 


ಸೂತ್ರಧಾರ: 


ಸೂತ್ರಧಾರ: 


ದಮಯಂತಿ: 


ಕಾಮನಾ: 


157 


(ಕೆಲ ಹೊತ್ತಿನ ನಂತರ) ಇದೇ ಮಂಟಪದ ಆಟದಲ್ಲಿ ರಾಜಕುಮಾರ 
ನಳನು ಸೋತಿರುವುದು. ಅದೇನು ಕೊನೆಯ ನಿರ್ಣಯದ 
ಮಾತೇನಲ್ಲವೆಂದು ನಾವು ನಿರ್ಣಯಿಸಿದ್ದೇವೆ. ಅದೂ ಅಲ್ಲದೆ 

ರಾಜ್ಯದ ಸಂಪತ್ತು ಹಾಗೂ ವನಸ್ಪತಿ ಪವನದೇವ ಮತ್ತು ಅಗ್ನಿದೇವರ 
ಹತ್ತಿರ ಮಾರಾಟವಾಗಿ ಹೋಗಿಲ್ಲ, ಕೇವಲ ಒತ್ತೆ ಬಿದ್ದಿವೆ. ಎಷ್ಟು ಧನ 
ಕೊಟ್ಟು ಒತ್ತೆ ಇಟ್ಟಿರುವ ಸಂಪತ್ತನ್ನು ಬಿಡಿಸಿಕೊಳಲಾಗುವುದೆಂಬುದರ 
ಬಗ್ಗೆ ಈಗಲೇ ನಿರ್ಣಯವಾಗಬೇಕು. ರಾಜಕುಮಾರ ನಳನಿಗೆ ಈ 
ಸ್ವಯಂವರದಲ್ಲಿ ಭಾಗವಹಿಸಲು ಸಂಪೂರ್ಣ ಅಧಿಕಾರವಿದೆ. 


ಸೌಲಭ್ಯ ನೀಡಲಾಗುತ್ತಿದೆ. ರಾಜಕುಮಾರ ನಳನಿಗೆ ಸೌಲಭ್ಮ 
ನೀಡಲಾಗುತಲಿದೆ. 


(ರಾಜಾ ಭೀಮಸೇನ ಭಯಭೀತನಾಗಿ ರಾಜ ಸಿಂಹಾಸನದಿಂದಿಳಿದು, 
ಜಲ, ಅಗ್ನಿ ಮತ್ತು ಪವನದೇವರ ಹತ್ತಿರ ಹೋಗಿ, ಅವರಿಗೆ 
ಸಮಾಧಾನ ಹೇಳಿ ಸುಮ ರಿಸಿ, ಮರಳಿ ಬಂದು ಸಿಂಹಾಸನದ ಮೇಲೆ 
ವಿರಾಜಮಾನನಾಗುತ್ತಾನೆ) 

(ಎತ್ತರದ ದನಿಯಲ್ಲಿ ಯಾವಳ ಸೌಂದರ್ಯ ಹಾಗೂ ಪವಿತ್ರತೆಯ 
ಸುದ್ದಿ ಲೋಕದ ತುಂಬೆಲ್ಲ ಹಬ್ಬಿದೆಯೋ ಅಂಥ ರಾಜಕುಮಾರಿ 
ದಮಯಂತಿ ಈಗ ತನ್ನ ವರನ ಆಯ್ಕ ಮಾಡಿ ಜಯಮಾಲೆ ಹಾಕಲು 
ಹೊರಡಲಿದ್ದಾಳೆ. (ದಮಯಂತಿ ರಾಜ-ಸಿಂಹಸಾನದಿಂದ ಹೊರಟು 
ಬಲಗಡೆಯ ಸಾಲಿನ ಮುಂದಿಂದ ಹೊರಡುತಾಳೆ. ಸಖಿಯರು 
ಅವಳೊಂದಿಗೆ ನಡೆಯುತ್ತಾರೆ, ಬಿನ್ನಾಣ, ಚೇಷ್ಟೆ ಹಾಗೂ ಲಜ್ಜೆ 
ಮೂರೂ ಸರತಿಯಂತೆ. ದಮಯಂತಿಯ ನಡವಳಿಕೆಯಲ್ಲಿ 
ಕಾಣಿಸಿಕೊಳ್ಳುತ್ತವೆ. ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಆಕೆ ಕೊಂಚ 
ನಿಲ್ಲುತ್ತಾಳೆ, ಸಮೀಪದ ರಾಜರ, ರಾಜಕುಮಾರರ ಎದೆ ಧಕ 
ಧಕ....ಎಂದು ಬಡಿದುಕೊಳ್ಳಲಾರಂಭಿಸುತ್ತದೆ, ಆಗ ಈಕೆ ಮುಂದೆ 
ಹೊರಟು ಹೋಗುತ್ತಾಳೆ. ಈ ರೀತಿಯಾಗಿ ಮುಂದೆ ಮುಂದೆ 
ಹೋಗುತ್ತ ಇಡೀ ಆ ಸಾಲನ್ನು ಮುಗಿಸಿ, ಮುಂದಿನ ಸಾಲಿನ 
ಕೊನೆಯಲ್ಲಿ ಬರುತ್ತಾಳೆ. ಅಲ್ಲಿ ಕೆಲಹೊತ್ತು ನಿಂತು ಇಡೀ ಗುಂಪಿನ 
ಮೇಲೆ ದೃಷ್ಟಿ ಹಾಯಿ ಸಸುತ್ತಾಳೆ; ಮತ್ತೆ ಹೊರಡುತ್ತಾಳೆ. ಕೊನೆಯಲ್ಲ 
ಆಕೆ ಪವನ ಮತ್ತು ನಳನ ಹತ್ತಿರ ಬಂದಾಗ ಭದ್ರವಾಗಿ ನಿಲ್ಲುತ್ತಾರೆ) 
(ಸಖಿಗೆ) ಕಾಮನಾ, ಇದೇನು ಔತುಕ ನಡೆಯುತ್ತಲಿದೆ ? ನನ್ನ ಬುದ್ಧಿ 
ಏನಾದರೂ ಆಗಿದೆಯೇ ? ನನಗೆ ಈ ನಾಲ್ಕು ಜನ ರ 
ರೀತಿಯಾಗಿ ತೋರುತ್ತಲಿದ್ದಾರೆ. ನನ್ನ ತಲೆ ಅದೇಕೋ ತಿರುಗುತ್ತ. 
ಗಾಬರಿಯಾಗಬೇಡಿ, ರಾಜಕುಮಾರಿ. ತಾವು ಸುತ್ತುತ್ತ ಸಃ ಸ್ತ 
ದಣಿದಿದ್ದೀರಿ. ನೋಡಿ, ಈ ಮೊದಲಿನ ಪುರುಷ ಪವನದೇವ, 


158 ಮೂರು ಪಂಜಾಬಿ ನಾಟಕಗಳು 


ಎರಡನೆಯ ಪುರುಷ ರಾಜಕುಮಾರ ನಳ, ಮೂರನೆಯ ಪುರುಷ 
ಅಗ್ನಿದೇವ ಮತ್ತು... 

ದಮಯಂತಿ: ಆದರೆ, ನಾನು, ವೀನು ಹೇಳುವುದರಿಂದ ಯಾರದಾದರೂ ಕೊರಳಲ್ಲಿ 
ಜಯಮಾಲೆಯನ್ನು ಹೇಗೆ ಹಾಕಲಿ? ನನಗೆ ಬುದ್ಧಿ, ಎಚ್ಚರ ಮರಳಿ 
ಬರುವವರೆಗೂ ನಾನು ಏನನ್ನೂ ಮಾಡಲಾರೆ. ನಾನು ಇಲ್ಲಿಯೇ 
ನಿಂತಿರುತ್ತೇನೆ. 

ಕಲ್ಪನಾ: ಆದರೆ, ರಾಜಕುಮಾರಿ, ಇಲ್ಲಿ ನಿಂತಿರುವುದು ಯೋಗ್ಯವಲ್ಲ. ಮುಂದೆ 
ನಡೆಯಿರಿ. ತಾವು ಎಷ್ಟು ಸಲ ಬೇಕಾದರೂ ಸುತ್ತಿ ವರ ಪರೀಕ್ಷೆ 
ಮಾಡಬಹುದಾಗಿದೆ. ಎರಡನೆಯ, ಮೂರನೆಯ, ಯಾವ ಸುತ್ತಿನಲ್ಲಿ 
ಬೇಕಾದರೂ ತಾವು ವರನನ್ನು ಆರಿಸಿ, ಜಯಮಾಲೆ 
ಹಾಕಬಹುದಾಗಿದೆ. 

ದಮಯಂತಿ: ಹಾಂ! ಇದು ಸರಿಯಾದುದು. (ಹೊರಡುತ್ತಾಳೆ) 
(ರಾಜಕುಮಾರಿ ದಮಯಂತಿ ಎರಡನೆಯ ಖಂಡದ ವೀಕ್ಷಣೆ ಮುಗಿಸಿ 
ಕೊಂಡು ರಾಜ ಸಿಂಹಾಸನದ ಹತ್ತಿರ ಬರುತಾಳೆ. ಆದರೆ ಆಕೆ 
ಯಾರನ್ನೂ ವರನೆಂದು ಆರಿಸಲಿಲ್ಲ. ಇದನ್ನು ಕಂಡು ಇಡೀ 
ಮಂಟಪದಲ್ಲಿ ಆಶ್ಚರ್ಯ ಹಾಗೂ ಉತ್ಸುಕತೆ ಹೆಚ್ಚುತ್ತದೆ) 

ದಮಯಂತಿಯ | (ದಮಯಂತಿ ಸಿಂಹಾಸನದ ಹತಿರ ಬಂದಾಗ) ಸೋದರಿ, 

ಸೋದರ ಮಾವ) ಏನು ಸುತ್ತು ಫಲದಾಯಕವಾಗಲಿಲ್ಲವೇನು? ಯಾವ 

ಮೃಗವೂ ಬಲೆಯಲ್ಲಿ ಬೀಳಲಿಲ್ಲವೇ? (ದಮಯಂತಿ ಮೌನ) 


ಕಲ್ಪನಾ: ಸಮಸ್ತ ಮೃಗಗಳೂ ಬಲೆಯಲ್ಲಿ ಬೀಳಲು ಸಿದ್ಧವಾಗಿ ನಿಂತಿವೆ. ಆದರೆ 
ಯಾವ ಮೃಗದ ಬಗ್ಗೆ ಆಸಕ್ತಿ ಇದೆಯೋ ಅದು ಎಲ್ಲೋ ದೃಷ್ಟಿಯಿಂದ 
ಮರೆಯಾಗಿದೆ ಎಂದು ತೋರುತ್ತದೆ. 

ಸೋದರ: ಅದು ಹೇಗೆ? ಯಾರಾದರೂ ಮಾಟಾ-ಮಂತ್ರ ಮಾಡಿ 
ಅದೃಶ್ಯಗೊಳಿಸಿಲ್ಲ ತಾನೇ? 

ಕಲ್ಪನಾ: ಇಂಥ ಸಮಯದಲ್ಲಿ ಎಲ್ಲವೂ ಸಾಧ್ಯವಿದೆ. 
(ಇಷ್ಟರಲ್ಲಿ ರಾಜಕುಮಾರಿ ದಮಯಂತಿ ಮೊದಲ ಖಂಡದ ಎದುರಿಗೆ 
ಮತ್ತೆ ಹೊರಡಲನುವಾದಳು. ಕಲ್ಪನಾ ಓಡಿ ಹೋಗಿ ಅವಳನ್ನು 
ಸೇರಿಕೊಳ್ಳುತ್ತಾಳೆ) 

ಸೋದರ: ಮಾವನವರೆ, ಈ ದೇವತೆಗಳು ಏನೋ ಕೌತುಕ ಮಾಡಿದ ಹಾಗಿದೆ. 
ಸೋದರಿ ದಮಯಂತಿ ತುಂಬ ಗಾಬರಿಯಾಗಿದ್ದಾಳೆ. 

ಭೀಮರಾಜ: ಹಾಂ, ಕುಮಾರ, ಈ ದೇವತೆಗಳಿಂದ ಎಲ್ಲವೂ ಸಾಧ್ಯವಿದೆ. ಮಾನವರ 
ಸೌಂದರ್ಯದ ವೈರಿಗಳಿದ್ದಾರೆ, ಇವರು. 

ಸೋದರ: ಸೋದರಿ ದಮಯಂತಿಯ ಬೆನ್ನೇ ಹತ್ತಿದ್ದಾರೆ ಇವರು. ಇಂದಿನ ಈ 
ಸಮಾಗಮದಲ್ಲಿ ಎಲ್ಲ ಗದ್ದಲ ಈ ಮೂವರಿಂದಾಗಿಯೇ ಉಂಟಾಗಿದೆ. 

ಭೀಮರಾಜ: ಹಾಂ! ಕೆಲವೊಮ್ಮೆ ಎಲ್ಲಿಂದಲೋ ಗಾಳಿ ತೂರಿಬರುತ್ತದೆ, 


ದಮಯಂತಿ 159 


ಶಾಮಿಯಾನೆ ಕಿತ್ತು ಹೋಗುತ್ತದೇನೋ ಎನ 


ಆಕಾಶದಲ್ಲಿ ಮೋಡ ಕವಿಯುತ್ತದೆ, ಮತ್ತೆ ಕೆಲವೊಮ್ಮೆ ಪಾಕಶಾಲೆ 
ಮುಂತಾದ ಸಳಗಳಲ್ಲ ಸಣ್ಣಪುಟ್ಟ ಅಗ್ನಿ ತಾಂಡವ ನಡೆಯುತ್ತದೆ. 
ಸೋದರ: ಇದೆಲ್ಲ ಈ ದೇವತೆಗಳ ಚೇಷ್ಟಗಳಾಗಿವೆ. 


ಭೀಮರಾಜ: ಆದರೆ, ನಾವು ಅವರೆದುರಿನಲ್ಲಿ ನಿರ್ಬಲರಾಗಿದೇವ, ಏನು 


ಸೋದರ: ರಾಜಕುಮಾರ ನಳನನ್ನು ನೋಡಿ, ಎದುರಿಸುತ್ತಿದ್ದಾನೆ. 
ಭೀಮರಾಜ: ಹಾಗಂತಲೇ ಎರಡು ಶರತನ್ನು ಸ 


ಎಂ. 7 ತೆ ಬಿ 
ಧನ, ಕೃಷಿ ಮತ್ತು ವನಸ್ಪತಿ ಎಲ್ಲ ಈ ಇಬ್ಬರ ಹತಿರ ಒತ್ತೆ ಇಟ್ಟಿದಾನೆ 
ಸೋದರ: ಆದರೆ ಮೂರನೆಯ ಶರತ್ತನ್ನು ಗೆದ್ದಿದ್ದಾನಲ್ಲ ಅದರಿಂದಾಗಿ ಹಿಂದಿನ 


ಎರಡೂ ಶರತ್ತೂ ಮುರಿದು ಹೋದವು. 

ಭೀಮರಾಜ: ಮೂರನೆಯ ಶರತ್ತನ್ನು ಅವನು ಗೆದಿದ್ದಾ 
ಜಲದೇವ ಗೆಲ್ಲುವುದರಲ್ಲದ. ಅಷ್ಟರಲ್ಲ ದಮಯಂತಿ ಹೋಗಿ ಆಟ 
ಬಂದ ಮಾಡಿಸಿದಳಂದು ಕೇಳಿದ್ದೆ. 

ಸೋದರ: ಅವನ ಗೆಲುವು ಹೀಗಿದೆ: ಕಾಯಿಗಳನ್ನು ಪವನದೇವ ಕಳವಿನಿಂದ 
ಕಣ್ಣು ತಪ್ಪಿಸಿ ಅವುಗಳ ಸಾನದಿಂದ ಬದಲಿಸಿದ್ದ. ಕಲ್ಪನಾ ಈ ಕಳವನ್ನು 
ನೋಡಿದಳು ಹಾಗೂ ಕುಮಾರ ನಳನಿಗೆ ಹೇಳಿದಳು. ಆದರೆ, ಅಲ್ಲಿ 
ನೋಡಿ, ದಮಯಂತಿ ಎರಡನೆಯ ಸಲ ಮೊದಲ ಖಂಡವನ್ನು 
ಅತ್ತ ಎರಡನೆಯ ಖಂಡದತ್ತ-ದೇವತೆಗಳು ಇರುವ ಕಡ ಹೋಗಿ 
ನಿಂತಿದ್ದಾಳೆ. 

ಭೀಮರಾಜ: ಅಲ್ಲಿ ಹೋಗಿ ಏಕೆ ನಿಂತಿದ್ದಾಳೆ? ಯಾವನಾದರೂ ದೇವತೆಯನ್ನು 
ವರನೆಂದು ಆರಿಸುವವಳಿದ್ದಾಳೇನು ? 

ಸೋದರ: ಇಲ್ಲ ರಾಜಕುಮಾರ ನಳನೂ ಆ ದೇವತೆಗಳ ಮಧ್ಯದಲ್ಲಿಯೇ 
ಕುಳಿತಿದಾನೆ. 

ಭೀಮರಾಜ: ಅಂದರೆ, ಅವಳು ರಾಜಾ ನಳನನ್ನು ಆರಿಸಲಿದ್ದಾಳೇನು ? ಇದಂತೂ, 
ಬುದಿ ಹೀನತೆಯ ಮಾತಾಯ್ತು. ರಾಜಕುಮಾರ ನಳನ ಮೇಲೆ 
ದೇವತೆಗಳ ಕೋಪವಿದೆ. 

ಸೋದರ; ಆದರೆ, ಈ ಕೋಪದ ಕಾರಣವೂ ಸೋದರಿ ದಮಯಂತಿಯೇ 
ಆಗಿದ್ದಾಳೆ. ಅಲ್ಲಿ ನೋಡಿ, ಸೋದರಿ ದಮಯಂತಿ, ರಾಜಕುಮಾರ 
ನಳನ ಕೊರಳಲ್ಲಿ ಜಯಮಾಲೆಯನ್ನು ಹಾಕಿದಳು. 
(ರಾಜಕುಮಾರ ನಳನಿಗೆ ಜಯವಾಗಲೀ, ರಾಜಕುಮಾರ ನಳನಿಗೆ. 
ಜಯವಾಗಲಿ ಎಂಬ ಘೋಷಣೆಗಳು ಇಡೀ ಮಂಟಪದ ತುಂಬ 
ಧ್ವನಿಸುತ್ತವೆ. ದಮಯಂತಿಯ ಸೋದರ ಮಾವ ಹಾಗೂ ಬೇರ 
ರಾಜಪುರುಷರು ಕೂಡ ಈ ಜಯಕಾರದಲ್ಲಿ ಪಾಲ್ಗೊಳ್ಳುತ್ತಾರೆ. ಆ 
ನಂತರ ಭಾರೀ ಬಿರುಗಾಳಿ ಬೀಸುತ್ತದೆ, ಶಾಮಿಯಾನಾ ಇನ್ನೇನು ಬಿತ್ತು 


160 


ಮೂರು ಪಂಜಾಬಿ ನಾಟಕಗಳು 


ಎನ್ನುವ ಹಾಗೆ ಅಲುಗಾಡುತ್ತದೆ; ಆದರೂ ಯಾವುದೋ 
ಕಾರಣದಿಂದಾಗಿ ಅದು ಬೀಳುವುದಿಲ್ಲ. ಸ್ಥಳ-ಸ್ಥಳದಲ್ಲಿ ಕಂಬಗಳನ್ನು 
ಹಿಡಿದು ಜನ ನಿಂತಿದ್ದಾರೆ. ದಮಯಂತಿ ಹಾಗೂ ನಳ ಕೂಡಿ ಒಂದು 
ಕಂಬಕ್ಕೆ ಆಸರೆ ನೀಡುತ್ತಿದ್ದಾರೆ. ಮಂಟಪದಿಂದ ಎಲ್ಲ ರಾಜರು, 
ರಾಜಕುಮಾರರು ಹಾಗೂ ಮೂವರೂ ದೇವತೆಗಳು ಮೆಲ್ಲ ಮೆಲ್ಲಗೆ 
ಹೊರಗೆ ಹೋಗುತ್ತಾರೆ, ಕೇವಲ ರಾಜಾ ನಳ, ಅಲ್ಲಿಗೆ ಬಂದಿದ್ದ ಅವನ 
ಶುಭ ಚಿಂತಕ ರಾಜರು, ರಾಜಕುಮಾರರು ಮತ್ತು ರಾಜಾ ಭೀಮನ 
ಅತಿಥಿಗಳು ಮತ್ತು ರಾಜಪುರುಷ ಹಾಗೂ ಸ್ತ್ರೀಯರು ಮಾತ್ರ 
ಉಳಿಯುತ್ತಾರೆ. ಮಂಟಪದ ರಮಣೀಯತೆ ಇವರಿಂದಾಗಿಯೇ 
ಉಳಿದಿದೆ. ಸಂಗೀತ ಕೂಡ ಆನಂದ ಮತ್ತು ಉಲ್ಲಾಸದ 
ಸ್ಪರ-ತರಂಗಗಳನ್ನು ಹರಡುತ್ತಲಿದೆ) 


ಅಧಿಕಾರಿ: 
ದಮಯಂತಿ: 
ಮಂತ್ರಿ: 
ನಳ: 
ಅಧಿಕಾರಿ: 
ದಮಯಂತಿ: 
ನಳ: 
ಅಧಿಕಾರಿ: 
ನಳ; 
ಅಧಿಕಾರಿ: 


ದಮಯಂತಿ: 


ಮಂತ್ರಿ: 


ಅಂಕ: ಐದು 


(ರಾಜಾ ನಳನ ರಾಜ-ಭವನದ ಒಂದು ಕೋಣೆ, ಇಲ್ಲಿ ಕುಳಿತೇ 
ಅವನು ತನ್ನ ರಾಜ್ಯದ ಕಾರುಭಾರು ನಡೆಸುತ್ತಾನೆ. ನಳ, ಮಂತ್ರಿ, 
ಅಧಿಕಾರಿ ಹಾಗೂ ರಾಣಿ ದಮಯಂತಿಯರೂ ಇದ್ದಾರೆ) 


ಮಹಾರಾಜ, ವನ ವಿಭಾಗದಿಂದ ತುಂಬ ಚಿಂತಾಜನಕವಾದ 
ಸೂಚನೆಗಳು ಬರುತ್ತಲಿವೆ. ವನದಲ್ಲಿ ಬಹಳ ಕಡೆ ಅಗ್ನಿಯ 
ಹಾವಳಿಯಿಂದಾಗಿ, ತುಂಬ ಹಾನಿ ಉಂಟಾಗಿದೆ. 

ಹಾಂ! ಅಗ್ನಿದೇವ ತನ್ನ ಶಕ್ತಿ ತೋರಿಸುತ್ತಿದ್ದಾನೆ. 

ನನ್ನ ವಿಚಾರದಲ್ಲಿ ಯಜ್ಞ ಮಾಡುವುದರಿಂದ ಈ ಅಗ್ನಿಯ 
ಶಾಂತಿಯಾಗಬೇಕಿತ್ತು. 

ಮುಂದಿನ ಯಜ್ಞದ ಬಗ್ಗ ಯಾವ ತಿಥಿ ನಿಶ್ಚಿತಗೊಳಿಸಲಾಗಿದೆ, 
ಅಧಿಕಾರಿಗಳೇ? 

ಮಹಾರಾಜ, ಇದೇ ತಿಂಗಳ ಶ್ರಾವಣದ ಹದಿನಾರನೆಯ ಪ್ರವಿಷ್ಣಾದಲ್ಲ 
ಮಾಡಬೇಕೆಂದು ನಿಶ್ಚಯಿಸಲಾಗಿದೆ. 

ಅಷ್ಟು ದೂರ ಏಕೆ, ಅಧಿಕಾರಿಗಳೇ? ಈ ಯಜ್ಞ ಈ ತಿಂಗಳ 
ಸಂಕ್ರಾಂತಿಯಲ್ಲಿಯೇ ಮುಗಿಸಬೇಕಾಗಿತ್ತು. 

ಏನು, ಈ ತಿಥಿಯನ್ನು ಮುಂಚೆ ಹಾಕಲು ಆಗುವುದಿಲ್ಲವೇ? 
ಬಹಳ ಮುಂಚೆ ಸಾಧ್ಯವಿಲ್ಲ ಒಂದು ವಾರದ ವರೆಗೆ ಆಗಬಹುದು. 
ಹಾಗಾದರೆ ಹಾಗೇ ಮಾಡಿ, ಶ್ರಾವಣದ ಏಳನೆಯ, ಎಂಟನೆಯ ದಿನಕ್ಕೆ 
ಯಜ್ಞ ನಿಶ್ಚಿತಗೊಳಿಸಿ ಮತ್ತು ಹಾಗೆಂದು ಘೋಷಣೆ, ಈಗಲೇ ಎಲ್ಲ 


ಮುಟ್ಟುವಂತೆ ಮಾಡಲಾಗುವುದು, ಮಹಾರಾಜ. 
ಮಂತ್ರಿಗಳೇ, ವನಸ್ಪತಿ ಸಂಪತ್ತನ್ನು ಅಗ್ನಿದೇವನ ಆಹುತಿಯಿಂದ 
ಮುಕ್ತಗೊಳಿಸಲು ಯಾವುದಾದರೂ ಸಬಲ ಪ್ರಯತ್ನ, ಉಪಾಯ 
ಕಂಡು ಹಿಡಿಯಬೇಕು, ಅದೂ ತೀವ್ರ ಕಂಡು ಹಿಡಿಯಬೇಕು. 
ಮಹಾರಾಣಿ, ಈ ಘಟನೆ ನಡೆದು ಇನ್ನೂ ಆರು ತಿಂಗಳು ಕೂಡ 
ಆಗಿಲ್ಲ. ನಾವಂತೂ ಅಂದಿನಿಂದಲೇ ಇದರ ಚಿಂತೆಯಲ್ಲಿದ್ದೇವೆ, ಆದರೆ 
ಈ ಅಲ್ಲ ಸಮಯದಲ್ಲಿ ಯಾವ ಉಪಾಯವನ್ನೂ ಮಾಡಲಾಗಲಿಲ್ಲ. 


162 


ನಳೆ: 


ಮಂತ್ರಿ: 


ನಳ: 


ಮಂತ್ರಿ: 


ನಳ: 
ಮಂತ್ರಿ: 


ದಮಯಂತಿ: 


ಮಂತ್ರಿ: 


ದಮಯಂತಿ: 
ಮಂತ್ರಿ: 


ಅಧಿಕಾರಿ: 


ದಮಯಂತಿ: 


ಮಂತ್ರಿ: 


ಮೂರು ಪಂಜಾಬಿ ನಾಟಕಗಳು 


ಈ ಖಗ್ರಾಸ ಮುಕ್ತಿ ಪಡಯಲು ಏನು ಸಾಧನೆ ಯೋಚಿಸಿದ್ದೀರಿ, 
ಮಂತ್ರಿಗಳೇ. 

ದೊಡ್ಡ ಸಾಧನೆಯೆಂದರೆ, ಮಹಾರಾಜ, ಒಣಗಿದ ವೃಕ್ಷಗಳನ್ನು ಕಟಾವ 
ಮಾಡಿಸಿ, ಮನೆಗಳ ಸಾಮಾನ ಮಾಡಿಸುವುದು, ಪ್ರಜೆಗಳ 
ಇರುವಿಕೆಯಲ್ಲಿ ಇದರಿಂದ ಸುಧಾರಣೆಯಾಗುತ್ತದೆ. ಗಿಡ-ಗಿಡಗಳ 
ನಡುವಿನ ಅಂತರ ಹೆಚ್ಚುವುದರಿಂದ ಒಂದು ಶಾಖೆಯಿಂದ 
ಇನ್ನೂಂದು ಶಾಖೆಗೆ ಬೆಂಕಿ ಸುಲಭವಾಗಿ ತಗಲುವುದು ನಿಲ್ಲುತ್ತದೆ. 
ಒಣಗಿದ ವೃಕ್ಷಗಳನ್ನು ಕಡಿಸುವ ಅಧಿಕಾರ ನಮಗಿದೆ. 

ವೃಕ್ಷಗಳನ್ನು ಕಡಿಸಲು ಕೂಲಿ ಕೊಡಬೇಕು ತಾನೇ? ಹೀಗೆ ಕೂಲಿ 
ಕೊಡುವ ಸಾಮರ್ಥ, ನಮಗಿದೆಯೇ? 

ದ್ರವ್ನ ರೂಪದಲ್ಲಿ ಸಾಧ್ಯವಿಲ್ಲ ಪ್ರಭು, ಆದರೆ ಮರ ಕಡಿಯುವ 
ಪ್ರಜೆಗಳಿಗೆ ಅವರ ಮನೆಗೆ ಇಮಾರತಿಗೆ ಬೇಕಾಗುವ ಕಟ್ಟಿಗೆ 
ಕೊಡಬಹುದಾಗಿದೆ. 

ಪ್ರಜೆಗಳು ಇದರಿಂದ ಸಂತುಷ್ಟರಾಗುತಾರೆಯೇ ? 

ಕಲವರು ಸಂತುಷ್ಟರಾಗುತಾರ, ಕೆಲವರಾಗುವುದಿಲ್ಲ, ಅವರು ಮಿಜಿ, 
ಮಿಜಿ ಮಾಡುತ್ತಿರುತ್ತಾರೆ. ಆದರೆ, ಮಹಾರಾಜ, ಇನ್ನೇನು 
ಮಾಡಲಿಕ್ಕಾಗುತ್ತದೆ ? ಸಮಸ್ತ ಪ್ರಜೆಗಳನ್ನು ಸಂತುಷ್ಟಗೊಳಿಸುವುದು, 
ರಾಜ್ಯದ ಸಾಮರ್ಥ್ಯಕ್ಕೂ ಮೀರಿ ೨. 
ಮಂತ್ರಿಗಳೇ, ನಮ್ಮ ಸಮಸ್ತ ಪ್ರಜೆಗಳನ್ನೆಲ್ಲ 
ಸಾಮರ್ಥ್ಯ ಎಂದಾದರೂ ನಮ್ಮ ರಾಜ್ಯಕ್ಕೆ ಬಂದೀತೇ 
ಮಾಡಿದ ಕೆಲಸಕ್ಕಾಗಿ ಹಣ ಕೇಳಿದರೆ ಹಣ ಕೆ 

ವಸ್ತು ಕೇಳಿದರೆ ಅದನ್ನು ಕೊಡುವ ಶಕ್ತಿ ರಾಜ್ಯಕ್ಕೆ ಬಂದೀತೆ 
ರಾಮನಾಮ ಸ್ಮರಣ ಮಾಡಿ, ಮಹಾರಾಣ. | 
ಸೌಲಭ್ಯಗಳು ಸಾಧ್ಯವಿಲ್ಲ. ಬಹಳಷ್ಟು ಪ್ರಜೆಗಳನ್ನು ಮುಂದಿನ ಜನ್ಮ 
ಅಥವಾ ಸ್ವರ್ಗಲೋಕದ ಕಲ್ಪತ ಸುಖ ಸಾಧನಗಳಿಂದಲೇ 
ಸಂತುಷ್ಟಗೊಳಿಸಲಾಗುತ್ತದೆ. 

ಅವರು ಸಂತುಷ್ಟರಾಗುತಾರೆಯೇ ? 

ಕೆಲವೊಮ್ಮೆ ದಾರಿ ತಪ್ಪುತ್ತಾರೆ, ಮಹಾರಾಣಿ. ಆದರೆ ಹೆಚ್ಚಾಗಿ 
ಒಪ್ಪಿಕೊಳ್ಳುತ್ತಾರೆ, ಅವರಿಗೆ ಇನ್ನೇನು ಮಾಡಲು ಸಾಧ್ಯವಿದೆ? 

ಈ ಪ್ರಪಂಚ ದುಃಖದಿಂದ ತುಂಬಿದೆ, ಮಹಾರಾಣಿ, ಇಲ್ಲಿ ದುಃಖವನ್ನು 
ಎಲ್ಲರೂ ಸಹಿಸಿಕೊಳ್ಳಲೇಬೇಕಾಗುತ್ತದೆ. ಅದರಂತೆ ಪ್ರಜೆಗಳಿಗೂ 
ತಮ್ಮ ಭಾಗ್ಯದ ದುಃಖವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. 

ಆದರೆ, ಅಧಿಕಾರಿಗಳೇ, ಪ್ರಜೆಗಳ ಭಾಗ್ಯದಲ್ಲಿ ದುಃಖದ ಪಾಲೇ ಹೆಚ್ಚು, 
ಕ್ಷತ್ರಿಯ ರಾಜಾ, ಬ್ರಾಹ್ಮಣರ ಭಾಗ್ಯದಲ್ಲಿ ಸುಖದ ಪಾಲು ಅಧಿಕ. 
ಇದಕ್ಕೇ ಅವರವರ ಕರ್ಮವೆಂದು ಹೇಳುವುದು, ಮಹಾರಾಣಿ. 


ದಮಯಂತಿ 


ದಮಯಂತಿ: 


ಮಂತ್ರಿ: 


ದಮಯಂತಿ: 


ಮಂತ್ರಿ: 


ದಮಯಂತಿ: 


ಮಂತ್ರಿ: 
ನಳ: 


ಅಧಿಕಾರಿ: 


ಮಂತ್ರಿ: 


ದಮಯಂತಿ: 


ಮಂತ್ರಿ: 


ದಮಯಂತಿ: 


163 


ತ! ಅನುಕೂಲವಾಗಿರುವ ಸಿದ್ಧಾಂತವೇ ಸತ್ಯವಾದುದು. ಈ 
ಪೋೀಕದಲ್ಲಿ ಪ್ರಜೆಗಳ ದುಃಖಗಳ ಬಗ್ಗೆ ಯಾವುದೇ ಸ್ಪಷ್ಟ ಅಥವಾ 
Weisndos ಕಾರಣ ಕಂಡುಬರುವುದಿಲ್ಲ. ಯಾವುದಾದರೂ 
ಅದೃಶ್ಯ, ಅಜ್ಞಾತ ಕಾರಣ ಅವಶ್ಯ ಇರಬೇಕು, ಅಷ್ಟೇ. 
ಇರದೇ ಇದ್ದರೂ ಒಪ್ಪ್ರಬೇಕಾಗು ತದೆ. 
ಎಲ್ಲ ಒಂದೇ ಅಲ್ಲವೇ? ಸಂಸಾರದ ಸ್ಥಿತಿಯನ್ನು ಇನ್ನು ಬೇರೆ 
ರೀತಿಯಲ್ಲಿ ವ್ಯಾಖ್ಯೆಮಾಡಲಾಗುವುದಿಲ್ಲ. 
ಆದರೆ, ತನ್ನ ಪ್ರಜೆಗಳ ದುಃಖದಲ್ಲಿ ರಾಜಾ ಭಾಗಿಯಾಗಬೇಕು. 
ಬಯಸದೆ ಇದ್ದರೂ ಭಾಗಿಯಾಗಬೇಕಾಗುತ್ತದೆ, ಮಹಾರಾಣ. ತಾವು 
ತಮ ಸ್ಥಿತಿಯ ಬಗ್ಗೆಯೇ ವಿಚಾರ ಮಾಡಿ. ಮಳೆ ಬರದಿದ್ದರೆ 
ಬೆಳೆಯಿಲ್ಲ, ಬೆಂಕಿಯ ಅನಾಹುತದಿಂದ ವನಸ್ಪತಿಯ ನಷ್ಟ. 
ಹೀಗಾದಾಗ, ರಾಜ ಸುಖ ಸಾಧನಗಳನ್ನು ಪಡೆಯುವುದಾದರೂ 
ಹೇಗೆ? ಒಂದು ವರ್ಷವಿಲ್ಲದಿದರೂ, ಎರಡನೆಯ ವರ್ಷವಾದರೂ 
ಈ ದ ಬಿಸಿ ರಾಜನಿಗೂ ತಗಲುತ್ತದೆ. 


ನಾವು ಈ ಬಿಸಿ 6 ಸಿದರಾಗಬೇಕು, ಅಲ್ಲವೇ 

ಮಂತ್ರಿಗಳೇ? 

ಅವಶ್ಯ, ಮಹಾರಾಣಿ. 

ಪ್ರಿಯೆ, ಈ ಗದ್ದಲ, ಈ ಜಂಜಾಟದಲ್ಲಿ ನೀವು ಏಕೆ ? ನಾವು, ನಮ್ಮ 

ಮೇಲೆ ಬೀಳಲಿರುವ ಈ ವಿಪತ್ತುಗಳನ್ನು ಎದುರಿಸುವ ಸಾಧನಗಳನ್ನು 

ಅವಶ್ಯ' ಕ್ರೋಢೀಕರಿಸುತ್ತೇವೆ. ವನಸ್ಪತಿಯ ಬೆಂಕಿಯ ಜ್ವಾಲೆ, ರಾಜ 

ಭವನದವರೆಗೆ ಬರದಂತೆ ನೋಡಿಕೊಳ್ಳುತ್ತೇವೆ. 

ರಾಜ್ಯದಲ್ಲಿ ಮತ್ತೊಂದು ಚಿಂತಾಜನಕ ವಿಷಯವೆಂದರೆ ಮಳೆಯ 

ಅಭಾವ, ಮಹಾರಾಜ. 

ಹಾಂ, ಮಹಾರಾಜ, ಮಳೆ ಕೂಡ ಸಮಯಕ್ಕೆ ಸರಿಯಾಗಿ ಆಗುತ್ತಿಲ್ಲ. 

ಇಡೀ ಶ್ರಾವಣ ಮಳೆ ಇಲ್ಲದೆ ಕಳೆದು ಹೋಯಿತು; ಈ 
ಕಾಸದಲ್ಲಿಯೂ ಮಳೆಯ ಯೋಗ ವಿಶೇಷದಿಲ್ಲವೆಂದು 

ಜ್ಯೋತಿಷಿಗಳು ಹೇಳುತ್ತಿದ್ದಾರೆ. 

ಹಾಗಾದರೆ, ಪವನದೇವನೂ ತನ್ನ ಶಕ್ತಿ ತೋರಿಸುತ್ತಿದ್ದಾನೆ. 

ಏನು ಹೇಳೋಣ, ಮಹಾರಾಣಿಯವರೆ, ಪವನವಂತೂ ಮಳೆಯನ್ನೇ 

ತರುವುದಿಲ್ಲವೆಂದು ಆಣೆ ಮಾಡಿದ ಹಾಗಿದೆ. ದಕ್ಷಿಣದಿಂದ ಬಿಸಿಗಾಳ 

ಬೀಸುತ್ತಲಿದೆ. ಆಕಾಶದಲ್ಲಿ ಎಲ್ಲಿಯೂ ಮೋಡ ಕವಿದ ಚಿಹ್ನ ಕೂಡ 

ಇಲ್ಲ. 

ಮಂತ್ರಿಗಳೇ, ಈವರೆಗೂ ನಾವು ಪವನದೇವನಿಂದ ನಮ್ಮ 

ಭೂಮಿಗಳನ್ನು ಬಿಡಿಸಿಕೊಳ್ಳಲಿಲ್ಲ. 


164 


ಮಂತ್ರಿ: 


ನಳ: 
ಮಂತ್ರಿ: 


ನಳ: 


ಮಂತ್ರಿ: 


ದಮಯಂತಿ: 


ಅಧಿಕಾರಿ: 


ದಮಯಂತಿ: 


ಮಂತ್ರಿ: 


ನಳ: 


ಅಧಿಕಾರಿ: 


ನಳ: 


ಮಂತ್ರಿ: 


ನಳ: 


ಮೂರು ಪಂಜಾಬಿ ನಾಟಕಗಳು 


ಒತ್ತೆಯ ಆ ಭೂಮಿಯನ್ನು ಬಿಡಿಸಿಕೊಳ್ಳಲು ಇಷ್ಟು ಅಲ್ಲ 
ಅವಧಿಯಲ್ಲಿ ನಮಗೆ ಶಕ್ತಿ ಎಲ್ಲಿಂದ ಬರಬೇಕು, ಮಹಾರಾಣಿ. 
ಆದರೆ, ಮಂತ್ರಿಗಳೇ, ಈ ಶಕ್ತಿಯನ್ನು ನಾವು ಪಡೆಯಲೇಬೇಕು. 
ುಹಾರಾಜ, ಸಾಧನೆ ನಡೆದಿದೆ, ಆರು ತಿಂಗಳ ಸಮಯ, ಅಷ್ಟು 
ದೊಡ್ಡ ಸಮಯವೇನಲ್ಲ, ಸಫಲತೆ ಪಡಯಲು. 

ಹೊಲಗಳಲ್ಲಿ ಬಾವಿ ತೋಡಿಸುವ ಕೆಲಸ ಹೇಗೆ ನಡೆದಿದೆ? ಚೆನ್ನಾಗಿ 
ಸಾಗುತ್ತಲಿದೆಯೇ? 

ಮಹಾರಾಜ, ಈ ಆರು ತಿಂಗಳಲ್ಲಿ ಐದು ನೂರು ಬಾವಿಗಳನ್ನು 


ತೆಗೆಸಿದ್ದೇವೆ. 

ಐದು ನೂರು ಬಾವಿಗಳಿಂದ ಬೇರೆಯಾದ ಐದು ಸಾವಿರ ಸುತ್ತಿನ 
ಬವ ಪವನದೇವನದು, ಅದನ್ನು ಹ 
ಬಿಡಿಸಿಕೊಳ್ಳ ಬಹುದಾಗಿದೆ. ಮತ್ತೆ ಐದುಸಾವಿರ ಸುತ್ತಿನ 


ಭೂಮಿಯಿಂದ ಇಪ್ಪತ್ತು ಸಾವಿರ ಪ್ರಜೆಗಳ ಉದರ ಪೋಷಣೆ 
ನಡೆಯಬಹುದಾಗಿದೆ. 

ಸರಿಯಾಗಿದೆ ಮಹಾರಾಣಿ, ತಾವು ಸರಿಯಾಗಿಯೇ ಕಲ್ಪಿಸಿದ್ದೀರಿ. 
ಹಾಗಾದರೆ, ಈ ರೀತಿಯಿಂದ ನಾವು ನೂರು ವರ್ಷಗಳಲ್ಲಿ ಕೂಡ, 
ನಮ್ಮ ಭೂಮಿ ಹಾಗೂ ನಮ್ಮ ಪ್ರಜೆಗಳನ್ನು, ಪವನದೇವನ 
ಒತ್ತೆಯಿಂದ ಮುಕ್ಕಗೊಳಿಸಲು 
ಬಹಳ ಕಷ್ಟವಿದ ಮಹಾರಾಣಿಯವರೆ, ಪಗಡೆಯ ಆಟ ಗೆದ್ದು ಪವನ 
ದೇವ ಈ ಒತ್ತೆ ಹಾಕಿದ ಬಗ್ಗ ಮಹಾರಾಜರ ಸ್ತೀಕೃತಿಯನ್ನು 
ಪಡದಿದ್ದಾನೆ. ಪವನದೇವನಲ್ಲಿ ನಮ್ಮ ಭೂಮಿಯ ಒತ್ತೆ ಹಾಕುವಿಕೆ, 
ಆದಿಕಾಲದಿಂದಲೂ ನಡದು ಬಂದಿದೆ. 


ಇವುಗಳಲ್ಲಿ ಬಹಳಷ್ಟನ್ನು ಸರಿಯಾಗಿ ಕಟ್ಟಿಸುವ ಸಾಮರ್ಥ್ಯವೂ 

ಪ್ರಜೆಗಳಿಗಿಲ್ಲ. 

ನಾವು ಈ ಕಾರ್ಯದಲ್ಲಿ ಪ್ರಜೆಗಳಿಗೆ ಯೋಗ. ಸಹಾಯ ಮಾಡಲು 
€- ಹಾಹಾ) 4) 

ಸಾಧ್ಯವಿಲ್ಲವೇ 


ಏನು ಸಹಾಯ ಮಾಡಬಹುದು, ಮಹಾರಾಜ? ಪ್ರಜೆಗಳಿಗೆ 
ಅವಶೃವಿರುವ ಇಟ್ಟಿಗೆಗಳನ್ನು ನಾವು ಎಷ್ಟು ಸುಟ್ಟುಕೊಡಲು ಸಾಧ್ಯ? 
ಆ ಲು 0) ದ್ರ ೬ 

ಈ ಕೆಲಸ, ಕೇವಲ ೩ ವನಸ್ಪತಿಯಿಂದ ಬಂದ ಧನದಿಂದ ಆಗಲಾರದು. 

ಕಲ್ಲದ್ದಲು ಕೂಡ ಬೇಕು, ಅದರ ಬೂದಿಯೂ ಅವಶ್ಶ. 

ಇಟ್ಟಂಗಿ ಸುಡುವ ವೃವಸಯನ್ನು ಇನ್ನಷ್ಟು ಹಚು 
ಪ 38 ಬ ತ 

ಮಾಡಬಹುದಾಗಿದೆ ? 


ದಮಯಂಶಿ 


ಮಂತ್ರಿ: 


ಅಧಿಕಾರಿ: 


ನಳ: 


ಮಂತ್ರಿ: 
ದಮಯಂತಿ: 
ವಳೆ: 
ಮಂತ್ರಿ: 
ನಳ: 


ಮಂತ್ರಿ: 


ದಮಯಂತಿ: 
ಮಂತ್ರಿ: 


ದಮಯಂತಿ: 


ಮಂತ್ರಿ: 


165 


ಬಹಳ ಕಡಿಮೆ, ಮಹಾರಾಜ. ಅಡವಿಯಿಂದ ಕಟ್ಟಿಗೆ ತರಲು ಸೌಲಭ್ಯ 
ಮಾಡಿಕೊಟ್ಟಿದ್ದೇವೆ, ಪ್ರಜೆಗಳಿಗೆ. ಅದೂ ಅಲ್ಲದೆ ವನದಲ್ಲಿಯ 
ಬೆಂಕಿಯನ್ನು ಹಿಡಿತದಲ್ಲಿ ತರುವಲ್ಲಿ ಪ್ರಜೆಗಳ ಸಹಾಯವನ್ನೂ 
ಪಡೆದಿದ್ದೇವೆ. ಹಾಗಿದರೂ ತೋಡಿದ ನೂರು ಬಾವಿಗಳಲ್ಲಿ ಬಹು 
ಕಷ್ಟದಿಂದ ಒಂದು ಮಾತ್ರ ಪಕ್ಕಾ ಬಾವಿಯಾಗುತ್ತದೆ. 

ಒಂದು ಪಕ್ಕಾ ಬಾವಿಯಿಂದಲೂ ಇಡೀ ವರ್ಷ ಹತ್ತು ಸುತ್ತಿನ 
ಭೂಮಿಗೂ ನೀರು ಸಾಕಾಗುವುದಿಲ್ಲ. ಅದೆಷ್ಟೋ ಕಡೆ ಬಾವಿಗಳಿಂದ 
ನೀರು ಜಗ್ಗಲು ಎತ್ತಿನ ಜೋಡಿಗಳಿಲ್ಲ. ಕೆಲ ಬಾವಿಗಳಲ್ಲಿ ನೀರು 
ಮೇಲೆಯೇ ಇದೆ. ಅಂಥ ಬಾವಿಯಿಂದ ಪ್ರಜೆಗಳು, ಯಾತದಿಂದ 
ತಾವೇ ನೀರನ್ನು ಜಗ್ಗುತ್ತಾರೆ. 

ಮಂತ್ರಿಗಳೇ, ನಾವು ನದಿಗಳಿಂದ ಕಾಲುವೆ ತಂದು ಈ ಕೆಲಸವನ್ನು 
ಪೂರ್ಣಗೊಳಿಸಲು ಸಾಧ್ಯವಿಲ್ಲವೇ? ಆಗಲಾದರೂ ಕೊಂಚ ಸಿದ್ಧಿ 
ಸಾಧಿಸಬಹುದಲ್ಲ! 

ಒಂದು ಕಾಲುವೆಯ ಕೆಲಸವೂ ನಡೆದಿದೆ, ಮಹಾರಾಜ. 
ಕಾಲುವೆಗಳಿಂದ ಈ ಕಾರ್ಯದ ಸಿದ್ದಿ ಆಗಬಹುದೆಂಬ ಆಶಯ 
ನನ್ನದಾಗಿದೆ. ನಾವು ಇನ್ನಿಷ್ಟು ಕಾಲುವೆ ತೆಗೆಸುವಲ್ಲಿ ನಮ್ಮ ಶಕ್ತಿ 
ವಿನಿಯೋಗಿಸಬೇಕು. 

ಹೌದು, ಮಂತ್ರಿಗಳೇ! ನಾವು ನಾಲ್ಕೈದು ಕಾಲುವೆ ತೆಗೆಸಲು ಆರಂಭ 
ಮಾಡಬೇಕು. ಏಕೆ, ಅದು ಸಾಧ್ಯವಿಲ್ಲವೇ? 

ಮಹಾರಾಜ, ಇರುವ ತೊಂದರೆ ಅದೇ ದ್ರವ್ಯದ್ದು. ಕಾಲುವೆ 
ತೆಗೆಯುವ ಪ್ರಜೆಗಳಿಗೆ ಯೋಗ್ಯ ಕೂಲಿ ಎಲ್ಲಿಂದ ಕೊಡುವುದು ? 
ತಮ್ಮ ಹಿತಕ್ಕಾಗಿಯೇ ದುಡಿಯಲು ಪ್ರಜೆಗಳನ್ನು ಪ್ರೇರೇಪಿಸಲು 
ಸಾಧ್ಯವಾಗಲಿಕ್ಕಿಲ್ಲವೇ ? 

ಪ್ರಜೆಗಳಿಗೆ ಕೃಷಿಗಾಗಿ ಹಂಚಲಾಗದ ಹೊಲಗಳಲ್ಲಿ ಈ ಕೆಲಸವನ್ನು 
ಸುಲಭವಾಗಿ ಮಾಡಿಸಬಹುದಾಗಿದೆ. ಇಂಥ ಹೊಲಗಳಲ್ಲಿ ಕಾಲುವೆ 
ತೆಗೆಯಲು ಬರುವ ಪ್ರಜೆಗಳಲ್ಲಿಯೇ, ಈ ಹೊಲವನ್ನು 
ಹಂಚಲಾಗುವುದು ಎಂದು ನಾವು ಪ್ರಜೆಗಳಿಗೆ ಹೇಳಬಹುದಾಗಿದೆ. 
ಈ ಕಲಸ ಅವಶ್ಯ ಹಾಗೂ ಶೀಘ್ರವಾಗಿ ಆಗಬೇಕು. 

ಮಹಾರಾಜರ ಆಜ್ಞೆಯಾದರೆ ನಾವು ಇಂಥ ಒಂದು ಯೋಜನೆ 
ಮಾಡಬಹುದಾಗಿದೆ. | 

ಹೌದು, ಹಾಗೇ ಮಾಡಿ ಮಂತ್ರಿಗಳೇ, ಈ ಕೆಲಸದಲ್ಲಿ ತಾತ್ಸಾರ 
ಸಲ್ಲದು. ಆ ಹೊಸ ಸ್ಥಳದಲ್ಲಿ ವಾಸ ಮಾಡಲು ನಾವೂ ಬೇಕಾದರೆ 
ಹೋಗೋಣ. 

ಒಳ್ಳೆಯದು, ಮಹಾರಾಜ, ಈ ಪಟ್ಟಣ ಅಕಾಲದಲ್ಲಿ ಬಹಳ 
ತೊಂದರೆಗೀಡಾಗುತ್ತದೆ. ರಾಜಭವನವೂ ಕಾಲುವೆಗಳಿಂದ ಉಳುಮ 


166 


ದಮಯಂತಿ: 


ಮಂತ್ರಿ: 


ಸಚಿವ: 


ನಳ; 


ಅಧಿಕಾರಿ: 


ನಳ: 


ಅಧಿಕಾರಿ: 


ಮಂತ್ರಿ: 


ಅಧಿಕಾರಿ: 


ನಳ: 


ದಮಯಂತಿ: 


ನಳೆ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ಆಗುವ ಭೂಪ್ರದೇಶದಲ್ಲಿದ್ದರೇ ಒಳ್ಳೆಯದು. 

ಹಾಂ, ಈ ಪಟ್ಟಣದ ಮೇಲೆ ಶತ್ರುದೇವತೆಗಳ ಛಾಯೆ ಬಿದ್ದಿದೆ. ಈ 
ಕಾಲದಲ್ಲಿ ನಮಗೆ ಸ್ಥಾನ ಬದಲಿಸಬೇಕಾದುದು ಅವಶ್ಯವಾಗಿದೆ. 
ಅದೂ ಅಲ್ಲದೆ ರಾಜವಂಶದ ಮರ್ಯಾದೆ ಕೂಡ. ಹೊಸ ಪರಿವಾರ 
ಹಾಗೂ ಹೊಸ ಭವನ. 

(ಎಲ್ಲರೂ ಮುಗುಳಗುತ್ತಾರೆ) 

ಮಹಾರಾಜ, ಕೆಲ ಸೂಚನೆಗಳು, ಕೈಗಾರಿಕೆಗಳ ಬಗ್ಗೆ, ಅವನ್ನೂ 
ವಿಚಾರಿಸಬೇಕು. 

ಹೌದು, ಹೌದು! ಇದರ ಬಗ್ಗೆಯೂ ಸಾಕಷ್ಟು ಧ್ಯಾನ ನೀಡಬೇಕು. 
ವಿದರ್ಭಕ್ಕೆ ಹೋಗುವುದಕ್ಕಿಂತ ಮೊದಲು ನಾವು ಈ ವಿಭಾಗದ 
ಅಧಿಕಾರವನ್ನು ವೀರ ಪುಷ್ಕರನಿಗೆ ವಹಿಸಿಕೊಡಲಾಗಿತ್ತು. ಪುಷ್ಕರ 
ಚತುರನಾಗಿದ್ದಾನೆ, ಆದರೆ ಅವಶ್ಯಕತೆಗಿಂತ ಕೊಂಚ ಅಧಿಕ. 
ಕೈಗಾರಿಕೋದ್ಯಮದಲ್ಲಿ ಬಟ್ಟೆಯ ಉತ್ಪಾದನೆಯ ಕೆಲಸ ರಾಜ್ಯದಲ್ಲಿ 
ತುಂಬ ಅಧಿಕವಾಗಿದೆ. ಆದರೆ ಮಾರಾಟ ಕರದಲ್ಲಿ ಏನೂ 
ಲಾಭವಾಗಲಿಲ್ಲ. 

ನೇಕಾರರಿಗೆ ಅದೆಷ್ಟೋ ಸವಲತ್ತುಗಳನ್ನು ಕೂಡಬೇಕಾಯಿತು. ಅದೂ 
ಅಲ್ಲದೆ ಅವರಿಗೆ ಕರ ಕಡಿಮೆ ಮಾಡಲಾಯಿತು. ಅವರು ತಮ್ಮ 
ಉದ್ಯಮದಲ್ಲಿ ಅಭಿವೃದ್ದಿ ಹೊಂದಲೆಂದು-ಹೀಗೆಲ್ಲ ಪುಷ್ಕರ 
ಹೇಳುತ್ತಿರಬಹುದು. 

ಮಹಾರಾಜ, ಮಾರಾಟ ಕರ ಮುಂತಾದ ಕರಗಳಲ್ಲಿ ವೃದ್ಧಿ ಆಗದೆ 
ಇರುವುದರ ಮುಖ್ಯ ಕಾರಣವೆಂದರೆ ಬಟ್ಟೆಯನ್ನು ಹೆಚ್ಚು 
ನೆಯ್ಯಲಾಗಿದ್ದರೂ ಅದಕ್ಕೆ ಮೊದಲಿದ್ದ ಬೆಲೆ ಇಲ್ಲದೆ 
ಹೋದುದು-ಎಂದು ಹೇಳಲಾಗಿದೆ. 

ಇದರಲ್ಲಿ ಸಂದೇಹವಿಲ್ಲ, ಏಕೆಂದರೆ ಅಕಾಲದಿಂದಾಗಿ ಜನತೆಯಲ್ಲಿ 
ಕೊಳ್ಳುವ ಹಾಗೂ ಹೆಚ್ಚು ಬೆಲೆ ತೆತ್ತುವ ಶಕ್ತಿ ಕಡಿಮೆಯಾಗಿದ. 
ವಿಶೇಷವಾಗಿ, ಈ ಗ್ರೀಷ್ಮ ಯತುವಿನಲ್ಲಿ ಬಟ್ಟೆಯ ಮಾರಾಟ ತುಂಬ 
ಕಡಿಮೆಯಾಗಿದೆ. 

ಈ ಗ್ರೀಷ್ಮದಿಂದಲೇ ರಾಜ್ಯದ ಪತನ ಆರಂಭವಾಯಿತೆಂದು 
ತೋರುತ್ತದೆ. 

ಪ್ರಿಯ, ಹೀಗೆ ಹೇಳದಿರಿ! ತಮ್ಮ ರಾಜ್ಯದ ಪತನ ಎಂದೂ 
ಆಗಲಾರದು. 

ಹಾಗೇ ಆಗಲಿ, ಆದರೆ ದೇವತೆಗಳ ಹಗೆ ಕೂಡ ಒಂದು ಕಠೋರ 
ಶಕ್ತಿಯಾಗಿದೆ. 

ನಾವು ದೇವತೆಗಳ ಈ ಹಗೆಯ ಮೇಲೆ ವಿಜಯ ಪಡೆಯೋಣ. 
ಎದರ್ಭದಲ್ಲಿ ಜಲದೇವನೊಂದಿಗೆ ಆಟದಲ್ಲಿ ತಾವು 


ದಮಯಂತಿ 


ನಳ: 


ಅಧಿಕಾರಿ: 


ಹಾಲೆ 
೧೨ 


ಮಂತ್ರಿ: 


ಅಧಿಕಾರಿ: 


ನಳ: 


ಮಂತ್ರಿ: 


ನಳ: 
ಅಧಿಕಾರಿ: 
ನಳ: 


ಅಧಿಕಾರಿ: 


ನಳ: 


ಕೊಳ್ಳಲಿಲ್ಲವೇ ") 

ಇಂಥದೇ ಏನಾದರೂ ಸಾಹಸವಾದರೆ, ಈ ದೇವತೆಗಳ ಹಗೆಯಿಂದ 
ಪಾರಾಗುವುದು ಸಾಧ್ಯ. 

ಖನಿಜ ಪದಾರ್ಥಗಳ ಉತ್ಪನ್ನ ಕೂಡ ಕಡಿಮೆಯಾಗಿದೆ. 

ಇದಕ್ಕೆ ಕಾರಣ ? 

ಈ ಕೊರತೆ ಕೂಡ, ಈ  ಯತುವಿನ ಆಗಮನದೊಂದಿಗೇ 
ಆರಂಭವಾಗಿದೆ. 

ಈ ವರ್ಷ ವನದಲ್ಲಿ ಮರಗಳನ್ನು ಕಡಿಯುವ ಕೆಲಸಕ್ಕೆ ಜನರನ್ನು 
ಹೆಚ್ಚು ಹಚ್ಚಿದ್ದರಿಂದ, ಗಣಿಗಳಲ್ಲಿ ಕಲಸಗಾರರು ಕಡಿಮೆಯಾಗಿರ 
ಬೇಕೆಂದು ತೋರುತ್ತದೆ. 

ಇದು ಒಳ್ಳೆ ಕಲಸವಾಯಿತಲ್ಲ. ವನದಲ್ಲಿ ಕಲಸಕ್ಕೆ ಪ್ರಚೆಗಳನ್ನು 
ಹಚ್ಚಿದರೆ, ಬಟ್ಟೆ ನೆಯುವುದಕ್ಕೆ ಹಾಗೂ ಗಣಗಳಲ್ಲಿ ಕೆಲಸ 
ಮಾಡುವುದಕ್ಕೆ ಕೆಲಸಗಾರರ ಕೊರತಯಾಗುತ್ತದೆ. ವಿಚಿತ್ರ ಪರಿಸ್ಥಿತಿ. 
ಮಹಾರಾಜ, ವಾದ ಆರ್ಥಿಕ ಉನ್ನತಿಯ ಗತಿಯನ್ನು 
ಪೂರ್ವಕ ಯೋಜನೆ 


ಹಚ್ಚೆಸಲೋಸುಗ ತುಂಬ ಬುದಿಮತ್ತೆ 

ನಿರ್ಮಿಸುವ ಅವಶ್ರಕತ ಇದೆ. ನಾವು ತುಂಬ ಎಚ್ಚರಿಕೆಯಿಂದ ಕೆಲಸ 
ಮಾಡುತ್ತಿದೇವೆ, ಹಾಗಿದ್ದರೂ ಏನೇನೋ ಕೊರತೆಗಳು 
ಉಳಿದುಬಿಡುತ್ತವೆ, ಹಾಗೂ ಹೂಸ ಸಮಸ್ಯೆಗಳು ತಲೆದೋರುತ್ತವೆ. 


ಯಶಸ್ಮಿಯಾಗುತ್ತೇವ. 
ಸರಿ, ಉಪ್ಪಿನ ಉದ್ಯಮದ ಸಿತಿ ಹೇಗಿದೆ 
ಈ ವರ್ಷ ಅದರಲ್ಲೂ ಕೊರತೆ ಇದೆ, ಮಹಾರಾಜ. 
(ಗಾಬರಿಯಾಗಿ) ಅದು ಏಕೆ? ಏನು ಹಳದ ನೀರಿನಲ್ಲಿಯ ಉಪ್ಪು, 
ೀವತೆಗಳ ಕ್ರೋಧದ ಕಾರಣದಿಂದಾಗಿಯೇ ಕಡಿಮೆಯಾಯಿತೇ "? 
ಮಹಾರಾಜ, ರಾಜಕುಮಾರ ಪುಷ್ಕರ ಅವರು ಈ ವರ್ಷ, ಕಳದ 
ವರ್ಷದಷ್ಟು ಉಪ್ಪು ಹೊರಡಲಿಲ್ಲವೆಂದು ಹೇಳುತ್ತಿದ್ದಾರೆ. ಕಳೆದ 
ವರ್ಷ ಹೆಚ್ಚು ಉಪ್ಪು ಲಭ್ಯವಾಗಿತ್ತು. ನಾವು ಕಳೆದ ವರ್ಷ ನೀರನ್ನು 
ಪಡೆದ ಸ್ಥಾನದಲ್ಲಿ ಉಪ್ಪಿನ ಅಂಶ ಅದರಲ್ಲಿ ಹೆಚ್ಚಾಗಿತ್ತು. ಈ ವರ್ಷದ 
ನೀರಿನಲ್ಲ ಉಪ್ಪಿನ ಅಂಶ ಕಡಿಮೆ ಇದೆ-ಎಂದು ರಾಜಕುಮಾರ ಪುಷ್ಕರ 
ಅವರ ಹೇಳಿಕೆಯಾಗಿದೆ. 
ಇದು ಹೇಗೆ ಸಾಧ್ಯ? ಹಳೆದ ನೀರನ್ನು ಬೇರೆ ಬೇರೆ ಪಾತಳಿಯಲ್ಲಿ 
ಹಂಚಿ ಹಾಕಿಲ್ಲವಲ್ಲ, ಒಂದೆಡೆಯ ನೀರಿನಲ್ಲಿ ಉಪ್ಪು ಹೆಚ್ಚಾಗಿರಲು, 
ಇನ್ನೊಂದೆಡೆಯ ನೀರಿನಲ್ಲಿ ಉಪ್ಪು ಕಡಿಮೆಯಾಗಿರಲು. 


168 


ಮಂತಿ: 


ನಳೆ: 


ನಳೆ: 


ದಮಯಂತಿ: 


ನಳ: 


ದಮಯಂತಿ: 
ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳೆ: 


ಮೂರು ಪಂಜಾಬಿ ನಾಟಕಗಳು 


(ಅಧಿಕಾರಿ ಮೌನವಾಗಿರುತ್ತಾನೆ) 

ಮಹಾರಾಜ, ಇದನ್ನೇ ಹೇಳಲಾಗಿದೆ. ಇದರಲ್ಲಿ ಸತ್ಯವೂ 
ಇರಬಹುದುದಾಗಿದೆ. 

ಯಾರ ಮಾತನ್ನು ನಂಬಲಿ, ಯಾರ ಮಾತನ್ನು ನಂಬದಿರಲಿ! 
ಸೋದರನಾದ ಪುಷ್ಕರನಲ್ಲಿ ಅವಿಶ್ವಾಸ ಮಾಡಲೇ? ಆತ ಹೇಳಿದ 
ಹಾಗೆ ಇದ್ದಿರಬಹುದು. ಈ ವರ್ಷ ಎಲ್ಲ ಕಡೆಯಿಂದ ಹಾನಿಯೇ 
ಹಾನಿ, ಕೊರತೆಯೇ ಕೊರತೆ. 

(ದಮಯಂತಿಯ ಕಡೆ ನೋಡುತ್ತಾನೆ. ಅವಳು ಲಜ್ಜೆಗೊಳ್ಳುತ್ತಾಳೆ. 
ಮಂತ್ರಿ ಹಾಗೂ ಅಧಿಕಾರಿಗಳೂ ಏನೂ ಹೇಳುವುದಿಲ್ಲ) 

(ಕೆಲ ಹೊತ್ತಿನ ನಂತರ) ಸರಿ, ಮಂತ್ರಿಗಳೇ ತಾವು ಹಾಗೂ 
ಅಧಿಕಾರಿಗಳು ಇನ್ನು ಹೊರಡಬಹುದು. ನಾವು ಕೆಲ ಸಮಯ 
ವಿಶ್ರಾಂತಿ ಪಡೆಯುತ್ತೇವೆ. (ಮಂತ್ರಿ, ಅಧಿಕಾರಿ ಹೋಗುತ್ತಾರೆ) 
(ಹತ್ತಿರ ಬಂದು) ಪ್ರಿಯ, ಈ ರೀತಿ ಸಿಟ್ಟಿಗೆ ಬರುವುದು ತಮಗೆ 
ಶೋಭಿಸುವುದಿಲ್ಲ ಅದೂ ಅಲ್ಲದೆ ಇದರಿಂದ ಯಾವ ಲಾಭವೂ 
ಇಲ್ಲ. 

ನಾನು ಮಂತ್ರಿಯ ಮೇಲಾಗಲಿ ಅಥವಾ ಅಧಿಕಾರಿಯ ಮೇಲಾಗಲಿ 
ಸಂಶಯ ವ್ಯಕಗೊಳಿಸಲಿಲ್ಲ. ಅದೂ ಅಲ್ಲದೆ ಅವರ ಬಗ್ಗೆ ನನ್ನಲ್ಲಿ 
ಸಂಶಯ ಹುಟ್ಟಿಯೂ ಇಲ್ಲ. 

ಹಾಗಾದರೆ ಪುಷ್ಕರ ರಾಜನ ಬಗ್ಗೆ ಸಂಶಯ ಉತ್ಪನ್ನವಾಗಿದೆ ಏನು? 
ಹಾಂ, ಪುಷ್ಕರ ರಾಜನ ಬಗ್ಗೆ. ಪುಷ್ಕರ ನನಗೆ ದ್ರೋಹ 
ಮಾಡುತ್ತಿದ್ದಾನೆ. ಅವನು ನನ್ನ ಶತ್ರುಗಳಾದ ದೇವತೆಗಳೊಂದಿಗೆ 
ಬೆರೆತಿದ್ದಾನೆಂದು ಅನ್ನಿಸುತ್ತಲಿದೆ. 

ಹೀಗೆ ಸಂಶಯಪಡಲು ತಮ್ಮ ಹತ್ತಿರ ಸಾಕಷ್ಟು ಕಾರಣಗಳು 
ಇರಬೇಕಾಗುತ್ತದೆ. ಸೋದರನ ಬಗ್ಗೆ ಅನಾವಶ್ಯಕವಾಗಿ 
ಸಂಶಯಪಡುವುದು ಘೋರ ಪಾಪ. 

ದೇವತೆಗಳ ಹಗೆ ನನ್ನ ಸಾಹಸವನ್ನೇ ಹಾಳು ಮಾಡಿದೆ. ನನ್ನ ಬುದ್ಧಿ, 
ಕೂಡ ಕೆಲಸ ಮಾಡಲು ನಿರಾಕರಿಸುತ್ತಲಿದೆ ಎಂದು ತೋರುತ್ತದೆ. ' 
ಪುಷ್ಕರ ರಾಜ ಕೂಡ ಯಾವ ಕಡೆಯಿಂದಲೂ ಲಾಭವಾಗುವುದನ್ನು 
ತೋರಿಸುತ್ತಿಲ್ಲ. ಹಾಗಿದ್ದರೂ ಇದರಲ್ಲಿ, ಅವನ ತಪ್ಪೇನು ಇರದೆ 
ಇರಬಹುದು. ಒಂದು ವೇಳೆ ದೇವತೆಗಳ ಕ್ರೋಧ ರಾಜ್ಯದ ಕೃಷಿ 
ಹಾಗೂ ವನಸ್ಪತಿಗಳ ಮೇಲೆ ಪ್ರಭಾವ ಬೀರುವುದಾದರೆ, ಖನಿಜ 
ಪದಾರ್ಥಗಳ ಮೇಲೂ ಬೀರಬಹೂದಾಗಿದೆ. 

ಖನಿಜ ಪದಾರ್ಥಗಳ ಮೇಲೆ, ಉದ್ಯೋಗಗಳ ಮೇಲೆ, ಕೃಷಿ ಹಾಗೂ 
ವನಸ್ಪತಿಗಳ ಮೇಲೆ ಇದ್ದಷ್ಟು ದೇವತಗಳ ಅಧಿಕಾರವಿರುವುದಿಲ್ಲ. 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳೆ: 


ದಮಯಂತಿ: 


ನಳ: 


ದಮಯಂತಿ: 


ನಳ: 


ದಮಯಂತಿ: 


: ಇದರಿಂದಾಗಿಯೇ ಮನುಷ ನಿಗೆ, ದೇವತೆಗಳಿಗಿಂತ ವಿಶೇಷತೆ 


ಪ್ರಾಪ್ತವಾಗಿರುವುದು. 

ಹೌದಾ? ಆದರೆ ಅದೆಷ್ಟೋ ದೇವತೆಗಳೂ ವಿವಾಹಿತರಾಗಿದಾರೆ. 
ಆದರ ಅವರಿಗ ಸಂತಾನದ ವರದಾನ ಪ್ರಾಪಿ. ಯಾಗಿಲ್ಲ. ಸಂತಾನ 
ಮನುಷ್ಯನ ಭಾಗ್ಯದಲ್ಲಿ ಮಾತ್ರವಿದೆ. 

(ದಮಯಂತಿ ತನ್ನ ಹೊಟ್ಟೆಯ ಕಡೆ ನೋಡುತ್ತಾಳೆ; ಆಗ ನಳನ 
ಮನಕ್ಕೆ ಕೊಂಚ ಹೊಳೆಯುತ್ತದೆ-ಏನೋ) 

ಹಾಗಾದರೆ, ನನ್ನ ಭಾಗ್ಯದ ಈ ಬಾಗಿಲು ತೆರೆಯತೊಡಗಿದೆಯೇ? 
(ಮುಗುಳ್ನಗುತ್ತ ನಳನ ತೋಳುಗಳಲ್ಲಿ ಬಾಗುತ್ತಾಳ) ತಮಗೆ 
ಗೊತ್ತಿರಬೇಕು. 

ಮೊದಲಂತೂ ನಿನಗೇ ಗೊತ್ತಾಗಿರಬೇಕು, ದಮಯಂತಿ. ಆದರೆ, 
ಈಗ ನನಗೂ ಗೊತ್ತಾಯಿತು. 

(ನಳ ದಮಯಂತಿಯನ್ನು 

ಇನ್ನು ಮೇಲೆ, ದೇವತೆಗಳಿಂದ ನಿಮಗೆ ಯಾವ ಭಯವೂ ಬೇಡ. 
ತಾವು ದೇವತಗಳಿಗಿಂತಲೂ, ಎಲ್ಲ ರೀತಿಯಲ್ಲೂ ಅಮರರಿದೀರಿ. 
ಹಾಂ, ಸದಾಕಾಲವೂ ಮನುಷ್ಯ ಹೂಸಬನಾಗಿಯೇ ಇರುತ್ತಾನೆ. 
ಬಾಲ, ಮತ್ತೆ ಯೌವ್ವನ ಹಾಗೂ ಮುಪ್ಪು. ವೃದ್ಧಾಪ್ಯದಲ್ಲಿ ಹಳೆಯ 
ಶರೀರ ತೃಜಿಸಿ ಅವನು ತನ್ನ ಮಕ್ಕಳ ರೂಪದಲ್ಲ ಹೂಸ ಶರೀರ 
ಧರಿಸಿಕೊಳ್ಳು ತ್ತಾನೆ. 

ದೇವತೆಗಳಿಗೆ ಈ ಸೌಭಾಗ್ಯ ಇಲ್ಲ. 

ಆದರೆ ಮನುಷ್ಯನಲ್ಲಿ ಒಂದರ ಕೊರತೆ ಇದೆ. 

ಅದು ಯಾವುದು ? | 

ಮನುಷ್ಯ, ಮನುಷ್ಯನನ್ನು ಮೋಸಗೊಳಿಸುತ್ತಾನೆ. ಈಗ ನನ್ನ 
ಸೋದರ ಪುಷ್ಕರನಿದ್ದಾನೆ, ಅವನು ನನಗೆ ಮೋಸ ಮಾಡುತ್ತಿದ್ದಾನೆ 
ಎನ್ನುವ ಸಂಶಯ ನನಗಿದೆ. 

ನನ್ನ ವಿಚಾರದಲ್ಲಿ ಇದನ್ನು ನಿರ್ಣಯಿಸುವುದು ತುಂಬ ಕಠಿಣವಾಗಿದೆ. 
ತಾವು ಅವನೊಂದಿಗೆ ಜೂಜಾಟ ಆಡಿ. ಅವನು ಅದರಲ್ಲಿ ಮೋಸ, 


170 


ನಳ: 


ಮೂರು ಪಂಜಾಬಿ ನಾಟಕಗಳು 


ವಂಚನೆ ಮಾಡಿ ತಮ್ಮಿಂದ ಆಟ ಗೆಲ್ಲಲು ಪ್ರಯತ್ನಿಸಬಹುದಾದರೆ, 
ಆಗ ತಮ್ಮ ಬಗ್ಗೆ ಅವನಲ್ಲಿ ದ್ರೋಹದ ಭಾವನೆ ಇದೆಂದು 
ಖಾತ್ರಿಯಾಗುವುದು. 

ಪರೀಕ್ಷೆ ಮಾಡುವ ವಿಧಾನವನ್ನು ನೀನು ಸರಿಯಾದುದನ್ನೇ ತಿಳಿಸಿದೆ, 
ದಮಯಂತಿ. ಇದನ್ನೇ ಮಾಡಿ ನೋಡುತ್ತೇನೆ. ನಾಳೆ ಅವನನ್ನು 
ಇಲ್ಲಿಗೆ, ಭವನಕ್ಕೆ ಕರೆಯಿಸೋಣ ಹಾಗೂ ಆಟದಲ್ಲಿ ಶರತ್ತು 
ಹಚ್ಚೋಣ. 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳೆ: 


ದಮಯಂತಿ: 


ನಳ: 


ಅಂಕ: ಆರು 


(ರಾಜಾ ನಳನ ರಾಜ ಭವನದ ಒಂದು ಕೋಣೆ. ರಾಜಾ ನಳೆ 
ಮತ್ತು ದಮಯಂತಿ ಇದ್ದಾರೆ. ಹೊರಗೆ ಮಳೆಯಾಗುತ್ತರಿದೆ. 
ಸಮಯ, ಸಾಯಂಕಾಲವಾಗಲಿದೆ)) 


ಹಾಗಾದರೆ, ನನ್ನ ಸಂಶಯ ನಿಜವಾಯಿತು. ಪುಷ್ಕರ ಅತ್ಯಂತ ಕುಟಿಲ 
ಆಚಾರದ ಪುರುಷನೆಂಬುದು ಸಿದ ವಾಯಿತು. 

ಹಾಂ, ಜೂಜಾಟದಲ್ಲಿ ಎಲ್ಲವನ್ನೂ ರಾಜ್ಯವನ್ನೂ ಗೆದ್ದುಕೊಳ್ಳ 
ಬೇಕೆಂಬ ದುರ್ಭಾವನೆ ಅವನಲ್ಲಿತ್ತು. 

ನಿನ್ನ ಬಗೆಗಿನ ದುರ್ಭಾವನೆ ಅವನಲ್ಲಿ೦ದಿದ್ದರೂ ಎಲ್ಲವನ್ನೂ ಗೆದ್ದು 
ಕೊಳ್ಳುತ್ತಿದ. ನನಗೆ ಅವನು ಏನು ಕೇಳಿದ ಗೊತ್ತೇ? 
ಯನ್ನು ಪಣಕ್ಕೆ ಹಚ್ಚು-ಎಂದೊಮ್ಮೆ ಕೇಳಿದ. 
ದಮಯಂತಿಯನ್ನು ಪಣಕ್ಕ ಹಚ್ಚಿಸಿ, ದೇವತೆಗಳೂ ನಳನಂದ 
ಆಟವನ್ನು ಗೆಲ್ಲಲಾಗಲಿಲ್ಲವೆಂಬುದು ಗೊತ್ತಿಲ್ಲವೆಂದು ತೋರುತ್ತದೆ. 
ದಮಯಂತಿಯನ್ನು ಪಣಕ್ಕೆ ಹಚ್ಚುವಂತೆ ಅವನು ಕೇಳುಪಿರು 
ವಂತೆಯೇ, ಅವನು ಮೊದಲು ಗೆದುದನ್ನೆಲ್ಲ ಮರಳಿಸಬೇಕಾಯಿತು- 
ಹಾಗೆ ಸೋತು ಸುಣ್ಣವಾದ. ಅಷ್ಟೇ ಅಲ್ಲ ನಾಚಿಕಯಿಂದಾಗಿ 
ರಾಜ್ಯವನ್ನೇ ತ್ಯಜಿಸಿದ. 

ನಿಲ್ಲುತ್ತಾನೆ ಹೇಗೆ ರಾಜ್ಯದಲ್ಲಿ? ಕರಗಳ ಲೆಕ್ಕ ಮಾಡಿದಾಗ ಅಲ್ಲಿಯೂ 
ಸುಳ್ಳುಗಾರನಾದ. 

ಅವನು ನಮ್ಮ ಮದುವೆಯ ಕಾಲದಿಂದಲೇ ದೇವತಗಳೊಂದಿಗೆ 
ಸೇರಿಕೊಂಡಿದ್ದ. 

ಆ ಪಾಪಿ, ಈ ಶತ್ರುಗಳೊಂದಿಗೆ ಕೂಡಿಕೊಳ್ಳುವ ಅವಶ್ಯಕತೆ 
ಏನಿತ್ತು? ನಾವು ಹೊಸದಾಗಿ ನೆಲಸಬೇಕೆಂದಿರುವ ಭೂಮಿಯಲ್ಲಿ 
ರಾಜಮಹಲ್‌ ಕಟ್ಟಿಸಿಕೊಂಡು ಅಲ್ಲಿಗೆ ಹೋಗುತ್ತಿದ್ದೆವು. ಅವನನ್ನು 
ಇಲ್ಲಿಯ ರಾಜ್ಯಪಾಲನನ್ನಾಗಿ ಮಾಡುತ್ತಿದ್ದೆವು. ಅಷ್ಟೇ ಏಕ ರಾಜ್ಯದ 
ಈ ಭಾಗಕ್ಕೆ ಅವನೇ ರಾಜನಾಗುತ್ತಿದ. 

ಶತ್ರುಗಳದು ಇದೂ ಒಂದು ತಂತ್ರ. ಅವರು ತಮ್ಮ ಶತ್ರುತ್ತದಲ್ಲ 
ಮನುಷ್ಯನ ಬಂಧುಗಳ ಬುದ್ಧಿ ಬಭ್ರಷ್ಟಗೊಳಿಸುತ್ತಾರ, ಹಾಗೂ 
ಸೋದರನನ್ನು ಸೋದರನ ವೈರಿಯನ್ನಾಗಿ ಮಾಡುತ್ತಾರೆ. 


172 


ದಮಯಂತಿ: 
ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳೆ: 
ದಮಯಂತಿ: 


ನಳ: 


ದಮಯಂತಿ: 


ನಳೆ: 


ದಮಯಂತಿ: 


ನಳ: 


ಮೂರು ಪಂಜಾಬಿ ನಾಟಕಗಳು 


ಇದರಿಂದ ಅವನಿಗೇನು ಒಳ್ಳಯದಾಗಬಲ್ಲೂದು! 

ಅವನಿಗೆ ಒಳ್ಳೆಯದಾಗಬೇಕಂಬ ವಿಚಾರದಿಂದಾಗಿ ಅವನ ಬುದ್ಧಿ 
ಭ್ರಷ್ಟಗೊಳಿಸಲಾಗುವುದಿಲ್ಲ. ಶತ್ರುಗಳ ಉದ್ದೇಶ, ಅವನ ಬುದ್ಧಿ 
ಯನ್ನೂ ಕೆಡಿಸಿ ಅವನ ಬಂಧುವಿಗೆ ಹಾಗೂ ಅವನಿಗೆ ಇಬ್ಬರಿಗೂ 
ಹಾನಿ ಉಂಟುಮಾಡುವುದಾಗಿದೆ. 

ನನ್ನ ಮಾವನ ಮಗಳೊಂದಿಗೆ ಅವನ ಸಂಬಂಧ ಮಾಡಿಸಬೇಕೆಂದಿದೆ. 
ಸುನಂದಾ ಬಹಳ ಚೆಲುವೆಯಾಗಿದಾಳೆ. 

(ನಕ್ಕು ಒಂದು ವೇಳ ಪುಷ್ಕರ ಓಡಿಹೋದರೆ, ಸುನಂದಾಳ ಸಂಬಂಧ 
ನನ್ನೊಂದಿಗೆ ಮಾಡಿಬಿಡು. 

(ಒಂದು ಹೊಡತ ಹೊಡದು) ತಾವು ಈಗಲೇ ಇನ್ನೊಂದು 
ಸಂಬಂಧದ ಆಶೆ ಮಾಡಹತಿದಿರೇನನು! ನಾನು ಸ್ವಲ್ಪಾದರೂ 
ಹಳಬಳಾಗುವವರೆಗೆ ತಡೆಯಿರಿ. ನಾನಿನ್ನೂ ಒಂದೇ ಮಗುವಿನ 
ತಾಯಿಯಾಗಿರುವೆ. ಎರಡು ಮಕ್ಕಳ ನಂತರ, ತಮಗೆ, ಒಂದು ವೇಳೆ 
ನಾನು ಹಳಬಳೆನಿಸಿದರೆ ಹಾಗೂ ನನ್ನ ರೂಪ ಕುರೂಪವಾಗಿ 
ಕಾಣತೊಡಗಿದರೆ.....ಈಗಲೇ ಹೀಗಾಗ ಬಾರದು. 

ಇಷ್ಟು ಸಣ್ಣ ಮಾತಿನ ಬಗ್ಗೆ ದೊಡ್ತ ಬಾಷಣ ಬಿಗಿದೆ, ದಮಯಂತಿ. 
(ಕೊಂಚ ಮುನಿಸಿನಿಂದ) ತಾವು, ಪುರುಷರು ಒಮ್ಮೆಲೇ ಇಂಥ ಮಾತು 
ಹೇಗೆ ಅನ್ನುತ್ತೀರಿ? ತಮಗೆ ಲಜ್ಜೆ ಭಯ, ಸಂಕೋಚ ಏನೂ 
ಇರುವುದಿಲ್ಲೇನು ? 

ಕ್ಷಮಿಸು, ದಮಯಂತಿ. ನನಗಂತೂ ಈ ಲೋಕದಲ್ಲಿ ನಿನ್ನನ್ನು ಬಿಟ್ಟರೆ 
ಇನ್ನಾವ ಸುಂದರಿಯೂ ಇಲ್ಲ. ಸುನಂದಾಳ ಬಗ್ಗೆ ಇಂಥ ಮಾತು 
ಆಡಿದ್ದಕ್ಕಾಗಿ ನಾನು ಲಜ್ಜತನಾಗಿದ್ದೇನೆ. 2. ಯಾವಾಗಲೂ 
ಸುನಂದಾಳನ್ನು ನನ್ನ ತಂಗಿಯೆಂದೇ ಭಾವಿಸುವ. 

ತಾವು ನನ್ನ ಪ್ರಿಯ ನಳರಾದಾಗ ತಮ್ಮ ಭಾವ, ವಿಚಾರ, ಸಂಕಲ್ಪ 
ಎಲ್ಲವೂ ಶುದ್ಧವಾಗಿರುತ್ತವೆ. ತಮ್ಮಲ್ಲಿ ಪರಂಪರಾಗತ ಪುರುಷ ಆತ್ಮ 
ಜಾಗ್ರತವಾದಾಗ ನಾನು ತಮಗ ದಮಯಂತಿಯಲ್ಲ, ಕೇವಲ ಓರ್ವ 
ಹಣ್ಣಾಗಿ ತೋರುತ್ತೇನೆ ಹಾಗೂ ಅವಳ ಜೀವನ ಕರ್ಮ ಕೇವಲ 
ಪುರುಷನ ವಿಷಯ ವಾಸನೆ ತೃಪ್ತಿಗೊಳಿಸುವುದಾಗಿದೆ. 

ದಮಯಂತಿ, ನನ್ನನ್ನು ಇನ್ನೂ ಲಜ್ಜಿತನಾಗುವಂತೆ ಮಾಡಬೇಡ. 
ನಾನು ಶುದ್ಧ ಹೃದಯದಿಂದ ಕ್ಷಮ ಯಾಚಿಸುತ್ತಿರುವೆ. 

ನನ್ನ ಕ್ಷಮೆ, ಅದು ಯಾವಾಗಲೂ ತಮ್ಮ ಸಂಪತ್ತು, ಸ್ವಾಮಿ. ನನ್ನ 
ಕ್ರೋಧವೂ ಪ್ರೀತಿಯಿಂದ ಬೇರೆಯಾದುದಲ್ಲ. ನನ್ನಿಂದ ಕ್ಷಮೆ 
ಸಂಪಾದಿಸುವುದು, ತಮಗೆ ಕಷ್ಟದ ಕೆಲಸವಲ್ಲ. 

(ಈ ರಹಸ್ಯ ಮಾತಿನ ಅರಿವು ಅವನಿಗಿರದೆ, ದಮಯಂತಿಯನ್ನು ತನ್ನ 
ತೆಕ್ಕೆಯಲ್ಲಿ ತುಂಬಿಕೊಳ್ಳುತ್ತಾನೆ) ಹಾಂ! ನಿನ್ನನ್ನು ಸಿಟ್ಟಿಗೆಬ್ಬಿಸಿ, ಕ್ಷಮೆ 


ದಮಯಂತಿ: 


ನಳೆ: 


ದಮಯಂತಿ: 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ಕೇಳುವುದು ಕೂಡ ಪ್ರೇಮ 
ಹವ ಸೋ ತವಾಗಿದೆ. 
(ನಳನ ಮೊಣಕಾಲಿಗೆ ಹತಿ) 


ರಾಲ್‌ 


ನಿನ್ನ ಚರಣ ಸಂಗದಲಿ ಇರಿಸು ಎನ್ನನು! 

ಕಲ್ಲಂಗಡಿ ನಾನವನ ಲ 

ಸ್ವಲ್ಪ-ಸ್ವಲ್ಪ ರುಚಿ ಅನುಭವಿಸು! 
ನನಗಂತೂ ನಿನ್ನ ಒಂದೇ ರೀತಿಯಾದ ಸಿಹಿಯ ಸಾಕು. ನನಗ, ಬನ್ನ 
ಬೇರೆ ಬೇರೆ ಹೋಳು ಮಾಡುವ ಅವಶೃಕತೆ ಎನ್ನಿಸುವುದಿಲ್ಲ. 
ನಾನಂತೂ ಸಂಪೂರ್ಣ, ನಿನ್ನನ್ನೇ ನನ್ನ ಹೃ್ರದಯದಲ್ಲು 
ಸಮಾವೇಶಗೊಳಿಸಿಕೊಳ ಬೇಕೆಂದು ಬಯಸಿದೇನ 
(ನಕ್ಕು ಓ! ಮಾನವ-ಭಕ್ಷಿ ಸಿಂಹ, ಸಂಪೂರ್ಣವಾಗಿ ಒಂದೇ ಸಲಕ್ಕೆ 
ತಿನ್ನ ಬಯಸುವೆಯಾ ? 
ಹಾಂ! ಒಂದೇ ಸಲ ಲಕ್ಕೆ ಮತ್ತು ಮತ್ತೆ ಮತ್ತೆ! 
ಮಳೆ ತುಂಬ ಭಯಂಕರವಾಗುತವಿದೆ. ಒಂದೇ ಸಮನೆ ನಾಲ್ಕು 
ರಾತ್ರಿಗಳಿಂದ ಮಳೆ ಆಗುತ್ತಲೇ ಇದೆ. 
ಜಲದೇವನೂ, ನನ್ನ ಈ ಪಟ್ಟಣವನ್ನು ಸಂಪೂರ್ಣವಾಗಿ ಒಂದೇ 
ಸಲಕ್ಕೆ ಭಕ್ತಿಸಬೇಕಂದುಕೊಂಡಿದ್ದಾನೆ. 
ಅ ಕ ಭಾದ್ರಪದದ ಮಧ್ಯದವರೆಗೂ ಒಂದು ಹನಿ ಕೂಡ 
ಬೀಳಲಿಲ್ಲ. ಇಡೀ ಹೊಲಗಳೆಲ್ಲ ಹಾಳಾಗಿ ಹೋದವು. ರಾಜ್ಯದಲ್ಲಿ 
ಬರಗಾಲ ತಾಂಡವವಾಡಿತು. ವನವಲ್ಲ ಸುಟ್ಟು ಬೂದಿಯಾಯಿತು 
ಈಗ ಮಳೆಯೇ ಮಳೆ. ಮಳೆ ನಿಲ್ಲುವ ಯಾವ ಸೂಚನೆಯೂ 
ಕಾಣಿಸುತ್ತಿಲ್ಲ. 
ಪವನ ಮತ್ತು ಅಗ್ನಿದೇವತೆಗಳಿಂದ ನಾನು ಆಟದಲ್ಲಿ ಸೋತಿ Se 


ಮೇ ನಗೆ ಹಾನಿಯನ್ನುಂಟು ಮಾಡಲು Jes ನೋ, ಕಾಣೆ. 
ನಾನು ಬಂದು ಆಟವನ್ನು ಕೊನೆಗೊಳಿಸದೆ ಹೋಗಿದ್ದರೆ, ತಾನೂ 
ಗೆಲ್ಲುತ್ತಿದ್ದೆನೆಂದು ಭಾವಿಸಿರಬಹುದು. 

ನೀನು ಈಗಲೂ ಚಟ ಅವನಿಗೆ 
ಗೊತ್ತಿಲ್ಲೇನು? 

ಗೊತ್ತಿದೆ, ಆದರೆ ಅವನು ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ 


ನೋಡಿಯೇ ಹಿಂದೆ ಸರಿಯುತ್ತಾನೆ. 


174 


ನಳ: 


ದಮಯಂತಿ: 


ನಳೆ: 


ದಮಯಂತಿ: 


ನಳೆ: 
ದಮಯಂತಿ: ವ 
ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ವಹಾರ: ಪರಿಜಾಬಿ ನಾಟಕಗಳು 


ಸು . ದೇವತೆಗಳೊಂದಿಗಿನ ವೈರತ್ವದಲ್ಲಿ ಏಕಾಕಿ 
ಎನುಷ್ಕ ತುಂಬ ವಿರ್ಬಲನಾಗಿದ್ದಾನೆ. ತ ಮಯದಲ್ಲಿ ಪುರುಷ 
ಪ್ರೇಮ ಮತ್ತು ಸಹಯೋಗ ಬಹು 

ದೂ ಅ ಚ ಅಣ್ಣ-ತಮ್ಮ ನೆರೆ-ಹೊರೆ, 


ಶ್ರ ಆ ಲ 
ಮತ್ತು ಮನುಷ್ಯ-ಮನುಷ್ಯರ ಸಹಯೋಗ ಜಡ ತುಂಬ 


ಗ 


“ಮನೆಯ ಒಡಕು ರಾವಣನ ವಿನಾಶ ಮಾಡಿತು' ಎಂಬ ಮಾತನ್ನು 

ಹಾಗೇ ಹೇಳಿಲ್ಲ. ಪುಷ್ಕರ ವರುದ್ದನಾದುದರಿಂದ ನಮ್ಮ ಮನೆಯೂ 

ಇಬ್ಬಾಗವಾಗಿದೆ. 

ಆದರೆ ಪುಷ್ಕರ ನಮ್ಮ ವಿರುದವೇಕಾದ ? ನಾವು ಆತನಿಗೆ ಯಾವ 

ಆತಂಕವನೂ ಉಂಟು ಮಾಡಿಲ್ಲ ತೊಂದರೆಯನ್ನೂ ಕೊಟ್ಟಿಲ್ಲ. 

ನಾನು ರಾಜನಾಗಿರುವೆ, ಇದು ಕಡಿವೆ: ತೆ.ಇಂದರೆ ಏನು? ಮತ್ತು... 
ತ? 


೫. ನೀನು ರೂಪವತಿಯಾಗಿರುವೆ. ರಾಜ್ಯ ಹಾಗೂ ಸೌಂದರ್ಯ 
ಯಾವಾಗಲೂ ಮನುಷ್ಯ-ಮನುಷ್ಯ್ಕರಲ್ಲಿ ಒಡಕು ಹುಟ್ಟಿಸುತ್ತ ಬಂದಿವೆ 
ಹಾಗೂ ಹುಟ್ಟಿಸುತ್ತವೆ. 

ಒಡಕು ಏಕೆ ಹುಟ್ಟಿಸುತ್ತವೆ? ನನಗಂತೂ ಈ ಮಾತು ಅರ್ಥವೇ 
ಆಗುತ್ತಿಲ್ಲ. 

ಏಕೆಂದರೆ, ಎಲ್ಲ ಮನುಷ್ಯರು ಇದನ್ನು ಕೂಡಿ ಮಾಡಲಾರರು. 
ರಾಜ್ಯದ ಬಗೆಗೆ ನಾನು ಹೇಳಲಾರೆ, ರಾಜಾ ಹಾಗೂ ಅವನ ದ್ವೇಷಿ 
ಅಥವಾ ವಿರೋಧಿಗಳಿಗೆ ಇರುವಂಥ ಅನುಭವ ನನಗಿಲ್ಲ. ಸೌಂದರ್ಯ 
ಮಾತ್ರ ಆಯಾ ಸ್ತ್ರೀ ಪುರುಷರ ಭಾಗ್ಯ ವಿಶೇಷದಿಂದ 
ಪ್ರಾಪ್ತಿಯಾಗುತ್ತದೆ. 

ಈ ಭಾಗ್ಯ ಸ್ವಲ್ಪ ಅಥವಾ ಬಹಳ-ಹೀಗೆ ವ್ಯತ್ಯಾಸವಿರುತ್ತದೆ. 

ಆದರೆ ರಾಜ್ಯ, ಅಧಿಕಾರದ ಹಾಗಲ್ಲ. ಬಡವರ ಮನೆಯ 
ಹೆಣ್ಣುಮಗಳು ಕೂಡ ರೂಪವತಿಯಾಗಿರಲು ಸಾಧ್ಯವಿದೆ. 
ಅದರಂತೆಯೇ ಶ್ರೀಮಂತ ಮನೆತನದ ಹೆಣ್ಣುಮಗಳು 
ಕುರೂಪಿಯಾಗಿರಲೂ ಸಾಧ್ಯವಿದೆ. 

ಇದಕ್ಕಾಗಿಯೇ ಶ್ರೀಮಂತರಲ್ಲಿ ರೂಪ ಮತ್ತು ಕುರೂಪತೆಯ 
ಸಲುವಾಗಿ ಜಗಳವಾಗುವ ಸಂಭವವಿದೆ. 

ಆದರೆ ಪುಷ್ಕರನಿಗೆ ರೂಪಹೀನತೆಯ ರೋಷ ಇರಬಾರದಾಗಿತ್ತು. 
ಅವನು ಕೂಡ ಯಾವಳಾದರೂ ರೂಪವತಿಯೊಂದಿಗೇನೇ ವಿವಾಹ 
ಮಾಡಿಕೊಳ ಬಹುದು. 


ದಮಯಂತಿ: 


175 


ಆದರೆ ನಿನ್ನಂಥ ರೂಪವತಿ ಈ ಲೋಕದಲ್ಲಿಯೇ ಇನ್ನೊಬ್ಬರಿಲ್ಲವೆಂದು 
ಅವನು ತಿಳಿದಿದ್ದಾನೆ. 

ಇದಂತೂ ಬಹು ದೊಡ ಭ್ರಮೆ. 

ಈ ಭ್ರಮ ಕೂಡ, ಮನುಷ್ಯನ ಕರ್ಮವಾಗಿದೆ. 
ಈ ಪ್ರಶ್ನೆಗಳಿಗೆ ಉತ್ತರ ಈ ವರೆಗೂ ನನಗೆ 
ಚರ್ಚಿಸುವುದು ವರ್ಥವಾಗಿದೆ. 

ಪುಷ್ಕರ ಶತ್ರುಗಳ ಜೊತೆ ಸೇರಿರುವುದರಿಂದ ಉಂಟಾಗುವ 
ಪರಿಣಾಮಗಳ ಬಗ್ಗೆ ವ್ಯರ್ಥವೆಂದು ಹೇಳಿ ಬಿಟ್ಟು ಬಿಡಲಾಗುವುದಿಲ್ಲ. 
ಪರಿಣಾಮಗಳನ್ನು ಎದುರಿಸಬೇಕು. 


ಸಿರೆ 


ಲ್ಲ, ಇದರ ಬಗ್ಗೆ 


ಇದರ ಸಂಬಂಧವಾಗಿಯೇ ವಿಚಾರ ಮಾಡಲೆಂದು ನಿನ್ನನ್ನು 
ಕೇಳಲಾಯಿತು. (ಬಾಗಿಲ ಮೇಲೆ ಜೋರಾಗಿ ಖಟ್‌-ಖಟ್‌ 
ಸಪ್ಪಳವಾಗುತ್ತದೆ) 

ಈ ರೀತಿಯಾಗಿ ದ್ವಾರಪಾಲಕ ಬಾಗಿಲ ಏಕೆ ಬಡಿಯುತ್ತಿದ್ದಾನೆ ? 
ಯಾವುದಾದರೂ ಕೆಟ್ಟ ಸುದಿ ಇರಬೇಕು. (ಜೋರಾಗಿ) ಹಾಂ, ಬರಲಿ, 


ದ್ವಾರಪಾಲಕ (ದಮಯಂತಿಗೆ) ಯಾವನಾದರೂ ರಕ್ಷಕ ಬಂದಿರಬೇಕು, 
ಏನಾದರೂ ಸೂಚನೆ ತಂದಿರಬೇಕು. 

(ಹತ್ತಿರ ಬಂದು) ಮಹಾರಾಜ, ಬಹಳ ಕೆಟ್ಟ ಸುದ್ದಿ. ನಗರದ ಹೆಚ್ಚಿನ 
ಭಾಗವೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿದೆ. ಕೋಟೆ ಹಾಗೂ ಕುಟಿರಗಳು 


ಮಳೆಗೆ ಆಹುತಿಯಾಗಿವೆ. ಹೊರಗಿನಿಂದ ನೀರು ನಗರದಲ್ಲಿ 
ನುಗ್ಗುತ್ತಲೇ ಇದೆ. ಬಹಳಷ್ಟು ಜನ, ಮುಳುಗಿ ಹೋದ ಮನೆಗಳ 
ಮಣ್ಣಿನ ಕೆಳಗೆ ಹೂತು ಹೋಗದ ಜನ, ಸಣ್ಣ-ಪುಟ್ಟ 


ಪಾತ್ರೆ-ಪಗಡುಗಳನ್ನು ತೆಗೆದುಕೊಂಡು ಮುಳುಗಿ ಹೋದ ಅಥವಾ 
ಮುಳುಗುತ್ತಿರುವ, ಕರಗುತ್ತಿರುವ ಮನೆಗಳಿಂದ ಹೊರ ಹೊರಟು 
ಪೇಟೆಯಲ್ಲಿ ಬರುತ್ತಿದ್ದಾರೆ ಮತ್ತು ಅರಮನೆಯ ಮುಂದೆಯೂ ಬಹು 
ದೊಡ್ಡ ಜನಸಮೂಹ ಒಂದುಗೂಡುತ್ತಲಿದೆ. (ರಾಜಾ ನಳ ತುಂಬ 
ಚಿಂತಿತನಾಗಿ ಸುಮನಿದ್ದಾನೆ) 

ಅವರು ರಾಜಭವನದ ಮುಂದೆ ಕೂಡಿ ಏನು ಮಾಡುತ್ತಾರೆ ? ಸೇನೆ 
ಹಾಗೂ ರಕ್ಷಕ ದಳಗಳೊಂದಿಗೆ ಸೇರಿ, ನಗರವನ್ನು ಉಳಿಸುವಲ್ಲಿ 
ಸಹಾಯ ಏಕೆ ಮಾಡುತ್ತಿಲ್ಲ? 

ಬಹಳಷ್ಟು ಜನ ಹಾಗೆ ಮಾಡುತ್ತಿದ್ದಾರೆ, ಮಹಾರಾಜ! ಆದರೆ 


4, 


ಎಲ್ಲರಲ್ಲೂ ಇಂಥ ಸಾಹಸ, ಕ್ರಿಯಾಶೀಲತೆ ಹಾಗೂ ಸಹನಶೀಲತೆ 
ಇರುವುದಿಲ್ಲ. | 
ಆದರೆ ಪರಿಶ್ರಮ: "ದೆ ಈ ಸಮಯದಲ್ಲಿ ಬೇರೆ ಏನೂ 
ಉಪಯೋಗವಾಗಲಾರದು. 

ಈ ಸಮಯದಲ್ಲಿ ಪರಿಶ್ರಮ, ಸಾಹಸ ಕೂಡ ಏನೂ 


176 


ನಳ: 
ರಕ್ಷಕ: 


ದಮಯಂತಿ: 
ರಕ್ಷಕ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ಹಾಗ ಅಘ (ಲ ಇಗ ಇಫ್‌! 

ಇಂಥ ಜನ ಇನ್ನೇನು ಮಾಡಬಲ್ಲರು : 
4 
ಎ 


ಫಿ ? | 
ಮಾಡುತ್ತಾರೆ. ಈ ಕಷ್ಟದಿಂದ ಉಳಿಸುವುದು ರಾಜನ ಕರ್ತವ್ಯವಾಗಿದೆ 
ಎಂದು ಅವರು ಅನ್ನುತ್ತಿರಬಹುದು. 
ಹಾಂ, ಮಹಾರಾಜ. ಅವರಲ್ಲಿ ಬಹಳಷ್ಟು ಜನ ಹೀಗೆ ಕೂಗುತ್ತಿದ್ದಾರೆ. 
ಇದಂತೂ ಬಹಳ ಕಟ್ಟದ್ದು 

ಮಳೆಯಲ್ಲಿ ತೇಲಿ ಹೋಗುವ ಮನೆಗಳ ಕೆಳಗೆ ಸಿಕ್ಕು 
ಸಾಯುವುದಕ್ಕಿಂತ ಅಥವಾ ಉಪವಾಸ ವನವಾಸದಿಂದಾಗಿ ಜೀವ 
ಸಣ್ಣಾಗುವುದಕ್ಕಿಂತ ಕಟ್ಟದ್ದೇನಲ್ಲ, ಇದು. 

ಏನು, ಹಾಗಾದರೆ, ಜನರ ಈ ಸಂಕಷ್ಟಗಳಿಗೆ ನಿಜವಾಗಿಯೂ ನಾವು 
ಹೂಣೆಗಾರರೇನು ? 

ನಿಃಹಂದೇಹವಾಗಿಯೂ, ಪ್ರಿಯೆ! ಆದರೆ ನಮ್ಮಹತ್ತಿರ ಇದಕ್ಕೆ ಯಾವ 
ಉತ್ತರವೂ ಇಲ್ಲ. 

ಉತ್ತರವಿರಬೇಕಾಗಿತ್ತು. 


ಇ 
ಸ 


ಇದನ್ನೇ ಆ ಜನ ಹೇಳುತ್ತಿರುವುದು. ಅಂತರವಿಷ್ಟೇ, ಅವರು 
ಕ್ರೋಧದಿಂದ ಅನ್ನುತ್ತಿದ್ದಾರೆ, ನೀನು ಶಾಂತಿ, ಸಮಾಧಾನದಿಂದ 
ಹೇಳುತ್ತಿರುವೆ. 
ಹಾಗಾದರೆ ? 


ದೇವತೆ, ರಾಜನೊಂದಿಗೆ ಅಸಂತುಷ್ಟನಾಗಿ ಅಥವಾ ಇನ್ನಾವುದೇ ಬೇರೆ 
ಧುರೀಣನ ಕಾರ್ಯದಿಂದ ಅಸಂತುಷ್ಟನಾಗಿ ಕ್ರೋಧಿತನಾಗುತ್ತಾನೆ. 
ಆದರೆ ಕಷ್ಟವನ್ನು ಭೋಗಿಸಬೇಕಾದವರು ಪ್ರಜೆಗಳೇ. 

ಪ್ರಜೆಗಳು ಸ್ವತಃ ದೇವತೆಯನ್ನು ಅಸಂತುಷ್ಟಗೊಳಿಸಬಹುದಾಗಿದೆ. 
ಸಾಧ್ಯವಿದೆ, ಆದರೆ ಬಹಳ ಕಡಿಮ. ಪ್ರಜೆ ನಿರಪರಾಧಿಯಾಗಿರುತ್ತಾನೆ. 
ಬಹಳ ಸಲ ಅಪರಾಧ ರಾಜನ ಅಥವಾ ಮುಂದಾಳುವಿನದಾಗಿರುತ್ತದೆ. 
(ದಮಯಂತಿ ಸುಮ್ಮನಾಗುತಾಳೆ) 

ರಕ್ಷಕರಿಗೆ, ಏನು ಆಜ್ಞೆ, ಮಹಾರಾಜ. ಅಧ್ಯಕ್ಷರು ನಿವೇದನೆ 
ಮಾಡಿಕೊಳ್ಳಲು ಹೇಳಿದ್ದಾರೆ. 

ನಾವು ಸ್ವತಃ ಪ್ರಜೆಗಳ ಸಮ್ಮುಖದಲ್ಲಿ ಬರಲಿದ್ದೇವೆ. 

ಹಾಗಾದರೆ ನಾನು ಅಧ್ಯಕ್ಷನನ್ನು ಕಳಿಸುತ್ತೇನೆ, ಮಹಾರಾಜ. ಅವರ 
ವಿನಂತಿ ಇದೂ ಆಗಿತ್ತು. 

ಹಾಂ, ಅಧ್ಯಕ್ಷನನ್ನು ಕಳಿಸು, ಮಂತ್ರಿಗಳನ್ನೂ ಬರಹೇಳು. 
ಮಂತ್ರಿಗಳು ತಮ್ಮ ತಮ್ಮ ಭವನದಲ್ಲಿ ಬಂದಿಯಾಗಿದ್ದಾರೆ, 
ಮಹಾರಾಜ ಈ ಮಳೆ ಯಾರನ್ನೂ ಹೊರಗೆ ಬಿಡುತ್ತಿಲ್ಲ. 
ಆಶ್ಚರ್ಯವೆನ್ನುವ ರೀತಿಯಲ್ಲಿ ಮಳೆ ಬೀಳುತ್ತಲಿದೆ. ದೀನರನ್ನು 


ದಮಯಂತಿ 


ದಮಯಂತಿ: 


ನಳೆ: 


ದಮಯಂತಿ: 


ದಮಯಂತಿ: 


ಮನೆಗಳಿಂದ ಹೊರಗೆ ಹಾಕುತ್ತಲಿದೆ; ಮತ್ತು ಶ್ರೀಮಂತರನ್ನು 
ಮನೆಗಳಿಂದ ಹೊರಗೆ ಬರಗೊಡುತ್ತಿಲ್ಲ. 

ಕಲಮಟ್ಟಿಗೆ ಹೀಗೆಯೇ ಇದೆ, ಮಹಾರಾಜ! 

ಸರಿ, ಹೋಗು, ಅಧ್ಯಕ್ಷರನ್ನು ಕಳಿಸು. 

(ರಕ್ಷಕ ಹೊರಟು ಹೋಗುತ್ತಾನೆ, ರಾಜಭವನ ಬೀಳುವ ಸಪುಳ ಕೇಳಿ 
ಬರುತ್ತದೆ) 

(ಎದು, ನಳನನ್ನಪ್ಪಿಕೊಂಡು) ಮಹಾರಾಜ, ಇನ್ನು ಬೇರೆ 
ಉಪಾಯವಿಲ್ಲ. ಭವನದಿಂದ ಪ ಹೋಗೋಣ. ಇದು ಕೂಡ 
ಯಾವಾಗ ಬೀಳಬಹುದೆಂಬುದು ಗೊ 


ಹಾಂ, ಅಧ್ಯಕ್ಷನಾಗಲಿ ಅಥವಾ ತ ಆಗಲ್ವ, ನಮ್ಮ ಹತ್ತಿರ 
ಬರುವುದು, ಈ ಸಿತಿಯಲ್ಲಿ ಸಾಧ್ಯವಿಲ್ಲ. 

(ರಾಜಭವನ ಬೀಳುವ ಇನ್ನಿಷ್ಟು ಸಪುಳ ಕೇಳಿಬರುತ್ತದೆ. ಗುಡುಗು 
ಮಿಂಚಿನ ಸಪ್ಪಳವಾ ತ್ತದೆ) 


ನೆಲಮಾಳಿಗೆಯ ದಾರಿಗಳಲ್ಲ ಈಗ ಮುಚ್ಚಿಹೋಗಿರಬೇಕು. 
(ಸಿಡಿಲಿನ ನಿರಂತರ ಸಪ್ಪಳ 

(ಎದು) ಏಳು ಪ್ರಿಯೆ. ಭವನದಿಂದ ಹೊರಗೆ ಹೋಗೋಣ. ಹೂರಗೆ 
ಅಂಗಳದಲ್ಲಿ ಆಕಾಶದ ಕೆಳಗೆ ವಿಲ್ಲುವುದರಿಂದಲಾದರೂ ನಾವು 
ಉಳಿಯಬಹುದೇನೋ! 


: (ಏಳುತ) ಹಾಂ, ಕೊನೆಯ ವೇಳೆಯಲ್ಲಿ ಮನುಷ್ಯನಿಗೆ, ಏಕಾಕಿಯಾಗಿ 
ಬರಲಿರುವ ತೂಂದರಗಳನ್ನು ಬಜ ಗುತ್ತದೆ. 

ಮನುಷ್ಯ ಏಕಾಕಿಯಾಗಿ ಅಲ ಸ್ಪೀ-ಪುರುಷ ಕೂಡಿ 
ಎದುರಿಸಬೇಕಾಗುತದೆ 


ಸ್ತೀ-ಪುರುಷ ಕೂಡಿಯೇ ತಾನೇ ಮನುಷನಾಗುವುದು. 

(ನಳ ಮತ್ತು ದಮಯಂತಿ ಹೊರಗೆ ಬಂದಕೂಡಲೇ ರಾಜಭವನ 
ಬೀಳಲು ಆರಂಭಿಸುತ್ತದೆ. ಕೆಲ ಸಮಯದಲ್ಲಿಯೇ ಅಲ್ಲ ಒಂದು 
ಭವನವಿತ್ತಂಬುದರ ಗುರುತೂ ಕೂಡ ಉಳಿಯದಂತಾಗುತ್ತದೆ. 
ಕೇವಲ ಮಣ್ಣಿನ ರಾಶಿ ಗೋಚರಿಸುತ್ತದೆ. ಸುತ್ತಲೂ ಕತ್ತಲು 
ಆವರಿಸುತ್ತದೆ, ಬಿರುಗಾಳಿ ಜೋರಾಗಿ ಬೀಸತೋಡಗುತ್ತದೆ. 
ಮಳೆಯೊಂದಿಗೆ ದೊಡ್ಡ ದೊಡ್ಡ ಆಣೆಕಲ್ಲಿನ ಸುರಿಮಳೆಯಾಗುತ್ತದೆ. 
ಸಿಡಿಲಿನ ಖಡ್‌ಖಡಲ್‌ ಸಪ್ರಳದೊಂದಿಗೆ, ಗುಡುಗು ಗರ್ಜಿಸುತ್ತದೆ) 


ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳೆ: 


ದಮಯಂತಿ: 


ನಳ: 


ಅಂಕ: ಏಳು 


(ಪ್ರಾತಃಕಾಲ, ಅದೇ ರಾಜಭವನದ ಸ್ಥಾನ. ಬಿರುಗಾಳಿ, 
ಮಹಾಪೂರ ನಿಂತಿದೆ. ರಾಜಭವನ ಮುರಿದು ಬಿದ್ದ ಒಂದು 
ಮಣ್ಣಿನ ಗುಡ್ಡೆಯಾಗಿದೆ. ಕೇವಲ ಅವಶೇಷವೇ ಅವಶೇಷ, ನೀರು 
ಮತ್ತು ಸುಟ್ಟ ಮರಗಳು ಹಾಗೂ ಮುರಿದು ಬಿದ್ದಿರುವ 
ಚಪ್ಪರಗಳು, ಸೂರುಗಳು. ನಗರದಲ್ಲಿ ವಾಸ ಹಾಳಾದ 
ಮನೆಯವರೇಯಾಗಲಿ, ಯಾರೂ ಇಲ್ಲ. ಕೇವಲ ಓರ್ವ ಪುರುಷ, 
ಓರ್ವ ಸ್ತ್ರೀ ಹಾಗೂ ಕೆಲ ತಿಂಗಳ ಕೂಸು-ಮಾತ್ರ ಕಾಣಿಸುತ್ತಿದ್ದಾರೆ. 
ಈತ ರಾಜಾ ನಳ, ಆಕೆ ರಾಣಿ ದಮಯಂತಿ ಹಾಗೂ ಅವರ 
ಪುತ್ರ. ಇವರ ಮೈಮೇಲೂ ಬಹಳ ಕಡಿಮೆ ವಸ್ತಗಳಿವೆ.) 


ಜಲ, ಅಗ್ನಿ, ಪವನ ಮೂವರೂ ದೇವತೆಗಳು ಕೂಡಿ, ನನ್ನ ನಗರದಲ್ಲಿ 
ನೆಲ್ಲಿ ಉಪದ್ರವ ಮಾಡಿದರು. 

ದಲು ಪ್ರವಾಸಿಕರ ಕಣ್ಮನಗಳನ್ನು ಸೆಳೆಯುತ್ತಿದ್ದ ಅರಮನೆ, 
ೇವಾಲಯಗಳು, ಸುಂದರವಾದ ಸೌಧಗಳು ಈಗ ಕೇವಲ ಇಟಿಗೆ, 
ಲ್ಲು, ಮಣ್ಣುಗಳ ಗುಂಪುಗಳಾಗಿವೆ. 

ಓಣಗಳು, ಪೇಟೆಗಳು, ದಾರಿಗಳು ಈ ಮೊದಲು ಅಲ್ಲ ಇಟ್ಟಿಗೆ 
ಹಾಗೂ ಕಲ್ಲು ಕುಟ್ಟಿ ಕುಟ್ಟಿ ಹಾಕಿ ಕನ್ನಡಿಯ ಹಾಗೆ ಸ್ವಚ್ಛ ಮತ್ತು 
ಸಮತಲ ಮಾಡಲಾಗಿತ್ತು ಈಗ ಅದು ಕಾಣಸುತ್ತಿಲ್ಲ ಕೂಡ. 

ಸ್ವಚ್ಛ ನೀರಿನ ಕಾಲುವೆ ಹಾಗೂ ಅಶುದ್ದ ನೀರಿನ ಕಾಲುವೆಗಳೆಲ್ಲ ಕೂಡಿ 
ಒಂದಾಗಿ ಹೋಗಿವೆ. ರಾಶಿ ರಾಶಿಯಾಗಿ ಬಿದ್ದಿರುವ ಕಲ್ಲು ಮಣ್ಣು 
ಇಟ್ಟಿಗೆಗಳಿಂದಾಗಿ ಅವುಗಳ ಪ್ರವಾಹ ಕೂಡ ಕಟ್ಟಾಗಿ ಹೋಗಿದೆ. ಎಲ್ಲ 
ಕಡೆ ದುರ್ಗಂಧ ಹರಡುತ್ತಲಿದೆ. 

(ೀವತೆಗಳು ಮಂದಿರ ಮತ್ತು ಕಲಾಭವನ ಹಾಗೂ ಲೋಕ-ಸದನ 
ಎಲ್ಲವನ್ನೂ ನೆಲಸಮಗೊಳಿಸಿದ್ದಾರೆ. 

ಸಾಮಾನ್ಮ ಪ್ರಜೆಗಳ ಮನೆ-ಮಾರು ಹಾಳಾದುದರ ಬಗ್ಗೆ ನನಗೆ 
ಅಪಾರ ದುಃಖವಾಗಿದೆ. ಬರಲಿರುವ ತೊಂದರೆಯ ಹೆದರಿಕೆಯಿಂದ 
ಅವರೆಲ್ಲರೂ ನಗರವನ್ನು ತ್ಯಜಿಸಿದ್ದಾರೆ, ಪಾಪ. 

ಅದೆಲ್ಲ ಇರಲಿ, ಚಾಂಡಾಲರ, ಅಸ್ಪೃಶ್ಯರ ಗುಡಿಸಲುಗಳು ಕೂಡ 
ದೇವತೆಗಳ ಕ್ರೋಧದಿಂದ ಪಾರಾಗಲಿಲ್ಲ. 


ಈ 


ಗೌ 

ಲ್ಲ 
ಹಾಡ 
ವು 


nd 


at 


ದಮಯಂತಿ 
ದಮಯಂತಿ: 
ನಳ: 
ದಮಯಂತಿ: 
ನಳ: 
ದಮಯಂತಿ: 
ನಳೆ: 
ದಮಯಂತಿ: 
ನಳ: 


ದಮಯಂತಿ: 


ನಳ: 


ದಮಯಂತಿ: 


ನಳೆ: 


ದಮಯಂತಿ: 


ನಳ: 


ದಮಯಂತಿ: 


ನಳೆ: 


ದಮಯಂತಿ: 


ಹಾಳಾಗಿ ಹೋಗಿರಬಹುದು. 

ನಗರಗಳಿಗಿಂತಲೂ ಹಳ್ಳಿಗಳ ಸಿತಿ ಇನ್ನೂ ಚಿಂತಾಜನಕ 
ವಾಗಿರಬಹುದು. 

ಪ್ರಾಣ ಹಾನಿಯೂ ಕೂಡ ಬಹಳವಾಗಿದೆ. ಈ ದುರ್ಗಂಧ ಬಹುಶಃ 
ಮಣ್ಣಿನಲ್ಲಿ ಹೂತ ಹೆಣಗಳದ್ದಾಗಿರಬಹುದು. 

ಓ! ಮುಗ್ಧೆ, ಇನ್ನಾತರದ್ದು ? ನಿನಗೆ ದುಃಖವಾದೀತೆಂದು ನಾನಾಗಲೇ 
ನಿನಗೆ ಹೇಳಲಿಲ್ಲ. : 

ಬಿದ್ದಿರುವ ಮನೆಗಳ ಕೆಳಗೆ ಬಹಳ ಜನ ಸತ್ತಿದ್ದಾರೇನು, ಹಾಗಾದರೆ! 
ಹಾಂ! ಬಹಳ, ಬಹಳ ಜನ. 

ಏನು, ಎಲ್ಲರೂ ? 

ಬಹುಶಃ ಎಲ್ಲರೂ ಸತ್ತಿರಬೇಕು. ಕೆಲವರು ಮಾತ್ರ ಪಾರಾಗಿ 
ಉಳಿದಿರಬೇಕು. 

(ಅಳುತ್ರ) ಹಾಗಾದರೆ ನಾವೇಕೆ ಉಳಿದಿದ್ದೇವೆ? ಈಗ ನಾವು, 
ಜನರಿಲ್ಲದೆ ಏನು ಮಾಡಬಲ್ಲೆವು? 

ಇದುವೇ ನಮ್ಮ ಮೇಲೆ ದೇವತೆಗಳ ವಿಶೇಷ ಕೃಪೆಯಾಗಿದೆ. ಅವರ 
ಕ್ರೋಧದ ಬಲದ ಅನುಭವ ನಮಗಾಗಲೆಂದು ನಮ್ಮನ್ನು 
ಬದುಕಿಸಿದ್ದಾರೆ. 

(ಅಳುತ) ದೇವತೆಗಳು ನಮ ಮೇಲೆ ಇಷ್ಟೇಕೆ 
ಕೋಪಿಸಿಕೊಂಡಿದ್ದಾರೆ? ನಾವೇನು ಅವರದನ್ನು ಹಾಳು 
ಮಾಡಿದ್ದೇವೆ? 

(ಅವಳನ್ನು ತನ್ನ ತೆಕ್ಕೆಯಲ್ಲಿ ತಕ್ಕೊಂಡು) ಪ್ರಿಯೆ, ನಿನಗೆ ಗೊತ್ತಿಲ್ಲೇನು 
ದೇವತೆಗಳು ನಮ್ಮ ಮೇಲೆ ಏಕೆ ಕುಪಿತರಾಗಿದ್ದಾರೆಂಬುದು ? ನೀನು 
ಅವರೆಲ್ಲರ ಪ್ರೇಮವನ್ನು ತಿರಸ್ಕರಿಸಿಬಿಟ್ಟಿದ್ದೆ. 

(ಅದೇ ರೀತಿಯಲ್ಲಿ) ಅವರು ಎಲ್ಲರೂ ನನ್ನನ್ನು ಪ್ರೇಮಿಸುತ್ತಿದರು, 
ಅವರೆಲ್ಲರೂ ನನ್ನನ್ನು ವಿವಾಹವಾಗಬೇಕೆಂದು ಬಯಸುತ್ತಿದ್ದರು, 
ನಾನು ಯಾರನ್ನು ವರಿಸಲಿ, ಯಾರನ್ನು ತಿರಸ್ಕರಿಸಲಿ? 

ಅವರು ಹೇಳಿದ್ದರಲ್ಲ ನೀನು ನಮ್ಮೊಳಗೆ ಯಾರನ್ನೇ ಆರಿಸಿಕೊಂಡರೂ 
ಬೇರೆಯವರಿಗೆ ಖೇದವೆನಿಸುವುದಿಲ್ಲ-ಎಂದು. 

(ಮುಗ್ಧತೆಯಿಂದ) ತಾವು ಈ ದೇವತೆಗಳ ಮಾತಿನಲ್ಲಿ ಭರವಸೆ 
ಇಡುತ್ತೀರಾ? ನಾನು ಯಾರೊಬ್ಬರನ್ನು ಮದುವೆಯಾಗಿದ್ದರೂ 
ಇನ್ನುಳಿದವರು ಕ್ರೋಧಿತರಾಗಿ ಇದೇ ರೀತಿ ಮಾಡುತ್ತಿದರು. 
ಆದರೆ ಅವರು ನನ್ನ ಮೇಲೆ ಕ್ರೋಧಿತರಾಗುತ್ತಿದ್ದಿಲ್ಲ, ನನ್ನ ರಾಜ್ಯವನ್ನು 
ಹಾಳು ಮಾಡುತಿದಿಲ್ಲ. 


ಎಂ ಛು ೧4 


ಪ್ರಿಯತಮ, ನನ್ನ ಪ್ರೇಮ ಪಡೆದು ಹಾಗೂ ತಮ್ಮನ್ನು ನಾನು ನನ್ನ 


180 


ನಳ: 


ದಮಯಂತಿ: 


ನಳ; 


ದಮಯಂತಿ: 


ನಳ: 
ದಮಯಂತಿ: 


ನಳ: 


ದಮಯಂತಿ: 


ನಳ: 


ದಮಯಂತಿ: 
ನಳ: 


ದಮಯಂತಿ: 


ಮೂರು ಪಂಜಾಬಿ ನಾಟಕಗಳು 


ಪ್ರಿಯ ವರನೆಂದು ಆರಿಸಿಕೊಂಡದ್ದಕ್ಕಾಗಿ ತಮಗೆ ಪಶ್ಚಾತ್ತಾಪ 
ವಾಗಿದೆಯೇ ? 

ಇಲ್ಲ, ಪ್ರಿಯೆ, ಎಳ್ಳಷ್ಟೂ ಇಲ್ಲ. ನಾನು, ಹೀಗೇ ನಿನ್ನ ಮನಸ್ಸನ್ನು 
ಪರೀಕ್ಷಿಸುತ್ತಿದ್ದೆ. 

ನಾನು, ನಿಮ್ಮನ್ನಲ್ಲದೆ ಇನ್ನಾರನ್ನು ಆರಿಸಲು ಸಾಧ್ಯವಿತ್ತು? 
ದೇವತೆಗಳಲ್ಲ, ಒಂದು ವೇಳ ಸಾಕ್ಷಾತ್‌ ಪರಮಾತ್ಮನೇ 
ಕುಪಿತನಾಗುತ್ತಿದ್ದರೂ, ನನಗೆ ತಮ್ಮನ್ನೇ ಆರಿಸಬೇಕಾಗಿತ್ತು. 
ದಮಯಂತಿ, ನೀನು ನನ್ನನ್ನೇಕೆ ಆರಿಸಿದೆ? ನಾನು ನಿನಗೆ 
ದೇವತೆಗಳಿಗಿಂತಲೂ ಚೆನ್ನು ಎನಿಸಿದೆನೇನು ? 

ಹಾಂ, ಪ್ರಿಯ, ತಾವು ದೇವತೆಗಳಿಗಿಂತಲೂ ಹೆಚ್ಚು ನನಗೆ ಚೆನ್ನು 
ಎನ್ನಿಸಿದಿರಿ. 

ಯಾವ ಗುಣಗಳಿಂದಾಗಿ, ಪ್ರಿಯೆ ? 

(ಯೋಚಿಸಿ) ತಾವು ಮನುಷ್ಯರೆಂಬುದು, ನಾನು ದೇವತೆಯನ್ನು 
ಆರಿಸಿಕೊಂಡು ಏನು ಮಾಡುತ್ತಿದ್ದೆ? ನನ್ನ ಜೀವನ ಯಾವ 
ರೀತಿಯದಾಗುತ್ತಿತ್ತೋ ಏನೋ? ನಾನು ಮನುಷ್ಯನ ಮಗಳು, 
ದೇವತೆಗಳೊಂದಿಗೆ ನನ್ನದು ಎಂಥ ಸಂಬಂಧ, ಪ್ರಿಯ? 

(ಪ್ರೇಮದ ಮೋದದಲ್ಲಿ ನಳನನ್ನು ಅಪ್ಲಿಕೊಳ್ಳುತ್ತಾಳೆ) 

ಪ್ರಿಯೆ, ನಿನ್ನ ಈ ಮಾತುಗಳನ್ನು ಕೇಳಿ, ನಾನು ದೇವತೆಗಳಿಗಿಂತ 
ಬಲಿಷ್ಠನಾಗಿದ್ದೇನೆ ಎಂಬ ಅನುಭವವಾಗುತ್ತಲಿದೆ ನನಗೆ. ನನಗೆ ಈಗ, 
ನನ್ನ ಕಾರಣದಿಂದಾಗಿ ಆಗಿರುವ ಈ ಸಮಸ್ತ ವಿನಾಶದ ಬಗ್ಗೆ 
ವಿಷಾದವೆನಿಸುವುದಿಲ್ಲ. ಆದರೆ, ಜನತೆಗೆ ಆದ ತೊಂದರೆಗಾಗಿ 
ವಿಷಾದಿಸುತ್ತೇನೆ. 

ಜನತೆಯ ದುಃಖ ದೂರ ಮಾಡಲು ನಾವು ಶಕ್ತಿ ಸಂಪಾದಿಸಬೇಕು, 
ತತ್ಪರರಾಗಬೇಕು, ಜನತೆಯ ಪುನರ್ವಾಸದ ವ್ಯವಸ್ಥೆ ಮಾಡಬೇಕು. 
ಹಾಂ! ಪ್ರಿಯೆ, ನಾವೀಗ ಒಕ್ಕಲಿಗರಾಗಿ ಈ ಭೂಮಿಯನ್ನು 
ಉಳಬೇಕಾಗಿದೆ. ಇದರಲ್ಲಿ ಬೀಜ ಬಿತ್ತಿ ಇದನ್ನು ಸಂಪದ್ಭರಿತ 
ಗೊಳಿಸಬೇಕಾಗಿದೆ. 

ಹಾಗಾದರೆ ಒಕ್ಕಲಿಗರಾಗೋಣವೇ ನಾವು? 

ಆದರೆ ಈ ಕೆಲಸ ಕಷ್ಟಕರವಾದುದು. ನನಗೆ ನಿನ್ನ ಬಗ್ಗೆ ಕನಿಕರ 
ವೆನಿಸುತ್ತದೆ. ನೀನು, ಅರಮನೆಯಲ್ಲಿ ಬೆಳೆದವಳು, ಹೂವಿನ ಹಾಗೆ 
ಮೃದು, ಹೀಗಿರುವಾಗ ಇಂಥ ಕಷ್ಟದ ಕೆಲಸ ನಿಭಾಯಿಸಬಲ್ಲೆಯಾ? 
ಪ್ರಿಯತಮ, ಸ್ತ್ರೀ ಕೋಮಲ ಹಾಗೂ ಮೃದುವಾಗಿದ್ದರೆ ಏನು, ಅವಳು 
ಕಷ್ಟಗಳನ್ನು ಮೊದಲಿನಿಂದಲೂ ಅನುಭವಿಸುತ್ತ ಬಂದಿದ್ದಾಳೆ. ನಾನು 
ಈ ರಾಜ್ಯದ ಪುನರ್ನಿರ್ಮಾಣಕ್ಕಾಗಿ ಎಲ್ಲ ಕಷ್ಟ ಸಹಿಸಲೂ 
ಸಿದ್ಧಳಿದ್ದೇನೆ. 


ದಮಯುಂತಿ 


ನಳ: 
ದಮಯಂತಿ: 


ನಳ: 
ದಮಯಂತಿ: 


ನಳೆ: 


ದಮಯಂತಿ: 


ನಳೆ: 
ದಮಯಂತಿ: 


ನಳ: 


ದಮಯಂತಿ: 


ನಳ: 
ಕಾಮನಾ: 


ದಮಯಂತಿ: 


ನಳ: 


ಕಲ್ಪನಾ: 


181 


ಹಾಗಾದರೆ ನೀನೇ ಹೇಳು, ಈ ಕೆಲಸವನ್ನು ಹೇಗೆ ಆರಂಭಿಸೋಣ. 
ನಾನು ಗುದ್ದಲಿಯಿಂದ ಅಗಿದು ಭೂಮಿ ಸಿದ್ಧಗೊಳಿಸುವೆ. ಪ್ರ 
ಮಣ್ಣನಲ್ಲಿ ಮಣ್ಣಾಗುವೆ. 

ಮತ್ತೆ ನಾನು, ಓಂದೆ ಉಳಿಯುತ್ತಿನೇನು? 

ಇಲ್ಲ, ತಾವು ಈ ಮಣ್ಣಿನ ರಾಶಿಯಲ್ಲಿಂದ ಎಲ್ಲಿಯಾದರೂ ಗೋದಿ 
ಅಥವಾ ಅನ್ನ ಧಾನ್ಯದ ಬೀಜಗಳನ್ನು ಹುಡುಕಿಕೊಂಡು ಬನ್ನಿ. ನಾನು 
ಭೂಮಿ ಹದಗೊಳಿಸಿಡುತ್ತೇನೆ. ತಾವು ಬಂದು, ಹೊಸದಾಗಿ ಕುಂಟೆ 
ಹೊಡೆದು ಗೋದಿ ಬೀಜ ಬಿತ್ತಿರಿ. ದೇವರ ಕೃಪೆಯಿಂದ ಅಪಾರ 
ಬೆಳೆಬರಬಹುದು. 

ಪ್ರಿಯೆ, ನಮ್ಮ ಈ ಕಠಿಣ ಪರಿಶ್ರಮದಲ್ಲಿ ಈ ಹೂವಿನಂಥ ಕೋಮಲ 
ಮಗುವಿನ ಬಗ್ಗೆ ಕಾಳಜಿ ವಹಿಸುವವರು ಯಾರು? ಎಲ್ಲಿಯಾದರೂ 
ಇದು ಅತ್ತಿತ್ತ ಹೋಗಿಬಿಡಬಾರದು. 

ಇಲ್ಲ, ಪ್ರಿಯತಮ, ಈ ಮಗುವಿಗಾಗಿಯೇ ಇದೆಲ್ಲ ನಡೆಯುತ್ತಿರು 
ವುದು. ಇವನಿಗಾಗಿಯೇ ಈ ಪುನರ್ವಾಸವಾಗಬೇಕಾಗಿದೆ. 

ಇದು ಏನೋ ಸರಿಯಾದುದು, ಆದರೆ..... 
ಪ್ರಿಯತಮ, ಸಂಶಯಗೊಳದಿರಿ. ಈ ಬಾಲಕ ಹೂವ್ಹಿನ ಹಾಗೆ 
ಕೋಮವಲನಾಗಿರುವಂತೆ, ವಜ್ರದ ಹಾಗೆ ಕಠೋರನೂ 

ಸರಿ, ಮನುಷ್ಯನಿಂದ, ಸ್ತೀ, ಬಾಲಕ, ಪುರುಷನಿಂದ ಎಲ್ಲವೂ 
ಸಾಧ್ಯವಾಗುತ್ತದೆ. 

ಹಾಂ, ಒಂದು ವೇಳೆ ಅವರೊಳಗೆ ಪ್ರೇಮವಿದರೆ ಮಾತ್ರ. 
(ಒಮ್ಮೆಲೇ ನಳನ ಶರೀರದೊಂದಿಗೆ ಅಂಟಿಕೊಳ್ಳುತ್ತಾಳೆ, ಆಲಿಂಗನ 
ದಿಂದ ಮುಕ್ತರಾದಾಗ ಎದುರಿಗೆ ಕಾಮನಾ ಕಾಣಿಸಿಕೊಳ್ಳುತ್ತಾಳೆ) 
ಕಾಮನಾ, ನೀನು ಇಲ್ಲಿ? 

ನನ್ನ ಸ್ವಾಮಿ ಇದ್ದಲ್ಲಿ ಮಹಾರಾಜ! ಅದೋ ಆಶಾ ಹಾಗೂ ಕಲ್ಪನಾ 
ಅವರೂ ಬರುತ್ತಿದ್ದಾರೆ. 

(ಒಂದು ಕ್ಷಣದ ನಂತರ ಆಶಾ ಹಾಗೂ ಕಲ್ಪನಾ ಬರುತ್ತಾರೆ) 
ಕಾಮನಾ, ಆಶಾ, ಕಲ್ಪನಾ, ನೀವೆಲ್ಲ ಜೀವಂತವಾಗಿದ್ದೀರಾ? ನನಗೆ 
ನಂಬುಗೆ ಹುಟ್ಟಿಸಿ. 

(ಮೂವರೂ ಆಕೆಯ ಹತ್ತಿರ ಬಂದು ಕೈ ಚುಂಬಿಸುತ್ತಾರೆ) 

ನೀವು ಜೀವಂತವಷ್ಟೇ ಅಲ್ಲ, ಮೊದಲಿನ ಹಾಗೆಯೇ ತಾರುಣ್ಯ 
ಹಾಗೂ ಸೌಂದರ್ಯದಿಂದೊಡಗೂಡಿದ್ದೀರಿ. 

ಮಹಾರಾಜ, ತಾವು ಯುವಕರಾಗಿದ್ದೀರಿ, ನಾವೂ 
ತಾರುಣ್ಯವತಿಯರಾಗಿಯೇ ಇರುತ್ತೇವೆ, ಮತ್ತು ತಮ್ಮ ಎಲ್ಲ 
ಕೆಲಸದಲ್ಲೂ ತಮ್ಮ ಸೇವೆಗೆ ಸನ್ನದ್ದರಾಗಿರುತ್ತೇವೆ. 


182 ಮೂರು ಪಂಜಾಬಿ ನಾಟಕಗಳು 


ದಮಯಂತಿ: ನಾವು ತುಂಬ ಭಾಗ್ಯಶಾಲಿಗಳು, ಘೋರವಾದ ಸಂಕಷ್ಟಗಳಲ್ಲೂ 
ಸಖಿಯರು ನಮ್ಮ ಜೊತೆ ಬಿಡಲಿಲ್ಲ, ಅದೂ ಅಲ್ಲದೆ ಘೋರ 
ವಿಪತ್ತಿನಲ್ಲೂ ಅವರು ತಾರುಣ್ಯ ಹಾಗೂ 
ಸೌಂದರ್ಯದಿಂದೊಡಗೂಡಿದ್ದಾರೆ. 


Laser typeset at Laser Line Graphics, Bangalore and printed at Beauty Pnnts, Delhi. 


